ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು 


ಕನ್ನಡದಲ್ಲಿ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸಿದ 
ಮಹಾಪ್ರಬಂಧ 


ಸಂಶೋಧಕರು 


ಗುರುಮೂರ್ತಿ ಪೆಂಡಕೂರು 
ಹಗರಿಬೊಮ್ಮನಹಳ್ಳಿ 
ಬಳ್ಳಾರಿ ಜಿಲ್ಲ 


ಮಾರ್ಗದರ್ಶಕರು 


ಡಾ. ಎನ್‌. ಎಸ್‌. ತಾರಾನಾಥ 
ಕನ್ನಡ ಪ್ರಾಧ್ಯಾಪಕರು 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 
ಫೆಬ್ರವರಿ ೨೦೧೫ 


ಕೃಷ್ಣದೇವರಾಯನ ಕಾಲದ ಕನ್ನಡ 
ಶಾಸನಗಳು 


ಕನ್ನಡದಲ್ಲಿ ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸಿದ 
ಮಹಾಪ್ರಬಂಧ 


ಸಂಶೋಧಕರು 


ಗುರುಮೂರ್ತಿ ಪೆಂಡಕೂರು 
ಹಗರಿಬೊಮ್ಮನಹಳ್ಳಿ 
ಬಳ್ಳಾರಿ ಜಿಲ್ಲ 


ಮಾರ್ಗದರ್ಶಕರು 


ಡಾ. ಎನ್‌. ಎಸ್‌. ತಾರಾನಾಥ 
ಕನ್ನಡ ಪ್ರಾಧ್ಯಾಪಕರು 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 
ಫೆಬ್ರವರಿ ೨೦೧೫ 


ಮಾರ್ಗದರ್ಶಕರ ದೃಢೀಕರಣ ಪ್ರಮಾಣಪತ್ರ 


ಶ್ರೀ ಗುರುಮೂರ್ತಿ ಪೆಂಡಕೂರು ಅವರು ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು 
ಎಂಬ ವಿಷಯವನ್ನು ಕುರಿತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸಗಂಗೋತ್ರಿ, 
ಮೈಸೂರು ಇಲ್ಲಿ ಕಳೆದ ಏಳು ವರ್ಷಗಳಿಂದ ನನ್ನ ಮಾರ್ಗದರ್ಶನದಲ್ಲಿ ಸಂಶೋಧನೆ 
ನಡೆಸಿ ಈ ಮಹಾಪ್ರಬಂಧವನ್ನು ಸಿದ್ಧಪಡಿಸಿದ್ದಾರೆ. ಈ ಮಹಾಪ್ರಬಂಧವನ್ನು ಇಡಿಯಾಗಿ 


ಅಥವಾ ಬಿಡಿಯಾಗಿ ಈ ಮೊದಲು ಯಾವುದೇ ಪದವಿಗೆ ಸಲ್ಲಿಸಿಲ್ಲವೆಂದು ಈ ಮೂಲಕ 


ಪ್ರಮಾಣೀಕರಿಸುತ್ತೇನೆ. 

ಸ್ಥಳ ; ಮೈಸೂರು (ಡಾ. ಎನ್‌. ಎಸ್‌. ತಾರಾನಾಥ) 
ಪ್ರಾಧ್ಯಾಪಕರು 

ದಿನಾಂಕ : ೧೩-೦೨-೨೦೧೫ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 


ಮಾನಸಗಂಗೋತ್ರಿ, ಮೈಸೂರು - ೦೬ 


N 


ಎ 
2) 


ಸಂಶೋಧಕರ ಪ್ರಮಾಣಪತ್ರ 


ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು ಎಂಬ ಶೀರ್ಷಿಕೆಯ ಈ 
ಮಹಾಪ್ರಬಂಧವನ್ನು ಡಾ. ಎನ್‌.ಎಸ್‌. ತಾರಾನಾಥ, ಕನ್ನಡ ಪ್ರಾಧ್ಯಾಪಕರು, 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, ಮೈಸೂರು ಇವರ 
ಸಲಹ ಮತ್ತು ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪಿಎಚ್‌.ಡಿ. 
ಪದವಿಗಾಗಿ ಸಲ್ಲಿಸಲು ಸಿದ್ದಪಡಿಸಿರುತ್ತೇನೆ. ಈ ಮಹಾಪ್ರಬಂಧದ ವಿಷಯವನ್ನು 
ಅಥವಾ ಇದರ ಯಾವುದೇ ಭಾಗವನ್ನು ಈ ಮೊದಲು ಯಾವುದೇ ಪದವಿಗಾಗಲಿ. 
ತತ್ತಮಾನ ಉದ್ದೇಶಗಳಿಗಾಗಲಿ ಬಳಸಿಕೊಂಡಿಲ್ಲವೆಂದು ಘೋಷಿಸುತ್ತೇನೆ. 


ಸ್ಥಳ : ಮೈಸೂರು (ಗುರುಮೂರ್ತಿ ಪೆಂಡಕೂರು) 
ದಿನಾಂಕ : ೧೩-೦೨-೨೦೧೫ ಸಂಶೋಧನಾ ವಿದ್ಯಾರ್ಥಿ 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


/) 


ಕೃತಜ್ಯತೆಗಳು 
ಈ 


ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು ಈ ಮಹಾಪ್ರಬಂಧವನ್ನು ರಚಿಸುವಾಗ 
ನಾನು ಅನೇಕ ಮಹನೀಯರ ನೆರವನ್ನು ಪಡೆದಿದ್ದೇನೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು 
ಸಲ್ಲಿಸುವುದು ನನಗೆ ಸಂತೋಷವೆನಿಸುತ್ತದೆ. 


ನನ್ನ ಸಂಶೋಧನಾ ಕಾರ್ಯದಲ್ಲಿ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬಂದಿರುವ 
ಹಾಗೂ ಈ ಮಹಾಪ್ರಬಂಧದ ರಚನೆಯುದ್ದಕ್ಕೂ ಕೈಹಿಡಿದು ನಡೆಸಿ ಈ ರೂಪ ತಳೆಯಲು 
ಕಾರಣರಾದ ಗುರುಗಳೂ, ಮಾರ್ಗದರ್ಶಕರೂ ಆದ ಡಾ.ಎನ್‌.ಎಸ್‌.ತಾರಾನಾಥ ಅವರಿಗೆ, 


ಹಿರಿಯ ವಿದ್ವಾಂಸರುಗಳಾದ ಡಾ. ಶೀನಿವಾಸರಿತ್ತಿ, ಡಾ.ಕೆ.ವ.ರಮೇಶ್‌, ಡಾ.ಸಿಂದಗಿ 
ರಾಜಶೇಖರ್‌, ಡಾ.ಎನ್‌.ಮಾಧವಕಟ್ಟ, ಡಾ.ದೇವರಕೊಂಡಾರೆಡ್ಡಿ ಡಾ.ಡಿ.ವಿ.ಪರಮಶಿವಮೂರ್ತಿ, 
ಡಾ. ಆರ್‌. ಶೇಷಶಾಸ್ತ್ರಿ ಡಾ.ಎ.ವಿ.ನರಸಿಂಹಮೂರ್ತಿ, ಡಾ. ಕೆ.ಜೆ.ಗೋಪಾಲಕೃಷ್ಣರಾಯರು, 
ಶ್ರೀ ಸಿ.ಟಿ.ಎಂ.ಕೊಟ್ರಯ್ಯ, ಶ್ರೀ ಅರಿಸೆಟ್ಟಿ ಸಾಯಿಪ್ರಸಾದ್‌ ಅವರಿಗೆ, 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊ.ಆರ್‌.ರಾಮಕೃಷ್ಣ. 
ಪ್ರೊ.ಸಿ.ಪಿ.ಸಿದ್ಧಾಶ್ರಮ, ಪ್ರೊ.ಅರವಿಂದ ಮಾಲಗತ್ತಿ, ಪ್ರೊ.ಎಂ.ಜಿ.ಮಂಜುನಾಥ, 
ಪ್ರೊ.ಕೆ.ಎನ್‌.ಗಂಗಾನಾಯಕ್‌ ಪ್ರೊ.ಎನ್‌.ಎಂ.ತಳವಾರ್‌, ಪ್ರೊಕೃಷ್ಣಮೂರ್ತಿ ಹನೂರು, 
ಪ್ರೊ.ಜಿ.ಆರ್‌.ತಿಪ್ಲೇಸ್ಪಾಮಿ, ಡಾ.ಆರುಣಿ, ಡಾ.ಎಂ.ಜಿ.ನಾಗರಾಜ್‌ ಅವರಿಗೆ, 


ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಪಾರ್ವತಿ, ಮಕ್ಕಳಾದ ರಮೇಶ್‌, ಸುರೇಶ, 
ಮಗಳು ಅಲಕನಂದಾ ಮತ್ತು ಅಳಿಯ ಡಾ.ಕೃಷ್ಣಮೂರ್ತಿ, ಸೊಸೆಯರಾದ ರೆಬೆಕಾ ಮತ್ತು 
ರುಕ್ಕುಣಿ ಮತ್ತು ಮೊಮ್ಮಕ್ಕಳು, ಪ್ರೀತಿಯ ಗಣೇಶ ಇವರಿಗೆ, 


ಮೈಸೂರಿನಲ್ಲಿ ನನ್ನ ವಾಸ್ತವ್ಯಕ್ಕೆ ಅನುಕೂಲ ಮಾಡಿದ ಶಾಂತಿಧಾಮದ ಕಾರ್ಯದರ್ಶಿ 
ಶ್ರೀನಿವಾಸಗುಪ್ತ ಅವರಿಗೆ , 


(=e) 


ಸಕಾಲಕ್ಕೆ ವಿಶೇಷವಾಗಿ ಶ್ರಮಿಸಿ ಅಂದವಾಗಿ ಡಿ.ಟಿ.ಪಿ. ಮಾಡಿಕೊಟ್ಟ 
ಶ್ರೀ ಎಂ.ಡಿ.ನಟರಾಜ್‌, ಶ್ರೀಮತಿ ಆರ್‌. ಎಂ. ರಮ್ಯ, ಶ್ರೀಮತಿ ಶೈಲಜಾ ಅವರಿಗೆ 


ಈ ಮಹಾಪ್ರಬಂಧದ ಕರಡು ತಿದ್ದಲು, ಮತ್ತಿತರ ರೀತಿಯಲ್ಲಿ ನೆರವಾಗಿ ಇದನ್ನು 
ಸಲ್ಲಿಸಲು ನೆರವಾದ ಯುವಗೆಳೆಯರಾದ ವಿಜಯ್‌ ಹನೂರು, ಪ್ರಭು, ಡಿ. ಶಿವಕುಮಾರ, 
ನಾಗೇಂದಸ್ತಾಮಿ, ಪ್ರವೀಣ್‌ ಅವರಿಗೆ, 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಉದ್ಯೋಗಿಗಳಿಗೆ ವಿಶೇಷವಾಗಿ ವೀರೇಂದ್ರ 
ಪಟೇಲ್‌ ಅವರಿಗೆ, 


ಅಂದವಾಗಿ ಬೈಂಡ್‌ ಮಾಡಿಕೊಟ್ಟ ಮಧುರ ಎಂಟರ್‌ಪ್ರೈಸನ ಏಕನಾಥ್‌ ಅವರಿಗೂ, 
ತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ ನನ್ನ ಹೃತ್ಲೂರ್ವಕ 
ತಜತೆಗಳು, ನಮಸ್ವಾರಗಳು. 


© 


eM (EL 


(ಗುರುಮೂರ್ತಿ ಪೆಂಡಕೂರು) 


ಇ.ದ. 

ಎ. ಇಂ. 
ಎ. ಕ. 

ಕ. ಇ. 
ಕ.ವಿ.ಶಾ.ಸಂ. 
ಕ.ಸಾ.ಪ.ಪ. 


pe) 
ಪ್ರಾ.ಶಾ.ಲೇ.ಸಂ 


ಏ. ಶಾ. 


ತೆ.ಶಾ. 


APGAS 


ARSIE 
ARIE 
HAS 
IAP 
ICHR 
MAR 
NDI 
QJIMS 
SI 
TTDI 


VPR 


ಸಂಕ್ಷೆ €ಪ ಸೂಚಿ 
ಇತಿಹಾಸ ದರ್ಶನ 
ಉಡುಪಿ ತಾಲೂಕಿನ ಶಾಸನಗಳು 
ಎಪಿಗ್ರಾಫಿಯಾ ಇಂಡಿಕ 
ಎಪಿಗ್ರಾಫಿಯಾ ಕರ್ನಾಟಕಾ 
ಕರ್ನಾಟಕ ಇನ್ನಿಪ್ಪನ್ಸ್‌ 
ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ 

ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ 
ಪ್ರಾಕನ ಶಾಸ್ತ ಲೇಖನ ಸಂಪುಟ 

೨ ) 
ಸೆಕಂ ಆಫ್‌ ಕರ್ನಾಟಕ 
ಬ್ರ 
ವಿಜಯನಗರ ಶಾಸನಗಳು 


ತೆಲಂಗಾಣ ಶಾಸನಮುಲು 


Andhra Pradesh Government 
Archacelogical series 


Annual Report of South Indian Epigraphy 
Annual Report of Indian Epigraphy 
Hyderabad Archacelogical Series 
Inscriptions of Andhra Pradesh 

Indian Council of Historical Research 
Mysore Archacelogical Report 

Nellur District Inscriptions 

Quaterly Journal of Mythic Society 

South Indian Inscriptions 


Tirumala Tirupati Devasthanams 
Inscriptions 


Vijayanagara Progress Report 


ಪರಿವಿಡಿ 


ಅಧ್ಯಯನದ ಉದ್ದೇಶ, ಹಿನ್ನೆಲೆ, ಸ್ವರೂಪ ಮತ್ತು ಆಕರಗಳು 


ಅಧ್ಯಾಯ : ಒಂದು 

ವಿಜಯನಗರ : ಉದಯ, ಅಭ್ಯುದಯ, ವಿವಿಧ ಅರಸರು 
ಅಧ್ಯಾಯ : ಎರಡು 

ಕೃಷ್ಣದೇವರಾಯ ವೈಯಕ್ತಿಕ ವಿವರ 

ಣ F-) 

ಅಧ್ಯಾಯ : ಮೂರು 

ಕೃಷ್ಣದೇವರಾಯನ ಕಾಲದ ಶಾಸನಗಳ ಸ್ವರೂಪ 
ಅಧ್ಯಾಯ : ನಾಲ್ಕು 

ರಾಜಕೀಯ ವಿವೇಚನೆ 
ಅಧ್ಯಾಯ : ಐದು 

ಧಾರ್ಮಿಕ ವಿವೇಚನೆ 
ಅಧ್ಯಾಯ ಆಶಿ 

ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿವೇಚನೆ 


ಅನುಬಂಧಗಳು 


| ಕೃಷ್ಣದೇವರಾಯ : ಜೀವನದ ಮುಖ್ಯ ಘಟನೆಗಳು 
| ಶಾಸನೋಕ್ತ ಬಿರುದುಗಳು 

3 ಕನ್ನಡ-ಸಂಸ್ಥೃತ ಶಾಸನ ಸೂಚಿ 

. ತೆಲುಗು ಶಾಸನ ಸೂಚಿ 


. ಪರಾಮರ್ಶನ ಸಾಹಿತ್ಯ 


© 8 4 PP bb OD 


. ನಕ್ಷೆಗಳು-ಚಿತ್ರಗಳು 


೨೦-೯೨ 


೯೩-೧೪೫ 


೧V೬-N೭೮ 


೧೭೯-೨೪೭ 


೨೪-೧ 


೩೧೬-೩೦೮೭ 


ASS-900 


ಅಧ್ಯಯನದ 
ಉದ್ದೇಶ, ಹಿನ್ನೆಲೆ, ಸ್ಪರೂಪ ಮತ್ತು ಆಕರಗಳು 


ಉದ್ದೇಶ 


ಕ್ಯಾತವಾದ ವಿಜಯನಗರದ ಚರಿತ್ರೆಯಲ್ಲಿ ಕೃಷ್ಣದೇವರಾಯನು ಅತ್ಯಂತ 
್ಲಾೆ. ಆತ ಅತ್ಯುತ್ತಮ ಆಡಳಿತಗಾರ, ಕಲಾಸಾಹಿತ್ಯ ಪೋಷಕ ಮತ್ತು ಪರಮಶೂರ. 
ಯನು ತನ್ನ ವರ್ಣಮಯ ವೈಯಕ್ತಿಕ ಚಟುವಟಿಕೆಗಳಿಂದಲೂ, ಪೋಷಿತ ಕವಿಗಳ 
ವರ್ಣನೆಗಳಿಂದಲೂ, ದೇವಾಲಯ ಮತ್ತು ಇತರರಿಗೆ ನೀಡಿದ ದಾನ 
ದಲೂ, ದಿಗ್ದಿಜಯಗಳಿಂದಲೂ, ವಿದೇಶಿ ಪ್ರವಾಸಿಗರ ಮುಕ್ತ ಹೊಗಳಿಕೆಗಳಿಂದಲೂ 


ದೊರೆ ಎನಿಸಿಕೊಂಡಿದ್ದಾನೆ. 


ದೇವರಾಯನ ಆಡಳಿತಕಾಲವನ್ನು ಅಭಿವೃದ್ಧಿ ಮತ್ತು ಸಂವೃದ್ಧಿಯ ಕಾಲವೆಂದು 
ಲಾಗಿದೆ. ಅವನು ತೆಗೆದುಕೊಂಡ ಅನೇಕ ನಿರ್ಣಯಗಳು ಜನಜೀವನದ ಮೇಲೆ 
ದಿನ ಕೃಷಿ, ವಾಣಿಜ್ಯ, ವದೇಶಿ ವ್ಯಾಪಾರ, ಧಾರ್ಮಿಕ ವ್ಯವಸ್ಥೆಯ ಮೇಲೆ ದೂರಗಾಮಿ 
ಬೀರಿವೆ. ಕೃಷ್ಣದೇವರಾಯನ ಕಾಲದ ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಶಾಸನಗಳು 
ನತಿಹಾಸವನ್ನು ಕಟ್ಟಿಕೊಡುವಲ್ಲಿ ಮುಖ್ಯವಾದ ಆಧಾರಗಳಾಗಿವೆ. ಕೃಷ್ಣದೇವರಾಯನ 
ಯದ ಎಲ್ಲ ಕಡೆ ದೊರೆತಿರುವ ಶಿಲಾಶಾಸನಗಳು, ತಾಮಪತ್ರಗಳು ಈ ಬಗ್ಗೆ ಸ್ವಾಗತಾರ್ಹ 
ಚೆಲ್ಲುತ್ತವೆ. ಕೃಷ್ಣದೇವರಾಯನು ವಿಜಯನಗರದ ವಜ್ರಸಿಂಹಾಸನದ ಮೇಲೆ 
ಮಾನನಾಗಿದ್ದುದು ಕ್ರಿಶ ೧೫೦೯ ರಿಂದ ೧೫೩೦ ರವರೆಗೆ - ಅಂದರೆ ಕೇವಲ ೨೧ 
ಯಾತ್ರ ಒಂದು ಎಣಿಕೆಯಂತೆ ಅವನ ಈ ಅವಧಿಯ ಕನ್ನಡ, ಸಂಸ್ಕೃತ ಶಾಸನಗಳು 
ಮತ್ತು ತೆಲುಗು ಶಾಸನಗಳು ೧೦೦. ಈವರೆಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ 
) ರೀತಿಯ ಅಧ್ಯಯನಗಳು ನಡೆದಿವೆ. ಆದರೆ ಕೃಷ್ಣದೇವರಾಯನ ಶಾಸನಗಳನ್ನೇ 
ಾಗಿ ಅಧ್ಯಯನ ಮಾಡುವುದಾಗಲಿ, ವಿಶ್ಲೇಷಿಸುವುದಾಗಲಿ ನಡೆದಿಲ್ಲ. ಕೃಷ್ಣದೇವರಾಯನು 
ಭಾರತದ ಇತಿಹಾಸದಲ್ಲಿ ಅತ್ಯಂತ ಅಭಿಮಾನಿತ ಹಾಗೂ ಅತ್ಯಂತ ಚರ್ಚಿತ ವ್ಯಕ್ತಿ 
; ಮಾಡಿದ ದಿಗ್ಗಿಜಯಗಳ ಬಗ್ಗೆ, ದಾನ ಧರ್ಮಗಳ ಬಗ್ಗೆ, ಆತನ ವೈಯಕ್ತಿಕ ವಿಷಯಗಳ 


ಬಗ್ಗೆ, ವಿವಾದ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಆತನು ಹಾಕಿಸಿದ, ಆತನ ಅರಸಿಯರು- 
ಮಂತ್ರಿ-ಸಾಮಂತರು, ನಾಯಂಕಾರರು-ಅಮರನಾಯಕರು ಹಾಕಿಸಿದ ಶಾಸನಗಳನ್ನು ಅಧ್ಯಯನ 
ಮಾಡಿದರೆ ಅನೇಕ ಸಮಸ್ಯೆಗಳಿಗೆ ಉತ್ತರಗಳು ದೊರೆಯಬಹುದು. ಅಧಿಕೃತವಾದ ಈ 


ಶಾಸನಗಳನ್ನು ಅಧ್ಯಯನ ಮಾಡಬೇಕೆಂಬುದೇ ಈ ಮಹಾಪ್ರಬಂಧದ ಉದ್ದೇಶ. 
ಈವರೆಗಿನ ಅಧ್ಯಯನದ ಹಿನ್ನೆಲೆ 


ಕ್ರಿ ಶ ೧೯೦೦ರಲ್ಲಿ ಬಳ್ಳಾರಿ ಜಿಲ್ಲೆಗೆ ಕಂದಾಯ ಅಧಿಕಾರಿಯಾಗಿ ಬಂದ ರಾಬರ್ಟ್‌ 
ಸಿವೆಲ್ಲರು ಹಾಳು ಕೊಂಪೆಯಾಗಿ, ವನ್ಯಮೃಗಗಳ ನೆಲೆವೀಡಾಗಿದ್ದ ಹಂಪೆಯ ಅವಶೇಷಗಳನ್ನು 
ಕಂಡು ಕುತೂಹಲಗೊಂಡರು. ಕುದುರೆಯ ಮೇಲೆ ತಿರುಗಾಡಿ ವಿಸ್ಮಯದಿಂದ ಸಂಶೋಧನೆಯಲ್ಲಿ 
ತೊಡಗಿದರು. ಭಾರತದ ಮಹಾಸಾಮ್ರಾಜ್ಯವೊಂದರ ಪರಿಸ್ಥಿತಿಯನ್ನು ಕಂಡು ಸಿವೆಲ್ಲರು 
ವಿಜಯನಗರದ ಚರಿತ್ರೆಯನ್ನು ಹೊರತೆಗೆಯಲು ನಿರ್ಧರಿಸಿದರು. ಕ್ರಿಶ ೧೮೧೫ರಲ್ಲಿ ಮೆಕೆಂಯು 
ಸಂಗಹಿಸಿದ ದಾಖಲೆಗಳನ್ನು ಪರಿಶೀಲಿಸಿದರು. ದೇವಾಲಯ ಮತ್ತಿತರ ಧಾರ್ಮಿಕ ಸಂಸ್ಥೆಗಳಿಗೆ 
ಕೃಷ್ಣದೇವರಾಯನು ನೀಡಿದ ದಾನ ದತ್ತಿಗಳನ್ನು ಪರಿಶೀಲಿಸಿದರು. ನಮ್ಮ ದೇಶಕ್ಕೆ ಬಂದು 
ಹೋದ ಯುರೋಪಿನ ಪ್ರವಾಸಿಗರ ಬರಹಗಳನ್ನು, ಹೋರ್ಚಗೀಸ್‌ ಕುದುರೆ ವ್ಯಾಪಾರಿಗಳ 
ದಾಖಲೆಗಳನ್ನು, ಮಧ್ಯಕಾಲೀನ ಇತಿಹಾಸಕಾರರಾದ ಬರೋಸ್‌, ಕೌಟೋ, ಕೊರಿಯ ಮತ್ತು 
ಮಹಮದೀಯ ಇತಿಹಾಸಕಾರರಾದ ಫರಿಷ್ರಾ ಮುಂತಾದವರ ಕಡತಗಳನ್ನು ನೋಡಿದರು. 
ಕ್ರಿಶ ೧೫೨೦-೨೨ ಕಾಲದಲ್ಲಿ ವಿಜಯನಗರಕ್ಕೆ ಬಂದು ಕೆಲಕಾಲ ಅಲ್ಲಿದ್ದು, ಕೃಷ್ಣದೇವರಾಯನನ್ನು 
ಸ್ಪತಃ ನೋಡಿದ ಡೊಮಿಂಗೊ ಪಾಯಸ್‌ ಮತ್ತು ಕ್ರಿಶ. ೧೫೩೫-೩೭ರ ಅವಧಿಯಲ್ಲಿ 
ಅಂದರೆ ಅಚ್ಛುತದೇವರಾಯನ ಕಾಲದಲ್ಲಿ ವಿಜಯನಗರದಲ್ಲಿದ್ದ ಫರ್ನಾವೋ ನ್ಯ್ಕೂನಿಜ್‌ 
ಅವರ ವಿವರವಾದ ಬರಹಗಳನ್ನು ಇಂಗ್ಲಿಷ್‌ಗೆ ಅನುವಾದಿಸಿದರು. ತಮಗೆ ಲಭಿಸಿದ ಆಧಾರಗಳ 
ಮೇಲೆ, ಇತಿಹಾಸದ ಅಸ್ಥಿಪಂಜರವನ್ನು ನಿರ್ಮಿಸಿ, ಅದಕ್ಕೆ ಸಾಹಿತ್ಯ ಮತ್ತಿತರ ಮೂಲಗಳಿಂದ 
ಲಭಿಸಿದ ಮಾಹಿತಿಗಳಿಂದ ರಕ್ತಮಾಂಸಗಳನ್ನು ತುಂಬಿ ಎ ಫರ್ಗಾಟನ್‌ ಎಂಪೈರ್‌ ಎಂಬ 


ಮಹತ್ತ್ವದ ಕೃತಿಯನ್ನು ಇಂಗ್ಲಿಷ್‌ನಲ್ಲಿ ಬರೆದು ಪ್ರಕಟಿಸಿದರು. ಆಗ ದಕ್ಷಿಣಭಾರತದ ವಿದ್ವತ್‌ 


ಗೃತಗೊಂಡು ವಿಜಯನಗರ ಸಾಮ್ರಾಜ್ಯದ ವಿಚಾರ ತಿಳಿಸುವ ಕಥೆ, ಕಾವ್ಯ, 
ಟಕ, ಐತಿಹ್ಯ, ಚಾಟುಪದ್ಯಗಳಲ್ಲದೆ ಕನ್ನಡ, ತೆಲುಗು, ತಮಿಳಿನ ಬಖ್ಯೆರುಗಳನ್ನು 
ನಿರಂಭಿಸಿದರು, ಶಾಸನಗಳನ್ನು ಗ್ರಾಮ ಕಡತಗಳನ್ನು, ದೇವಾದಾಯ-ಧರ್ಮಾದಾಯ 
ಳನ್ನು ಸಂಗಹಿಸಿದರು. ವೀರಗಲ್ಲು, ಮಾಸ್ತಿಗಲ್ಲು, ತಾಮಪತ್ರ ಮುಂತಾದ ಅಲಕ್ಷಿತ 
ಗಳು ಗಮನ ಸೆಳೆದು ರಕ್ಷಿಸಲ್ಲಟ್ಟವು. 


ಗ ಸೂರ್ಯನಾರಾಯಣ ರಾವ್‌ ಅವರು ಎನ್‌ ಎಂಪೈರ್‌ ನೆವರ್‌ ಟು ಬಿ ಫರ್ಗಾಟನ್‌ 
ಗ್ರಂಥವನ್ನು ರಚಿಸಿದರು. ಈ ಜಾಗೃತಿಯ ಫಲವಾಗಿ ಕ್ರಿ ಶ ೧೯೩೫-೩೬ ರಲ್ಲಿ 
ಯಲ್ಲಿ ವಿಜಯನಗರ ಸ್ಥಾಪನೆಯ ಷಟ್‌ಶತಸಾಂವತ್ನರಿಕೋತ್ಸವ ನಡೆಯಿತು. ಕ್ರಿ ಶ 
ರಲ್ಲಿಯೇ ಈ ಬಗ್ಗೆ ವಿಚಾರ ವಿನಿಮಯಗಳು ನಡೆದವು. ೧೯೩೩ರಲ್ಲಿ ಹುಬ್ಬಳ್ಳಿಯಲ್ಲಿಯೂ, 
ರಲ್ಲಿ ರಾಯಚೂರಿನಲ್ಲಿಯೂ, ೧೯೩೫ ರಲ್ಲಿ ಮುಂಬೈಯಲ್ಲಿಯೂ ವಿಚಾರ ಸಂಕಿರಣಗಳು 
ವು: ಹಿರಿಯ ವಿದ್ವಾಂಸರಾದ ಡಿ ವಿ ಗುಂಡಪ್ಪ, ಸೊಲ್ಲಾಪುರದ ಎಂ ಎಸ್‌ ಶ್ರೀಧರ್‌ 
ಿ, ಬಿ ಎ ಸಾಲೆತೊರೆಯವರು ಈ ವಿಷಯದಲ್ಲಿ ಮುಖಂಡತ್ತ್ವ್ಯ ವಹಿಸಿ ೧೯೩೬ 
ಬರ್‌ ೨೫ರ ನಂತರ ಹಂಪಿಯಲ್ಲಿ ದೊಡ್ಡ ಉತ್ಸವವನ್ನು ನಡೆಸಿದರು. ಈ ಉತ್ಸವದಲ್ಲಿ 
ೊೊಂದಿಯ ಅರಸರು, ಸರ್‌. ಕೆ ಪಿ ಪುಟ್ಟಣ್ಣ ಚೆಟ್ಟಿ, ಮದ್ರಾಸಿನ ಗೌವರ್ನರ್‌, ವಿದ್ವಾಂಸರಾದ 
ಮಣಿ, ಪರಾಂಜಪೆ, ಜಯಕರ್‌ ಮುಖಂಡರಾದ ಪಟ್ಟಾಭಿಸೀತಾರಾಮಯ್ಯ, ಸರ್‌ ಮಿರ್ಜಾ 
ನ ಯಿಲ್‌, ಸರ್‌ ಅತುಲ್‌ ಚಟರ್ಜಿ ಮತ್ತು ಎಸ್‌. ಕೃಷ್ಣಸ್ಥಾಮಿ ಅಯ್ಯಂಗಾರ್‌, ಎಂ ಹೆಚ್‌ 
| ಹಾಲಬಾವಿ ಮುಂತಾದ ಪ್ರಾಕ್ತನಶಾಸ್ತ್ರ ವಿದ್ವಾಂಸರು ಸೇರಿ, ವಿಜಯನಗರ ಷಟ್‌ಶತ 
ಂವರಿಕೋತ್ತವದ ನೆನಪಿನ ಸಂಪುಟವನ್ನು ಪ್ರಕಟಿಸಿದರು. ಈ ಸಂಪುಟದಲ್ಲಿ ಕರ್ನಾಟಕ, 


ಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಬಂಗಾಳದ ಇತಿಹಾಸಕಾರರು ಸಹ ಲೇಖನ ಬರೆದಿದ್ದಾರೆ. 


'ಈ ಸಂಪುಟದಲ್ಲಿ ಒಟ್ಟು ೩೨ ಲೇಖನಗಳೂ ೩೪ ಚಿತ್ರಗಳೂ ಇವೆ. ಇದರಲ್ಲಿ 
[ದೇವರಾಯನಿಗೆ ಸಂಬಂಧಿಸಿದ ಏಳು ಲೇಖನಗಳಿವೆ. ೧. ಕಾಕಿನಾಡದ ರಾಘವಾಚಾರ್ಲು 


ರೆದ ಕೃಷ್ಣರಾಯ ದಿ ಮ್ಯಾನ್‌, ೨. ಪುಣೆಯ ಜಿ ಎಚ್‌ ಖರೆಯವರು ಬರೆದ ಕೃಷ್ಣದೇವರಾಯ 


ಆಫ್‌ ವಿಜಯನಗರ ಅಂಡ್‌ ದಿ ವಿಠಲ ಇಮೇಜ್‌ ಆಫ್‌ ಪಂಢರಪುರ, ೩. ಮುಂಬೈಯ 
ಆರ್‌ ಎನ್‌ ಸಾಲೆತೊರೆ ಅವರ ಸಮ್‌ ಆಸ್ಪೆಕ್ಟ್‌ ಆಫ್‌ ಆರ್ಟ್‌ ಡ್ಯುರಿಂಗ್‌ ದಿ ರೀನ್‌ ಆಫ್‌ 
ಕೃಷ್ಣದೇವರಾಯ-ದಿ ಗೇಟ್‌ ಎಂಬ ಲೇಖನವೂ ೪. ಕಾಕಿನಾಡದ ವಿ ಎಸ್‌ ರಾಮಚಂದಮೂರ್ತಿ 
ಅವರ ದಿ ಆಥರ್‌ಷಿಪ್‌ ಅಂಡ್‌ ಇಂಪಾರ್ಟೆನ್ಸ್‌ ಆಫ್‌ ದಿ ಆಮುಕ್ತಮಾಲ್ಕ್ಯದ ಆಸ್‌ ಎ ಸೋರ್ಸ್‌ 
ಆಫ್‌ ಹಿಸರಿ ಫಾರ್‌ ರೀನ್‌ ಆಫ್‌ ಕೃಷ್ಣದೇವರಾಯ, ೫. ಪಠ್ಲಕಿಮೇಡಿಯಾದ ಜಿ ಎಸ್‌ 
ದೀಕ್ಷಿತರ ಎಕನಾಮಿಕ್‌ ಕಂಡಿಷನ್ಸ್‌ ಇನ್‌ ದಿ ಟೈಮ್‌ ಆಫ್‌ ಕೃಷ್ಣದೇವರಾಯ, 
೬.ರಾಜಮಹೇಂದ್ರಿವರದ-ಬಂಧಕವಿ ಕೇಶವರಾಯರ ದಿ ಹಿಸ್ಲಾರಿಕಲ್‌ ಇಂಪಾರ್ಟನ್ಸ್‌ ಆಫ್‌ 
ಪಾರಿಜಾತಾಪಹರಣಮು ಮತ್ತು ೭. ಕಾಕಿನಾಡದ ನಿಡುದವೊಲು ವೆಂಕಟರಾವ್‌ ಅವರ 
ಕೃಷ್ಣದೇವರಾಯ ಆಂಡ್‌ ಹಿಸ್‌ ಲಿಟರರಿ ಸರ್ಕಲ್‌ ಮುಂತಾದ ದಿಕ್ಲೂಚಿಯಾಗಬಲ್ಲ ಲೇಖನಗಳನ್ನು 
ಗಮನಿಸಬಹುದು. ವಿಜಂಶರುನಗರ ಷಟ್‌ಶತಸಾಂವತ್ಸರಿಕೋತ್ಸವವು ನಾಡಿನ 
ವಿಶ್ವವಿದ್ಯಾ ನಿಲಯಗಳಲ್ಲಿ ಕೆಲಸ ಮಾಡುತ್ತಿದ್ದ ಪಂಡಿತರಲ್ಲೂ ಸಾಮಾಜಿಕರಲ್ಲೂ ವಿಜಯನಗರ 
ಚರಿತ್ರೆಯ ಬಗ್ಗೆ ವಿಶೇಷ ಸಂಚಲನವನ್ನು ಉಂಟು ಮಾಡಿತು. ಕರ್ನಾಟಕ, ಆಂಧ್ರ ತಮಿಳುನಾಡಿನ 
ಅನೇಕ ವಿದ್ದಾಂಸರು ವಿಜಯನಗರದ ಬಗ್ಗೆ ಅನೇಕ ಮಹತ್ತ್ವದ ಕೃತಿಗಳನ್ನು ರಚಿಸಿದರು. 
ಸಾಲೆತೊರೆ ಬಿ. ಎ ಅವರು ಎರಡು ಕೃತಿಗಳನ್ನು ರಚಿಸಿದರು. ಮೊದಲನೆಯದು ಸೋಶಿಯಲ್‌ 
ಆಂಡ್‌ ಪೊಲಿಟಿಕಲ್‌ ಲೈಫ್‌ ಅನ್‌ ವಿಜಯನಗರ ಎಂಪೈರ್‌ ೧೯೩೫ರಲ್ಲಿ ಪ್ರಕಟವಾಯಿತು. 
ಅನಂತರ ೧೯೩೮ರಲ್ಲಿ ಮಿಡಿವಲ್‌ ಜೈನಿಸಂ ವಿತ್‌ ಸ್ಪೆಷಲ್‌ ರೆಫರೆನ್ಸ್‌ ಟು ವಿಜಯನಗರ 
ಎ೦ಬ ಗ್ರಂಥವನ್ನು ಬರೆದರು. ಪಾಂಡುರಂಗರಾವ್‌ದೇಸಾಯಿ ಅವರು ರಚಿಸಿದ ವಿಜಯನಗರ 


ಸಾಮ್ರಾಜ್ಯ ಗಂಥ ಷಟ್‌ ಶತ ಸಾಂವತ್ಸರಿಕೋತ್ಸ್ತವ ಸಮಯದಲ್ಲಿಯೇ ಪ್ರಕಟವಾಯಿತು. 


ಫಾದರ್‌ ಹೆರಾಸ್‌ ಅವರು ಎರಡು ಸಂಪುಟಗಳಲ್ಲಿ ಸೌತ್‌ ಇಂಡಿಯಾ ಆಂಡ್‌ ದಿ 
ವಿಜಯನಗರ ಎಂಪೈರ್‌-ದಿ ಅರವೀಡು ಡೈನಾಸ್ತಿ ಎಂಬ ಗ್ರಂಥವನ್ನು ೧೯೨೭ ರಲ್ಲಿ ಪ್ರಕಟಿಸಿದರು. 
ಮದ್ರಾಸಿನ ನೀಲಕಂಠಶಾಸ್ತಿಗಳು ವಿಜಯನಗರ ಸ್ಥಾಪನೆಯ ಬಗ್ಗೆ ವಿಜಯನಗರ ಆರಿಜನ್‌ 


ಆಫ್‌ ದಿ ಸಿಟಿ ಆಂಡ್‌ ಎಂಪೈರ್‌ ಎಂಬ ಕೃತಿಯನ್ನು ೧೯೩೩ರಲ್ಲಿ ಪ್ರಕಟಿಸಿದರು. 


೧೯೧೪ರಲ್ಲಿ ಮದ್ರಾಸ್‌ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ "ಇಂಡಿಯನ್‌ 
ತ್ತು ಆರ್ಕಿಯಾಲಜಿ” ವಿಭಾಗವು ಅನೇಕ ದಾಖಲೆಗಳನ್ನು ಸಂಗಹಿಸಿತು. ಈ 
ದಕ್ತಿಶ ೧೯೧೯ರಲ್ಲಿ ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರರು ವಿಜಯನಗರ ಅಧ್ಯಯನಕ್ಕೆ 
ದ ಆಕರಗಳ ಸೋರ್ಸಸ್‌ ಆಫ್‌ ವಿಜಯನಗರ ಹಿಸ್ನರಿ ಎಂಬ ೪೦೦ ಪುಟಗಳ 
ದ ರು. ಇಲ್ಲಿ ವೀರ ಕಂಪಣರಾಯ ಚರಿತಂ ಇಂದ ಪ್ರಾರಂಭಿಸಿ ಕೆಳದಿಯ ಬಸವಪುಭು 
ಸಂಕಟಪ್ಪ ನಾಯಕ ಮತ್ತು ಆತನ ವಂಶಸ್ಥರು ರಚಿಸಿದ ತೆಲಗು, ಸಂಸ್ಕೃತಸಾಹಿತ್ಯ 
ವರೆಗೆ ಆಕರಗಳನ್ನು ಆರಿಸಿಕೊಡಲಾಗಿದೆ. ಈ ಸಾಹಿತ್ಯಭಾಗಗಳಲ್ಲಿ ವಿಜಯನಗರ 


ಸುನು ಪುನಃ ರೂಪಿಸಲು ನೆರವಾಗುವ ಅಂಶಗಳಿವೆ. 


ಈ ಗ್ರಂಥವನ್ನು ಅನುಸರಿಸಿ ಕೆ. ಎ. ನೀಲಕಂಠಶಾಸ್ತಿಗಳು ಮತ್ತು ನೇಲಟೂರು 
ರಮಣಯ್ಯ ಅವರು ಮುಂದುವರೆದ ಭಾಗವಾಗಿ ಫರ್ದರ್‌ ಸೋರ್ಸಸ್‌ ಆಫ್‌ 
ಯನಗರ ಹಿಸ್ಟರಿ ಎಂಬ ಮೂರು ಸಂಪುಟಗಳನ್ನು ಸಂಕಲಿಸಿ, ಮದ್ರಾಸ್‌ 
ಧಾನಿಲಯದಿಂದ ೧೯೪೬ರಲ್ಲಿ ಪ್ರಕಟಿಸಿದರು. ಈ ಸಂಪುಟಗಳಲ್ಲಿರುವ ವಿಷಯಗಳೆಂದರೆ 
ನಟಿ ೧ - ಸಂಸ್ಥೃತ, ಪರ್ಶಿಯನ್‌, ತೆಲುಗು, ಕನ್ನಡ, ತಮಿಳು, ಮಲೆಯಾಳಂ ಭಾಷಾ 
ಗಳಿಂದ ಐತಿಹಾಸಿಕ ಅಂಶಗಳಿರುವ ಭಾಗಗಳು. ಸಂಪುಟ ೦೨ರಲ್ಲಿ - ಕಂಪಿಲರಾಯನ 
ನ್ನ್ನ ವಿರೂಪಾಕ್ಷದೇವಾಲಯ, ಹಂಪಿಯ ಶಾಸನದಿಂದ ಆರಂಭಿಸಿ ೨೫೩ ಪಠ್ಯಭಾಗಗಳನ್ನು 
೩ ಪುಟಗಳಲ್ಲಿ ನೀಡಲಾಗಿದೆ. ಸಂಪುಟ ೦೩ರಲ್ಲಿ ಎರಡನೆಯ ಸಂಪುಟದ ಪಠ್ಯಭಾಗಗಳ 
ಗ್ರಿಪ್‌ ಅನುವಾದಗಳು ಮತ್ತು ಸಾರಾಂಶಗಳು ಇವೆ. ನೇಲಟೂರು ವೆಂಕಟರಮಣಯ್ಯನವರೆೇ 
ಫೀಸ್‌ ಅನ್‌ ದಿ ಹಿಸ್ಸರಿ ಆಫ್‌ ದಿ ಥರ್ಡ್‌ ಡೈನಾಸ್ಟಿ ಆಫ್‌ ವಿಜಯನಗರ ಎಂಬ ಬೃಹತ್‌ 
ಥವನ್ನು ಬರೆದು ಮದ್ರಾಸ್‌ ವಿಶ್ವವಿದ್ಯಾನಿಲಯದಿಂದ ಪ್ರಕಟಿಸಿದರು. 

ಕೃಷ್ಣದೇವರಾಯನ ಸಮಕಾಲೀನ ಸಂಗತಿಗಳನ್ನು ತಿಳಿಸುವ ಪ್ರಮುಖ ಆಕರಗಳಲ್ಲಿ 


ಗು ಗಂಥ ರಾಯವಾಚಕಮು, ಸಂಸ್ಥತದ ಮೋಹನಾಂಗಿ ವಿರಚಿತ ಮಾರೀಚಿ ಪರಿಣಯಂ, 
ಗಾದೇವಿ ವಿರಚಿತ ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತಂ ಮತ್ತು 


ಕನ್ನಡದ ಕೃಷ್ಣದೇವರಾಯನ ದಿನಚರಿ ಎಂಬ ಗಂಥಗಳು, ಕೃಷ್ಣದೇವರಾಯನ ಕಾಲದ ಅನೇಕ 
ತೆಲುಗಿನ "ಪ್ರಬಂಧ ಕಾವ್ಯಗಳು', ರಾಯನೇ ರಚಿಸಿದ ಆಮುಕ್ತಮಾಲ್ಕದ ಪಮುಖವಾದವು. 
ಇವೆಲ್ಲವೂ ಪ್ರಕಟವಾದವು. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ನಿರಂತರ ಅಧ್ಯಯನಕ್ಕೆ 
ತೊಡಗಿದ ನೇಲಟೂರು ವೆಂಕಟರಮಣಯ್ಯ ಅವರು ಎರಡು ಪ್ರಮುಖ ಗಂಥಗಳನ್ನು ರಚಿಸಿದರು. 
ಮೊದಲನೆಯದಾಗಿ ಕೃಷ್ಣದೇವರಾಯ ಎಂಬ ಹೆಸರಿನ ಸಂಶೋಧನ ಗಂಥ. ಎರಡನೆಯದು 
ವಿಜಯನಗರ ಸ್ಥಾಪನೆಯಿಂದ ತುಳುವ ಸದಾಶಿವರಾಯನ ಆಡಳಿತಕಾಲದವರೆಗೆ ಸಮಗವಾಗಿ 
ವಿವರಿಸುವ ವಿಜಯನಗರ ಚರಿತ್ರೆ ಎಂಬ ಎರಡು ಸಂಪುಟಗಳ ಗಂಥ. ಆಂಧಪದೇಶ ಸರ್ಕಾರದವರು 
ಈ ಗಂಥಗಳನ್ನು ಪ್ರಕಟಿಸಿದರು. ಕುಂದೂರಿ ಈಶ್ನರದತ್ತು ಅವರು ಹೆಂಪೀ ವಿಜಯನಗರಂ 
ಮತ್ತು ಜೇರ್ಣ ವಿಜಯನಗರಂ ಸಾಮ್ರಾಜ್ಯಂ ಎಂಬ ಗ್ರಂಥಗಳನ್ನು ವಿಶಾಖಪಟ್ಟಣದ 
ಆಂಧಗಂಥಮಾಲಾ ಮೂಲಕ ಪ್ರಕಟಿಸಿದರು. ಖ್ಯಾತ ವಿಮರ್ಶಕರಾದ ಸಿ ವಿ ರಾಮಚಂದರಾವ್‌ 
ಅವರು ಸಂಪಾದಿಸಿದ ಮಾರೀಚಿ ಪರಿಣಯಂ ಎಂಬ ಕಾವ್ಯವೂ ಪ್ರಕಟವಾಯಿತು. ಇದು 
ಕೃಷ್ಣದೇವರಾಯನ ಮಗಳು ತಿರುಮಲಾಂಬ ಮೋಹನಾಂಗಿ ಎಂಬ ಕಾವ್ಯನಾಮದಿಂದ ಪ್ರಕಟಿಸಿದ 
ಚಾರಿತಿಕ ಮಹತ್ತ್ವದ ಕಾವ್ಯ. ಕನ್ನಡದಲ್ಲಿ ಎ ವಿ ನರಸಿಂಹಮೂರ್ತಿ ಅವರು ವಿಜಯನಗರದ 
ನಾಣ್ಯಸಂಪತ್ತು (೧೯೯೦) ಮತ್ತುಸಿ ಟಿ ಎಂ ಕೊಟ್ರಯ್ಯ ಅವರು ವಿಜಯನಗರ ಸಾಮ್ರಾಜ್ಯದ 


ನೀರಾವರಿ ವ್ಯವಸ್ಥೆ (೨೦೦೧) ಎಂಬ ಉಪಯುಕ್ತ ಗ್ರಂಥಗಳನ್ನು ಪ್ರಕಟಿಸಿದರು. 


ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತಂ ಬುಕ್ಕರಾಯನ ಸೊಸೆ 
ಗಂಗಾದೇವಿಯು ಸಂಸ್ಕೃತದಲ್ಲಿ ರಚಿಸಿದ ಕೃತಿಯು ವೀರಕಂಪಣರಾಯನನ್ನು ಬಣ್ಣಿಸಿರುವ 
ಕಾವ್ಯ. ಅಸಮಾನ ವೀರನಾದ ಕಂಪಣನು ದಕ್ಷಿಣ ದಿಗ್ನಿಜಯ ಮಾಡಿ ಅಲ್ಲಿಂದ ವಿಧರ್ಮೀಯರ 
ಆಡಳಿತವನ್ನು ಬೇರು ಸಹಿತ ಕಿತ್ತು ಹಾಕಿದ, ಮಧುರಾ ದಿಗ್ದಿಜಯದ ವರ್ಣನೆ ಇರುವ 


ಸುಂದರ ಕಾವ್ಯ ಕಂಪಣನ ಇತಿಹಾಸವನ್ನು ದಾಖಲಿಸುವ ಸಾಹಿತ್ಯ ಸಾಕ್ಷಿ. 


ಕೃಷ್ಣರಾಯ ವಿರಚಿತ ಆಮುಕ್ತ ಮಾಲ್ಯದ ಪ್ರಬಂಧ ಕಾವ್ಯ ತೆಲುಗು ಭಾಷೆಯಲ್ಲಿ 


ಕೃಷ್ಣದೇವರಾಯನು ರಚಿಸಿದ ಆಮುಕ್ತ ಮಾಲ್ಯದ ಕಾವ್ಯದಿಂದ ಆ ಕಾಲವನ್ನು, ಕೃಷ್ಣದೇವರಾಯನ 


ಕ್ತಿ 


೧ ಹಾಗೂ ಸ್ಪರ್ಣಯುಗವೆಂದೂ ಕರೆಯುತ್ತಾರೆ. ಅವನ ಆಸ್ಥಾನದಲ್ಲಿ ವಿಶಿಷ್ಠವಾದ 
|ಲಿಯ ಪುಬಂಧಕಾವ್ಯಗಳನ್ನು ಕವಿಗಳು ರಚಿಸಿದರು. 


ದೇವರಾಯನು ಅನೇಕ ಸಂಸ್ಥೃತ ಕೃತಿಗಳನ್ನು ರಚಿಸಿದ್ದಾನೆ. ಅವನು ರಚಿಸಿದ 
)೦ಧ ಅಮುಕ್ತ ಮಾಲ್ಕದವು ವರ್ಣನೆಗಳಿಂದ ಕೂಡಿದೆ; ಆತನ ರಾಜಕೀಯ 
ವನ್ನು ಉಳಿಸಿಕೊಂಡಿದೆ. ಕವಿಗೆ ವೇದೋಪನಿಷತ್ತುಗಳ ಪುರಾಣಗಳ 
ವಿರುವುದೂ ಅಲ್ಲದೆ ವಿವಿಧ ಶಾಸ್ತ್ರಗಳಲ್ಲಿರುವ ವಿದ್ಧತ್ತು ಇಲ್ಲಿ ವ್ಯಕ್ತವಾಗಿದೆ. ಕಾವ್ಯದ 
ಾಂತ ಶ್ಲೋಕಗಳಲ್ಲಿ ಅನೇಕ ಸಮಕಾಲೀನ ವಿಷಯಗಳನ್ನು ತಿಳಿಸಿದ್ದಾನೆ. ಪಂಡಿತರಿಗೆ 
ವಾಗುವ ಈ ಕಾವ್ಯವು ತೆಲುಗಿನ ಪಂಚಮಹಾಕಾವ್ಯಗಳಲ್ಲಿ ಒಂದಾಗಿದೆ. ವೈಷ್ಣವ 
| ಆ್ದಾರರಲ್ಲಿ ಒಬ್ಬಳಾದ ಆಂಡಾಳ್‌ ಆಥವಾ ಗೋದಾದೇವಿಯ ಕತೆಯೇ ಈ 
ಶಿಯವಾಚಕ ಎಂಬ ತೆಲುಗು ಗ್ರಂಥವು ಕಾಶಿವಿಶ್ವನಾಥ ನಾಯನಯ್ಯನವರ 
ತಿಯಿಂದ ರಚಿಸಲ್ಪಟ್ಟ ವರದಿರೂಪ ಗ್ರಂಥ. ಕಾಶಿವಿಶ್ವನಾಥ ನಾಯನಯ್ಯ ಒಬ್ಬ 
ುಂಡಲೇಶ್ವರ ಇರಬಹುದು(ಮಹಾಮಂಡಲೇಶ್ವರರ ಪ್ರತಿನಿಧಿಯನ್ನು ಸ್ಥಾನಾಪತಿ ಎಂದು 
ಿದ್ದರು. ಅವರು ವಿಜಯನಗರ ರಾಜಧಾನಿಯಲ್ಲಿದ್ದು, ತಮ್ಮ ಒಡೆಯ ಮತ್ತು ಸಾಮ್ರಾಟರ 
ಸಂಪರ್ಕ ಸಾಧನವಾಗಿದ್ದರು). ರಾಯವಾಚಕವು ಕೃಷ್ಣದೇವರಾಯನ ಆಡಳಿತದ 
ರು ವರ್ಷಗಳಲ್ಲಿ ಅಥವಾ ಅಚ್ಛುತರಾಯನ ಆಡಳಿತದ ಮೊದಲ ವರ್ಷಗಲ್ಲಿ 
K ಹುದಃ. ಗಜಪತಿರಾಜ್ಯದಲ್ಲಿ ಕರ್ನಾಟಕ ಸಾಮ್ರಾಜ್ಯದ ಸ್ಥಾನವಪತಿಯಾಗಿ ಕಮಲ 
್ಲನವರಿದ್ದರು. ಈ ವಾಚಿಕೆಯು ಕೃಷ್ಣದೇವರಾಯನ ಚರಿತ್ರೆಯನ್ನು, ಅವನ ದೈನಿಕ 
ಕ್ರಮಗಳನ್ನು ತಿಳಿಸುತ್ತದೆ. ಈ ಸ್ಥಾನಾಪತಿಗೆ ಸಮಕಾಲೀನ ಸಾಹಿತ್ಯ ಮತ್ತು ರಾಜಕೀಯದ 
ಹಿವಿದೆ. ತಾನು ಸುಜನರಿಂದ ಸಂಗ್ರಹಿಸಿದ ಸತ್ಯಸಂಗತಿಗಳೆ ಈ ವರದಿ ಎನ್ನುತ್ತಾನೆ. 
ಕಥೆಗಳು, ಐತಿಹ್ಯಗಳ ಮತ್ತು ಸುದ್ದಿಸಮಾಚಾರದ ಉತ್ನಷ್ಟ ಸಂಕಲನವಾದ್ದರಿಂದ 


ಸ್ನದೇವರಾಯನ ಇತಿಹಾಸ ರಚನೆಗೆ ಆಕರವಾಗಬಲ್ಲ ಗ್ರಂಥ. 


ಕೃಷ್ಣದೇವರಾಯನ ದಿನಚರಿ ಬೆಂಗಳೂರಿನ ಬಿ.ಎಂ.ಶ್ರೀ ಪ್ರತಿಷ್ಠಾನದ ಪ್ರಕಟಣೆ. 
ತೆಲುಗು ರಾಯವಾಚಕದ ಕನ್ನಡ ಅನುವಾದ. ಅನುವಾದಕನು ತೆಲುಗಿನ ಪದ್ಯಗಳನ್ನು, 
ಶ್ಲೋಕಗಳನ್ನು ಕೈ ಬಿಟ್ಟಿದ್ದಾನೆ. ರಾಯವಾಚಕದ ಸಿಂಗರಿಭಟ್ಟರ ಪ್ರಸಕ್ತಿ. ವೇದವ್ಯಾಸರ ಭೇಟಿ, 
ವಿದ್ಯಾರಣ್ಯರ ಪ್ರಶಂಸೆ, ಅವತಾರಿಕ ಪದ್ಯಗಳು ಮತ್ತು ಅಲ್ಲಿನ ಫಲಶುತಿ ವಾಕ್ಯಗಳು ಇಲ್ಲಿಲ್ಲ. 
ಆದರೆ ರಾಯವಾಚಕ ಮತ್ತು ಈ ಗಂಥ ಪ್ರಾಯಃ ಸಮಕಾಲೀನ ರಚನೆಗಳು. ತೆಲುಗು ಮತ್ತು 


ಕನ್ನಡ ಭಾಷೆಗಳ ಪರಸ್ಪರ ಪ್ರಭಾವ ಮತ್ತು ಕೊಡುಕೊಳಯನ್ನು ಈ ದಿನಚರಿಯಲ್ಲಿ ಕಾಣಬಹುದು. 
ಶಾಸನ ಸಂಬಂಧ ಅಧ್ಯಯನ 


ಕೇಂದಸರ್ಕಾರದ ಪುರಾಭಿಲೇಖ(ಎಪಿಗಫಿ) ವಿಭಾಗದವರು ಎಪಿಗ್ರಾಫಿಯಾ ಇಂಡಿಕಾ 
ಸಂಪುಟಗಳನ್ನು, ಅವರ ಇಲಾಖೆಗೆ ದೊರೆತ ಶಾಸನ ಮತ್ತಿತರ ಮಾಹಿತಿಗಳನ್ನು ಪ್ರಕಟಿಸಿದ್ದಾರೆ. 
ಕೇಂದ್ರ ಸರ್ಕಾರದ ಎಪಿಗ್ರಾಫಿಕಲ್‌ ಶಾಖೆಯ ಮದ್ರಾಸು ಕೇಂದ್ರ ಸೌತ್‌ ಇಂಡಿಯನ್‌ ಇನ್ಸಿಷ್ಲನ್ನ್‌ 
ಎಂಬ ಶ್ರೇಣಿಯ ಸಂಪುಟಗಳನ್ನು ಪ್ರಕಟಿಸಿದರು. ಆಲೆನ್‌ ಬಟರ್‌ವರ್ತ್‌ ಮತ್ತು ವೇಣಗೋಪಾಲ 
ಚೆಟ್ಟಿಯವರು ನೆಲ್ಲೂರು ಇನ್ನಿಪ್ಠನ್‌ ಎಂಬ ಮೂರು ಸಂಪುಟಗಳನ್ನು ಪಕಟಿಸಿದ್ದರು. ಇದಲ್ಲದೆ 
ಆರ್ಕಿಯಾಲಾಜಿಕಲ್‌ ಸರ್ವೇ ಆಫ್‌ ಇಂಡಿಯಾದವರ ವಾರ್ಷಿಕ ವರದಿಗಳೂ, ಮದ್ರಾಸಿನ 
ದಕ್ಷಿಣವಲಯದ ಶಾಸನ ಶಾಖೆಯವರು ಸೌತ್‌ ಇಂಡಿಯನ್‌ ಎಪಿಗ್ರಾಫಿಯ ವಾರ್ಷಿಕ 


ವರದಿಗಳೂ ಪ್ರಕಟವಾಗಲು ಆರಂಭವಾದವು. 


ಮೈಸೂರು ಸರಕಾರದ ಪುರಾತತ್ವ ವಿಭಾಗದ ಮುಖ್ಯಸ್ಥರಾಗಿ ಕ್ರಿಶ ೧೮೮೪ರಲ್ಲಿ 
ಬಿ.ಎಲ್‌.ರೈಸ್‌ ಅವರು ನೇಮಕವಾದ ಮೇಲೆ ಅವರು ಕೊಡಗು ಮತ್ತು ಮೈಸೂರು ಸಂಸ್ಥಾನದ 
ಸಾವಿರಾರು ಶಾಸನಗಳನ್ನು ಪರಿಷ್ಠರಿಸಿ, ಜಿಲ್ಲಾವಾರು ೧೨ ಸಂಪುಟಗಳಲ್ಲಿ ಆವರೆಗೆ ದೊರಕಿದ 
ಶಾಸನಗಳನ್ನು ಸರಕಾರದ ವತಿಯಿಂದ ಮುದಿಸಿ ಎಪಿಗ್ರಾಫಿಯಾ ಕರ್ನಾಟಕಾ ಎಂದು ಹೆಸರಿಸಿ 
ಪ್ರಕಟಿಸಿದರು. ಈ ಸಂಪುಟಗಳನ್ನು ಅನಂತರ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ 


ಸಂಸ್ಥೆಯವರು ಪರಿಷ್ಠರಿಸಿ, ಹೊಸ ಶಾಸನಗಳನ್ನು ಸೇರಿಸಿ ಜಿಲ್ಲಾವಾರು ಸಂಪುಟಗಳಾಗಿ 


ದಿಸಿದ್ದಾರೆ. ಮೈಸೂರು ಸಂಸ್ಥಾನದ ಎಲ್ಲ ಜಿಲ್ಲೆಗಳಲ್ಲಿ ವಿಜಯನಗರದ ಶಾಸನಗಳು 


ಈ ಎಲ್ಲ ಮಾಲೆಗಳ ಸಂಪುಟಗಳಲ್ಲಿ ಕೃಷ್ಣದೇವರಾಯನ, ಅವನ ಸಾಮಂತರ, 


ಗಳ ಶಾಸನಗಳು ಸೇರಿವೆ. ಅವು ಕನ್ನಡ, ಸಂಸ್ಥೃತ ತೆಲುಗಿನದಾಗಿವೆ. 


ಕ ೧೯೯೮ರಲ್ಲಿ ವಿ.ವಿಜಯರಾಘವಾಚಾರ್ಯರು ವಿಜಯನಗರ ಶಾಸನಗಳನ್ನು ಐದು 
ಗ ಲ್ಲಿ ಇಂಗ್ಲಿಷ್‌ಗೆ ಅನುವಾದಿಸಿ ಪ್ರಕಟಿಸಿದರು. ಸಂ. ೧ ಕೃಷ್ಣದೇವರಾಯನ ಶಾಸನಗಳು 
೧೫೦೯-೧೫೩೧) ಸಂ. ೨ ಸಾಳುವ ನರಸಿಂಹರಾಯನ ಶಾಸನಗಳು (ಕಿ. ಶ.೧೪೪೫- 
೪), ಸಂ. ೩ ಸದಾಶಿವರಾಯನ ಶಾಸನಗಳು (ಕ್ರಿಶ ೧೫೪೧-೧೫೭೪), ಸಂ. ೪ 


ಯರಾಯನ ಶಾಸನಗಳು (ಕ್ರಿಶ೧೫೩೦-೧೫೪೨), ಸಂ. ೫ ವೆಂಕಟಪತಿರಾಯನ ಶಾಸನಗಳು 


೧೫೭೪ರಿಂದ) 


ತಿರುಮಲ ತಿರುಪತಿ ದೇವಸ್ಥಾನಂ ಶಾಸನ ಸಂಪುಟಗಳು ಕಿ.ಶ ೧೯೨೧ರಲ್ಲಿ ತಿರುಮಲೆಯ 
$ಿರುವೇಂಗಡಂ ದೇವಾಲಯದ ಶ್ರೀ ಮಹಂತ್‌ ಪ್ರಯಾಗದಾಸ್‌ಜೀ ಅವರು ಮದ್ರಾಸ್‌ 
ರದ ಶಾಸನತಜ್ಞರಾದ ಎಚ್‌.ಕೃಷ್ಣಶಾಸ್ತ್ರ, ಇಂಡಿಯಾ ಆಫಿಸ್‌ ಲೈಬ್ರರಿಯ ಎಫ್‌.ಡಬ್ಬು, 
ಸ್‌ ಅವರ ಸಲಹೆಯ ಮೇರೆಗೆ ಮದ್ರಾಸ್‌ ಸರಕಾರದ ಅನುಮತಿಯೊಂದಿಗೆ ತಿರುಮಲ, 
ಪತಿ ಮತ್ತು ಅನ್ಯ ದೇವಸ್ಥಾನಗಳ ಶಿಲಾಶಾಸನಗಳನ್ನು ಪ್ರತಿಮಾಡಿ ಮುದ್ರಿಸುವ 
ೀಜನೆಯನ್ನು ಅಂಗೀಕರಿಸಿದರು. ದೇವಸ್ಥಾನದ ಅಧಿಕಾರಿಗಳಾಗಿದ್ದ ಸಾಧು ಸುಬ್ರಹ್ಮಣ್ಯ 
ಗಳು ಶಾಸನಶಾಸ್ತ್ರದಲ್ಲಿ ಆರು ತಿಂಗಳ ತರಬೇತಿಯನ್ನು ಪಡೆದು ತಜ್ಞರ ಸಲಹೆ ಮತ್ತು 
ದಶ ನದಲ್ಲಿ ಒಟ್ಟು ೧೧೫೦ ಶಾಸನಗಳ ಪ್ರತಿ ಮಾ: ಅವುಗಳನ್ನು ಆರು ಸಂಪುಟಗಳಲ್ಲಿ 
ಧಿಸಿವ ಯೋಜನೆ ಮಾಡಿದರು. ಹತ್ತು ವರುಷಗಳ ಕಾಲ ಶ್ರಮವಹಿಸಿ ಕೆಲಸ ಮಾಡಿದ 
ಗಳು ೧೯೩೦ರ ವೇಳೆಗೆ ಸಂಪುಟಗಳ ಮುದಣಕ್ಕೆ ವ್ಯವಸ್ಥೆ ಮಾಡಿದರು. ಈ ಸಂಪುಟಗಳ 
ರ ಹೀಗಿವೆ : ಸಂಪುಟ-೧ ಪಲ್ಲವ, ಚೋಳ, ಪಾಂಡ್ಯ ಮತ್ತು ಸಂಗಮವಂಶದ ವಿಜಯನಗರ 
1ರ ಒಟ್ಟು ೨೩೬ ಶಾಸನಗಳು. ಸಂಪುಟ-೨ ಸಾಳುವ ನರಸಿಂಹನ ೧೬೯ ಶಾಸನಗಳು. 


ಪುಟ-೩8 ಕೃಷ್ಣದೇವರಾಯನ ೨೨೯ ಶಾಸನಗಳು. ಸಂಪುಟ-೪ ಅಚ್ಯುತರಾಯನ ೨೫೧ 


೧೦ 


ಶಾಸನಗಳು. ಸಂಪುಟ-೫ ಸದಾಶಿವರಾಯನ ೧೪೭ ಶಾಸನಗಳು. ಸಂಪುಟ-೬ ಅರವೀಡು 
ವಂಶದವರ ೧೩೫ ಶಾಸನಗಳು. ಸಂಪುಟ-೭ ಸಮಗ ಸಂಪುಟಗಳ ಬಗ್ಗೆ ವರದಿ. ಸಾಧು 
ಸುಬ್ರಹ್ಮಣ್ಯ ಶಾಸ್ತಿಗಳು ಪ್ರತಿಯೊಂದು ಸಂಪುಟಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ಬರೆದು ಆಯಾ 


ರಾಜರ ರಾಜವಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. 


ಕರ್ನಾಟಕ ಸರಕಾರದ ಪ್ರಾಚ್ಯವಸ್ತು ಮತ್ತು ವಸ್ತುಸಂಗಹಾಲಯ ಇಲಾಖೆಯವರು 
೧೯೮೬ರಲ್ಲಿ ಮೊದಲ ಬಾರಿಗೆ ವಿಜಯನಗರದ ಶಾಸನಗಳನ್ನು ಸಮಗವಾಗಿ ಪ್ರಕಟಿಸಲು 
ಯೋಜನೆ ಮಾಡಿ. ಬಾ.ರಾ.ಗೋಪಾಲ್‌ ಅವರನ್ನು ಮುಖ್ಯ ಸಂಪಾದಕರನ್ನಾಗಿಸಿತು. ಈ 
ಯೋಜನೆಗೆ ಕೇಂದ್ರ ಸರಕಾರವು ನೆರವು ನೀಡಿತು. ಗೋಪಾಲ್‌ ಅವರು ಹತ್ತು ವರುಷಗಳ 
ಕಾಲ ಶ್ರಮಿಸಿ ವಿಜಯನಗರ ಇನ್ಸಿಪ್ಪನ್ಸ್‌ ಎಂಬ ನಾಲ್ಕು ಸಂಪುಟಗಳನ್ನು ಪ್ರಕಟಿಸಿದರು. 
ಬಾ.ರಾ.ಗೋಪಾಲ್‌ ಅವರು ಈ ಸಂಪುಟಗಳಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ ಮತ್ತಿತರ ಕಡೆಗಿದ್ದು 
(ಅಂದರೆ ಆ ವರೆಗೆ ಲಭ್ಯವಿದ್ದ) ಒಟ್ಟು ೧೦೬೩ ವಿಜಯನಗರ ಚರಿತ್ರೆಯ ಶಾಸನಗಳನ್ನು 
ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಸಂಪಾದಿಸಿ ನೀಡಿದ್ದಾರೆ. ಕರ್ನಾಟಕ ಇತಿಹಾಸದ 


ವಿದ್ಯಾರ್ಥಿಗಳಿಗೆ ಸಂಶೋಧನ ನಿರತರಿಗೆ ಇದೊಂದು ಅಮೂಲ್ಯ ನಿಧಿಯಾಗಿದೆ. 


ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗವು ಇದು ಸಂಪುಟಗಳಲ್ಲಿ ಕರ್ನಾಟಕ 
ಇನ್ಸಿಪಕ್ಷನ್ನ್‌ ಸಂಪುಟಗಳನ್ನು ಪ್ರಕಟಿಸಿತು. ಆಂಧ್ರಪ್ರದೇಶ ಸರಕಾರವು "ಆಂಧ್ರಪ್ರದೇಶ 
ಗವರ್ನಮೆಂಟ್‌ ಆರ್ಕಿಯಾಲಾಜಿಕಲ್‌ ಸಿರೀಸ್‌” ಎಂಬ ಶೀರ್ಷಿಕೆಯಲ್ಲಿ ಅನೇಕ ಜಿಲ್ಲಾವಾರು 
ಶಾಸನ ಸಂಪುಟಗಳನ್ನು ಪ್ರಕಟಿಸಿತು. ಈ ಮುಂಚೆಯೇ ತೆಲಂಗಾಣ ಶಾಸನಮುಲು ಎಂಬ 
ಶೀರ್ಷಿಕೆಯಲ್ಲಿ ನಿಜಾಂ ಸರಕಾರದ ಕಾಲದಲ್ಲಿ ಪ್ರಕಟಿಸಲಾಗಿತ್ತು ಈ ಎಲ್ಲ ಸಂಪುಟಗಳಲ್ಲಿ 


ಕೃಷ್ಣದೇವರಾಯನ ವಿವಿಧ ಭಾಷೆಯ ಶಾಸನಗಳು ಸೇರಿವೆ. 


ಇಂಡಿಯನ್‌ ಕೌನ್ನಿಲ್‌ ಫಾರ್‌ ಹಿಸ್ಟಾರಿಕಲ್‌ ರಿಸರ್ಚ್‌ - ದಕ್ಷಿಣ ಪ್ರಾದೇಶಿಕ ಶಾಖೆಯು 
ವಿಜಯನಗರದ ಶಾಸನಗಳ ಪ್ರಕಟಣೆಗೆ ವಿಶೇಷ ಯೋಜನೆ ಮಾಡಿ ಈಗಾಗಲೇ ನಾಲ್ಕು 


ಬೃಹತ್‌ ಸಂಪುಟಗಳನ್ನು ಪ್ರಕಟಿಸಿದೆ. ಮೂರನೆಯ ಸಂಪುಟವನ್ನು ಶೀನಿವಾಸ ರಿತ್ತಿ ಮತ್ತು 


೧೧ 


ಗೋಪಾಲ್‌ ಅವರು ಸಂಪಾದಿಸಿದ್ದಾರೆ. ನಾಲ್ಕನೆಯ ಸಂಪುಟವು ತೆಲುಗು ಶಾಸನಗಳ 

. ಈ ಸಂಪುಟವನ್ನು ಪಿ.ವಿ.ಪರಬ್ರಹ್ಮ ಶಾಸ್ತಿಗಳು ಸಂಕಲಿಸಿದ್ದಾರೆ. ಈವರೆಗೆ ಪ್ರಕಟಿಸಿದಂತೆ 
« ಮಿ [2] 

ಕ್ಲಾ ಸಂಪುಟಗಳಲ್ಲಿ ಶಾಸನದ ಸಾರಾಂಶ ಮತ್ತು ಶಾಸನದ ಪಠ್ಯವು ರೋಮನ್‌ 

ಲ್ಲಿ ಅಚ್ಚಾಗಿವೆ. ಪ್ರಸ್ತಾವನೆ ಮತ್ತಿತರ ಮಾಹಿತಿ ಕೂಡ ಇಂಗ್ಲಿಷ್‌ನಲ್ಲಿ ಇವೆ. ಎಪಿಗ್ರಫಿಯಾ 

ಸಂಪುಟಗಳಲ್ಲಿ ಶಾಸನದ ಸಾರಾಂಶವು ಇಂಗ್ಲಿಷ್‌ ಲಿಪಿಯಲ್ಲಿಯೂ, ಪಠ್ಯಭಾಗವು 

ದಲ್ಲಿಯೂ ಮುದ್ರಿತವಾಗಿದೆ. 


Bos ಸಂಶೋಧಕರಾದ ಎಂ.ಎಂ. ಕಲಬುರ್ಗಿ ಅವರು ಕನ್ನಡ ವಿಶ್ವವಿದ್ಯಾಲಯದ 
ತಿಗಳ ಗಿದ್ದಾಗ ಶಾಸನಶಾಸ್ತ್ರ ವಿಭಾಗಕ್ಕೆ ಸರಕಾರದಿಂದ ಹೆಚ್ಚಿನ ಅನುದಾನ ಪಡೆದು, 
ರೆಗೆ ಒಂದೆಡೆ ದೊರೆಯದ ಉತ್ತರ ಕರ್ನಾಟಕ ಶಾಸನಗಳನ್ನು ಜಿಲ್ಲಾ ಸಂಪುಟಗಳಾಗಿ 
ಕಟಿಸಿದರು. ಅದರಂತೆ ಹಂಪಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ 
ಸನಸಂಪುಟಗಳನ್ನು ದೇವರಕೊಂಡಾರೆಡ್ಡಿ ಮತ್ತು ಅವರ ಇತರ ಸಹೋದ್ಯೋಗಿಗಳ 
ಶ್ರಮದಿಂದ ಅಚ್ಚುಕಟ್ಟಾಗಿ ಮುದಿಸಿ ಪ್ರಕಟಿಸಿದರು. ಹೈದರಾಬಾದ್‌ ಕರ್ನಾಟಕ ಮತ್ತು 
ರ ಕರ್ನಾಟಕದ ಜಿಲ್ಲೆಗಳ ಶಾಸನ ಸಂಪುಟಗಳು ಇಲ್ಲಿಂದ ಪ್ರಕಟವಾಗುತ್ತಿವೆ. ಕನ್ನಡ 
ವಿದ್ಯಾಲಯದ ಶಾಸನ ಸಂಪುಟಗಳಲ್ಲಿ ಪ್ರಸ್ತಾವನೆ, ಶಾಸನಸೂಚಿ, ಶಾಸನ ಸಾರಾಂಶ, 
ಮತ್ತು ಇತರ ಎಲ್ಲಾ ವಿವರಗಳು ಸಂಪೂರ್ಣವಾಗಿ ಕನ್ನಡದಲ್ಲಿವೆ. ಒಂದು 
4 ಯೋಜನೆಯ ಅಡಿಯಲ್ಲಿ ವಿಜಯನಗರದ ಸಮಗ್ರ ಶಾಸನಗಳನ್ನು ಕನ್ನಡದಲ್ಲಿ 
ಕಟಿಸಲು ಯುವಸಂಶೋಧಕ ಡಿ.ವಿ.ಪರಮಶಿವಮೂರ್ತಿ ಅವರು ಪ್ರಾರಂಭಿಸಿದ್ದಾರೆ. ಮೊದಲ 
ಂಪುಟವಾಗಿ ಪ್ರೌಢದೇವರಾಯನ ಶಾಸನಗಳು ಪ್ರಕಟವಾಯಿತು. ಕೃಷ್ಣದೇವರಾಯವ 
ಪಟ್ಟಾಭಿಷೇಕದ ಐದುನೂರನೆಯ ಜಯಂತಿ ಉತ್ತವ ಸಮಯದಲ್ಲಿ ಪಕಟವಾದ ಕೃಷ್ಣದೇವರಾಯನ 
ಸನ; ಳು ಎಂಬ ಪ್ರಥಮ ಸಂಪುಟವು ಆವರೆಗೆ ಲಭಿಸಿದ ಎಲ್ಲಾ ಹಳೇ-ಹೊಸ ಕನ್ನಡ 
ಬತ್ತು ಸಂಸ್ಥೃತ ಶಾಸನಗಳನ್ನು ಒಳಗೊಂಡಿದೆ (ಸಂ.೧). ಎರಡನೆಯ ಸಂಪುಟವಾಗಿ ತೆಲುಗು 
ತ್ತು ತಮಿಳು ಶಾಸನಗಳು ಪ್ರಕಟವಾಗಬೇಕಾಗಿದೆ. ಪರಮಶಿವಮೂರ್ತಿ ಅವರ ಈ ಕಾರ್ಯವು 
ರ್ಹವಾಗಿದೆ. ಕೃಷ್ಣದೇವರಾಯನ ಬಹುತೇಕ ಕನ್ನಡ ಶಾಸನಗಳು ಇಲ್ಲಿ ಲಭ್ಯ, 


೧೨ 


ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾಲಯವು ಅನೇಕ ಉಪಯುಕ್ತ 
ಗ್ರಂಥಗಳನ್ನು ಪ್ರಕಟಿಸಿದೆ. ನೇಲಟೂರು ವೆಂಕಟರಮಣಯ್ಯ ಅವರ ಕೃಷ್ಣದೇವರಾಯ ಗಂಥದ 
ಕನ್ನಡ ಅನುವಾದವನ್ನು ಕೃಷ್ಣದೇವರಾಯ ವಿರಚಿತ ಜಾಂಬವತೀ ಪರಿಣಯಂ ಎಂಬ ಸಂಸ್ಕೃತ 
ನಾಟಕದ ಕನ್ನಡ ಅವತರಣಿಕೆಯನ್ನು ಪ್ರಕಟಿಸಿದೆ. ರಾಯವಾಚಕದ ಕನ್ನಡ ರೂಪವನ್ನು 
ಪ್ರಕಟಿಸಿದೆ. ಕರ್ನಾಟಕ ಸರಕಾರದ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರವು ನೇಲಟೂರು 


ವೆಂಕಟರಮಣಯ್ಯನವರ ವಿಜಯನಗರ ಚರಿತ್ರೆಯ ಕನ್ನಡ ಅನುವಾದವನ್ನು ಪ್ರಕಟಿಸಿದೆ. 


ಕರ್ನಾಟಕ ಇತಿಹಾಸ ಅಕಾಡೆಮಿಯು ಪ್ರತಿವರ್ಷ ನಡೆಸುವ ವಾರ್ಷಿಕ ಸಮ್ಮೇಳನದಲ್ಲಿ 
ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಚಾರದ ಪ್ರಬಂಧಗಳೂ, ನವಶೋಧಿತ 
ಶಾಸನಗಳೂ ಮಂಡಿಸಲ್ಲಡುತ್ತವೆ. ಈ ಪ್ರಬಂಧಗಳು ಅಕಾಡೆಮಿಯ "ಇತಿಹಾಸ ದರ್ಶನ” ಎಂಬ 


ಸಂಪುಟದಲ್ಲಿ ಪ್ರಕಟವಾಗುತ್ತಿವೆ. ಇಲ್ಲೂ ಕೂಡ ಕೃಷ್ಣದೇವರಾಯನನ್ನು ಕುರಿತ ಲೇಖನಗಳು ಇವೆ. 


ಕರ್ನಾಟಕ ಸರಕಾರವು ೧೯೮೭ರಿಂದ ಪ್ರತಿವರ್ಷ ಹಂಪಿ ಉತ್ಸವ ನಡೆಸುತ್ತದೆ. ಆ 
ಸಮಯದಲ್ಲಿ ಕರ್ನಾಟಕ ಪ್ರಾಚ್ಯವಸ್ತು ಮತ್ತು ವಸ್ತುಪದರ್ಶನ ಇಲಾಖೆಯು ವಿಚಾರ ಸಂಕಿರಣ 
ಹಮ್ಮಿಕೊಳ್ಳುತ್ತದೆ. ಆಗ ಮಂಡಿಸಿದ ಪ್ರಬಂಧಗಳನ್ನು ವಿಜಯನಗರ ಅಧ್ಯಯನ ಎಂಬ ವಾರ್ಷಿಕ 
ಸಂಪುಟಗಳಾಗಿ ಪ್ರಕಟಿಸುತ್ತಿದೆ. ಈ ವೇದಿಕೆಯು ಹಿರಿಯ ಮತ್ತು ಹೊಸ ಸಂಶೋಧಕರಿಗೆ 


ಆಯಾ ವರ್ಷದಲ್ಲಿ ಸಂಶೋಧನೆ ಮಾಡಿದ ವಿಚಾರಗಳನ್ನು ಮಂಡಿಸಲು ತುಂಬ ನೆರವಾಗಿವೆ. 


ವಿಜಯನಗರವು ಅನೇಕ ಅಂತರರಾಷ್ಟೀಯ ಇತಿಹಾಸದ ವಿದ್ವಾಂಸರ ಗಮನ ಸೆಳೆದಿದೆ. 
ಜಪಾನಿನ ಹಿರಿಯ ವಿದ್ವಾಂಸರಾದ ನೊಬುರು ಕರಾಷಿಮಾ, ಫ್ರಾನ್ಸಿನ ಫಿಲಿಯೋಜಾ ದಂಪತಿ, 
ಅಮೆರಿಕೆಯ ವಿಲಿಯಂ ಜಾಕ್ಸನ್‌, ಇಂಗ್ಲೆಂಡಿನ ಬರ್ಟನ್‌ ಸ್ಟೀನ್‌ ಮುಂತಾದವರು 


ಲೇಖನಗಳನ್ನೂ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. 


೧೩ 


ಗಳ ಸಂಗ್ರಹ, ವರ್ಗೀಕರಣ, ಅರ್ಥೈಸುವಿಕೆ ಮತ್ತು ಪ್ರಕಟಣೆಯ ಕಾರ್ಯದಲ್ಲಿ 
ಶ್ರಃ ಸಿದವರು ಶ್ಯಾಮಾಶಾಸ್ತಿಗಳು, ಎನ್‌.ಲಕ್ಷ್ಮೀನಾರಾಯಣರಾಯರು, 
ರು, ಆರ್‌.ಎಸ್‌.ಪಂಚಮುಖಿ ಮತ್ತು ಜಿ.ಎಸ್‌.ಗಾಯಿ ಅವರು. ಹುಲ್ಲ್‌ ಅವರು 
ಸರಕಾರದಿಂದ ಶಾಸನತಜ್ಜರೆಂದು ನೇಮಕವಾದ ಮೇಲೆ ಸೌತ್‌ ಇಂಡಿಯನ್‌ 


್‌ ಸಂಪುಟಗಳು ಪ್ರಕಟವಾದವು. 


6 ತಿಯಾಗಿ ದಕ್ಷಿಣದ ಮಹತ್ವದ ವಿದ್ಧಾಂಸರು ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯನ್ನು 
ಪಿಸ ಪಣತೊಟ್ಟು ಹಾಳಾಗಿ ಹೋಗುತ್ತಿದ್ದ ಶಿಲಾಶಾಸನಗಳನ್ನು, ತಾಮ್ರಪತ್ರಗಳನ್ನು 
k ಮಾಡಿ ಸಂಗ್ರಹಿಸಿದರು. ಅವುಗಳನ್ನು ಸಾಧ್ಯವಾದಷ್ಟು ವಿವರಿಸಿ, ಶಾಸನದ ಪದ 
ಯಗಳಿಗೆ ಅರ್ಥ ನೀಡಿ ಪ್ರಕಟಿಸಿದರು. ಒಂದು ಶತಮಾನ ಕಾಲ ಸತತವಾಗಿ ತಮಿಳು, 
, ಕನ್ನಡ ವಿದ್ವಾಂಸರ ಪರಿಶ್ರಮದಿಂದ ಸಾಕಷ್ಟು ಶಾಸನಗಳೂ, ಆಕರಗ್ರಂಥಗಳೂ ಲಭಿಸಿವೆ. 
ಪ್ರಾಂ ುಗಳು, ಸಮಸ್ಯೆಗಳು, ತೊಡಕುಗಳು ಬೇಕಾದಷ್ಟಿದ್ದರೂ ಶಾಸನಗಳ ಆಧಾರದಿಂದ 
| ಸಂಶಯಗಳು ನಿವಾರಿಸಲ್ಪಟ್ಟಿವೆ. ಕೃಷ್ಣದೇವರಾಯನ ವಿಚಾರದಲ್ಲಿ ಸಮಸ್ಯೆಗಳು ಅನಂತ; 


ps 


ರಗಳು ಬೇಕಾದಷ್ಟು ಅದರಂತೆ ತೊಡಕುಗಳೂ ಅಷ್ಟೇ ಇವೆ. 


ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳ ಆಧಾರದ ಮೇಲೆ ಆತನ ಇತಿಹಾಸವನ್ನು 
ಸಿ ವ್ಯಾಖ್ಕಾನಿಸುವುದೇ ಈ ಸಂಶೋಧನೆಯ ಉದ್ದೇಶ. ಅವನ ಕಾಲದ ರಾಜಕೀಯ, 
ರ್ಬಿಕ, ಸಾಮಂಜಿಕ, ಸಂಸ್ಥೃತಿ-ಸಾಹಿತ್ಯ, ದೇವಾಲಯ ಮುಂಠಂದ ಸಂಸ್ಥೆಗಳ ಸ್ಥಿತಿ 
ಿತಾದವುಗಳ ಬಗೆಗೆ ಅವನ ಶಾಸನಗಳಲ್ಲಿರುವ ವಿವರಗಳನ್ನು ಶೋಧಿಸಿ ಪ್ರಸ್ತುತಪಡಿಸುವುದು 
ಯ ಪ್ರಯತ್ನ. ಆತನ ಸಮಕಾಲೀನ ಕಾವ್ಯ, ಶಾಸ್ತ್ರ ನಾಟಕ ಮತ್ತು ವಿದೇಶೀಯರ 
ೂಪಣೆಗಳಿಗೂ ಶಾಸನಗಳಿಗೂ ಹೊಂದಿಕೆಯಾಗುತ್ತವೆಯೇ? ಈ ಅಧ್ಯಯನದಲ್ಲಿ ಈ 


ಸೆಯಗಳನ್ನು ಪರಿಶೀಲಿಸಿದೆ. 


೧೪ 


ರೂಪ 


el 


ವಿಜಯನಗರದ ಇತಿಹಾಸದಲ್ಲಿ ಕೃಷ್ಣದೇವರಾಯನ ಆಳ್ಗಿಕೆಯ ಕಾಲದಲ್ಲಿ ದಕ್ಷಿಣ 
ಭಾರತದ ಸಂಸ್ಕೃತಿ, ಸಾಹಿತ್ಯ, ಲಲಿತಕಲೆಗಳು, ಧಾರ್ಮಿಕ ಪರಿಸ್ಥಿತಿಯ ಮೇಲೆ ಬೀರಿದ 
ಪ್ರಭಾವದಿಂದಲೂ ಅವನ ಕೃಷಿ, ವಾಣಿಜ್ಯ ಮತ್ತು ರಾಜಕೀಯ ನೀತಿಯಿಂದಲೂ ಜನಜೀವನದ 
ರೀತಿಯೇ ಬದಲಾಯಿತು. ಈ ವಿಷಯಗಳ ಕುರಿತಾಗಿ ನಾನಾ ರೀತಿಯಲ್ಲಿ ಕಾವ್ಯ, ಸಾಹಿತ್ಯ 
ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೃತಿ ರಚನೆಯಾಗಿದೆ. ಪ್ರಸ್ತುತ ಅವನ ಕನ್ನಡ ಶಾಸನಗಳನ್ನು 
ಆಧರಿಸಿ ಮತ್ತು ಅವಶ್ಯವಿದ್ದಲ್ಲಿ ಅವನ ಕಾಲದ ಇತರ ಭಾಷೆಯ ಶಾಸನಗಳನ್ನು ಆಧರಿಸಿ 
ಅವನ ಚರಿತ್ರೆಯನ್ನು ಕಟ್ಟುವುದೇ ಉದ್ದೇಶ. ಅದಕ್ಕಾಗಿ ನಾನಾ ಶಾಸನ ಸಂಪುಟಗಳಲ್ಲಿ 
ಅವನ ಮತ್ತು ಅವನ ಕಾಲದ ಇತರ ಕನ್ನಡ ಶಾಸನಗಳನ್ನು ಪರಿಶೀಲಿಸಿ ಅವನ ಪರಿಪಾಲನೆಯ 


ವವಿಧ ಮುಖಗಳನ್ನು ರೂಪಿಸಲು ಉದ್ದೇಶಿಸಿದೆ. 


ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು ಎಂಬ ಅಧ್ಯಯನದ ಈ ನಿಬಂಧವನ್ನು 


ಆರು ಅಧ್ಯಾಯಗಳಲ್ಲಿ ಮಾಡಲು ಉದ್ದೇಶಿಸಲಾಗಿದೆ. ಈ ಪೂರ್ವಪುವೇಶವಾಗಿ ಅಧ್ಯಯನದ 


ಉದ್ದೇಶ, ಹಿನ್ನೆಲೆ, ಸ್ಪರೂಪ ಮತ್ತು ಆಕರಗಳ ಬಗ್ಗೆ ವಿವರಿಸಲಾಗಿದೆ. 


ಮೊದಲನೆಯ ಅಧ್ಯಾಯವು ವಿಜಯನಗರದ ಉದಯ, ಅಭ್ಯುದಯ, ವಿವಿಧ ಅರಸರು 
ಎಂಬ ಶೀರ್ಷಿಕೆಯದು. ವಿಜಯನಗರ ಸ್ಥಾಪನೆಯ ಪೂರ್ವದಲ್ಲಿ ಅಲ್ಲಾವುದ್ದಿನ್‌ ಖಿಲ್ಲಿ, 
ತುಘಲಕ್‌ರ ದಾಳಿಯಿಂದ ಉಂಟಾದ ಪರಿಸ್ಥಿತಿಯಲ್ಲಿ, ಹೊಯ್ದಳ ವೀರಬಲ್ಲಾಳನ ಹೋರಾಟ 
ಮತ್ತು ಪಾಳೇಗಾರರ ಹೋರಾಟದ ಪರಿಣಾಮದಿಂದ ಸಂಗಮನ ಮಕ್ಕಳಿಂದ ವಿಜಯನಗರ 
ಸ್ಥಾಪನೆಯಾದುದನ್ನು ಮೊದಲು ವಿವರಿಸಿದೆ. ಸಂಗಮರ ಮೂಲದ ಬಗ್ಗೆ ಇದ್ದ ವಾದಗಳನ್ನು 
ಪರಿಶೀಲಿಸಿ ಅನಂತರ ಮೊದಲನೆಯ ಹರಿಹರನ ಪಟ್ಟಾಭಿಷೇಕ. ಅವನ ಯಶಸ್ನೀ ಆಳ್ಗಿಕೆಯ 
ವಿವರ, ಕ್ರಿಶ ೧೩೪೬ರಲ್ಲಿ ದಕ್ಷಿಣ ಭಾರತ ಸಾಮ್ರಾಟರೆಂದು ನಡೆದ ಉತ್ಸವ, ಹರಿಹರನ 
ನಂತರ ಮೊದಲನೆಯ ಬುಕ್ಕರಾಯನ ಆಡಳಿತ, ರಾಜ್ಯದ ಸರ್ವತೋಮುಖ ವಿಸ್ತಾರ, 


ಬುಕ್ಕರಾಯನ ಧರ್ಮಸಮನ್ವಯ ನೀತಿಯ ವಿವರಗಳಿವೆ. ಇಮ್ಮಡಿ ಹರಿಹರರಾಯ ಅಕ್ಷರಶಃ 


೧೫ 


ನಿಸಿ, ಸಿಂಹಳದ ಮೇಲೆ ದಾಳಿ ಮಾಡಿ ಕಪ್ಪ ಕಾಣಿಕೆ ವಸೂಲು 
) ದೆ. ಇಮ್ಮಡಿ ಬುಕ್ಕರಾಯ, ಮೊದಲನೆಯ ದೇವರಾಯ ಮತ್ತು 
| ನಂತರ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯನ ವೈಭವದ 
್ಯ ಪೋಷಣೆ, ಹಿಂದೂ-ಮುಸ್ಲಿಂ ಬಾಂಧವ್ಯವೃದ್ಧಿಯ ವಿಷಯ. 
ಲ ಬಾರಿಗೆ ವಿಜಯನಗರಕ್ಕೆ ಆಗಮಿಸಿದ ವಿಷಯ, ಕನ್ನಡ ಸಾಹಿತ್ಯದ 
ಮುಂದೆ ಮಲ್ಲಿಕಾರ್ಜುನರಾಯನ ಕಾಲದ ವಿಚಿತ್ರ ಪರಿಸ್ಥಿತಿ, ಅನಂತರ 
ಗಲದ ಅತಂತ್ರ ಪರಿಸ್ಥಿತಿ, ಸಾಮ್ರಾಜ್ಯರಕ್ಷಕನಾಗಿ ಸಾಳುವ ನರಸಿಂಹರಾಯ 
ನ ಆಗಮನಾನಂತರದವರೆಗಿನ ವಿಷಯಗಳ ಚರ್ಚೆ ಮತ್ತು ವಿವರಣೆಗಳಿವೆ. 


ವರೆಗೆ ಈ ಭಾಗ ಹರಡಿಕೊಂಡಿದೆ. 


ಅಧ್ಯಾಯವೇ ಈ ನಿಬಂಧದ ಮುಖ್ಯ ಅಧ್ಯಾಯ. ಕೃಷ್ಣದೇವರಾಯನ 
ರ ೧೫೦೯-೧೫೧೦ರಲ್ಲಿ ಅವನ ಪಟ್ಟಾಭಿಷೇಕ, ತುಳುವಂಶದ ಮೂಲದ 
ಥ ವಿವರ ಮೊದಲಿಗಿದೆ. ಕೃಷ್ಣದೇವರಾಯನ ಬಾಲ್ಯ, ತಾಯಿ-ತಂದೆ, ಶಿಕ್ಷಣ 
ಕೆಗಳ ವಿಷಯ, ಅವನ ರಾಣಿಯರು, ತಿರುಮಲದೇವಿ, ಚಿಂನಾದೇವಿ ಮತ್ತು 
ರ ವಿವರ ನಿರೂಪಿಸಿದೆ. ತುಕ್ಕಾಪಂಚಕದ ಹಾಗೂ ಕಂಬಂಕೆರೆಯ ವಿವರ, 
ಕಾನ, ಮಗ ತಿರುಮಲನಿಗೆ ಪಟ್ಟಾಭಿಷೇಕ, ತಿರುಮಲನ ಮರಣ, ಕೃಷ್ಣದೇವರಾಯನ 


ಶಣ ಈ ವಿಷಯಗಳ ವಿವೇಚನೆ ಮಾಡಲಾಗಿದೆ. 


ರನೆಯ ಅಧ್ಯಾಯದಲ್ಲಿ ಕೃಷ್ಣದೇವರಾಯನ ಶಾಸನಗಳ ಸ್ವರೂಪವನ್ನು ಸಾಮಾನ್ಯ 
ಾರ್ಮಿಕ ವಸ್ತು ಸ್ವರೂಪ, ಭಾಷಾಸ್ಪರೂಪ ಮತ್ತು ದ್ವಿಭಾಷಿಕ ಶಾಸನಗಳು ಎಂದು 
ಸಲಾಗಿದೆ. ಕಾಲಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ರಾಯನ ಶಾಸನಗಳ ವಿನ್ಯಾಸ, 
ತ್ತು ವಸ್ತು ಬದಲಾದುದನ್ನು ಕುರಿತು, ಅಸಹ್ಯವೆನಿಸುವ ಶಾಪಾಶಯಗಳನ್ನು ಕುರಿತು 


ಶಾಸನಗಳನ್ನು ಪ್ರಧಾನವಾಗಿಟ್ಟುಕೊಂಡು ವಿವರಿಸಲಾಗಿದೆ. 


೧೬ 


ನಾಲ್ಕನೆಯ ಅಧ್ಯಾಯದಲ್ಲಿ ಕೃಷ್ಣದೇವರಾಯನ ಕಾಲದ ರಾಜಕೀಯ ಪರಿಸ್ಥಿತಿಯ 
ವಿವೇಚನೆ ಮಾಡಲಾಗಿದೆ. ಪ್ರಾಸ್ತಾವಿಕವಾಗಿ ಸಂಗಮರಾಜರ ಆಡಳಿತ ಕಾಲ, ಸಾಳುವ ಮತ್ತು 
ವೀರನರಸಿಂಹರಾಯರ ಆಡಳಿತ ಕಾಲದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ. ಕೃಷ್ಣದೇವರಾಯನು 
ಪಟ್ಟವೇರುವ ಸಂದರ್ಭದಲ್ಲಿ ಬಂಡಾಯವೆದ್ದ ಉಮ್ಮತ್ತೂರು ಅರಸರ ನಿಗ್ರಹ, ಬಹಮನಿ 
ಸುಲ್ರಾನರನ್ನು ಜಯಿಸಿದ್ದು, ಸುದೀರ್ಪವಾದ ಕಳಿಂಗ ದಂಡಯಾತ್ರೆಯ ವಿವರಗಳಿವೆ. ಯುದ್ಧಗಳ 
ನಡುವೆ ರಾಯನ ತೀರ್ಥಯಾತ್ರೆ, ಅವನ ಸತತ ವಿಜಯಗಳ ಪರಿಣಾಮವಾಗಿ ಆದ ರಾಜ್ಯವಿಸ್ತಾರ, 
ಶತ್ರುದಮನ ಮತ್ತು ಶಾಂತಿಸ್ಥಾಪನೆಯ ವಿವರಗಳು ಬಂದಿವೆ. ಪೆನುಗೊಂಡ, ಉಮ್ಮತ್ತೂರು, 
ಕಳಿಂಗ ದಿಗ್ನಿಜಯದ ವಿವರಗಳು, ರಾಯಚೂರು ಮುದುಗಲ್‌ ದಿಗ್ಗಿಜಯದ ವಿವರ, 
ರಾಯಚೂರು, ಬಿಜಾಪುರಗಳ ಮೇಲೆ ಅನೇಕ ಸಲ ಮಾಡಿದ ದಾಳಿ, ವಿಫಲವಾದ ಸಂಧಿಗಳು, 
ಬಹಮನಿ ಸುಲ್ತಾನರ ವಂಶಸ್ಥರಿಗೆ ಮತ್ತೆ ಸಿಂಹಾಸನ ದೊರಕುವಂತೆ ಮಾಡಿದ್ದು ಪೋಟ್ಟೂರಿನಲ್ಲಿ 
ವಿಜಯ ಸ್ತಂಭ ಸ್ಥಾಪಿಸಿ, ಗಜಪತಿಯೊಂದಿಗೆ ಸಂಧಿಮಾಡಿಕೊಂಡು ಗಜಪತಿ ಕುಮಾರಿಯನ್ನು 
ವರಿಸಿ ರಾಜಧಾನಿಗೆ ಮರಳಿದ ವಿವರ ಹೇಳಿದೆ. ಕೃಷ್ಣದೇವರಾಯನಿಗೆ ದೊರೆತ ಬಿರುದು 


ಪ್ರಶಸ್ತಿಗಳನ್ನು ಬಳಿಕ ವಿವರಿಸಲಾಗಿದೆ. 


po) 


ಕೃಷ್ಣದೇವರಾಯನು ಸಾಮ್ರಾಜ್ಯವನ್ನು ಸೀಮೆಗಳನ್ನಾಗಿ ವಿಭಾಗಿಸಿ, ನಾಯಂಕಾರರನ್ನು 
ಮಂಡಲೇಶ್ವರರನ್ನು ನೇಮಿಸಿ, ಅವರವರ ಕರ್ತವ್ಯ, ಅಧಿಕಾರ ಮತ್ತು ಅಧೀನತೆಯ 
ನಿಯಮಗಳನ್ನು ರೂಪಿಸಿದ ವಿವರ ಕೊಟ್ಟಿದೆ. ಈ ವಿಷಯದಲ್ಲಿ ಶಾಸನೊಲ್ಲೇಖಗಳು ಮತ್ತು 
ವಿವರಣೆಗಳು, ಆಯಗಾರರು, ಕರಣಿಕರು, ಗಾವುಂಡರು, ಕಾರ್ಯಕರ್ತರು, ಮಾಗಣಿಕಾರರು, 
ರಾಜ್ಯಪಾಲರು, ತಳವಾರ, ದಳವಾಯಿಅಗ್ರಹಾರ, ಮಾನ್ಯಗ್ರಾಮ, ಕರಗ್ರಾಮ, ಅಮರಗ್ರಾಮ 
ಮುಂತಾದ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ನಿರೂಪಿಸಿದೆ. ಸಾಮ್ರಾಟನ ಸ್ಥಿತಿ, ಅಧಿಕಾರ, 


ಅವನಿಗಿರುವ ಮಿತಿಗಳ ವಿವರಣೆಗಳನ್ನು ಶಾಸನಗಳ ಆಧಾರದಿಂದ ವಿವರಿಸಲಾಗಿದೆ. 


೧೭ 


ನೆಯ ಅಧ್ಯಾಯದಲ್ಲಿ ಕೃಷ್ಣದೇವರಾಯನ ಕಾಲದ ಧಾರ್ಮಿಕ ಪರಿಸ್ಥಿತಿಯ 
'ಮಾಡಿದೆ. ಮೊದಲಿಗೆ ಜೈನಧರ್ಮ ಮತ್ತು ಜೈನಧರ್ಮದ ಸಂಕಷ್ಟಗಳ ವಿವರ 
P ಪ್ರಮುಖ ಬಸದಿಗಳ ವಿವರ, ಅನಂತರ ವೈಷ್ಣವಧರ್ಮದ ಪರಿಸ್ಥಿತಿಯ ವಿವರ, 
ರಾಯನ ಕಾಲದಲ್ಲಿ ಶ್ರೀವೈಷ್ಣವರ ಪ್ರಾಬಲ್ಯವನ್ನು ಹೇಳಿದೆ. ಅಂದಿನ ಪ್ರಮುಖ 
ಸುಗಳಾದ ತಿರುಮಲ, ವಿಜಯ ವಿಠಲ, ಬಾಲಕೃಷ್ಣ ಮತ್ತಿತರ ದೇವಾಲಯಗಳಿಗೆ 
ಶು ನೀಡಿದ ಭೇಟಿ, ಕೊಟ್ಟ ದಾನ-ದತ್ತಿ ವಿವರಗಳಿವೆ. ಇದಲ್ಲದೆ ಸಾಮ್ರಾಜ್ಯದ ಇತರ 
ದೇವಾಲಯಗಳಿಗೆ ರಾಜ್ಯದಾದ್ಯಂತ ರಾಯ, ರಾಯನ ಪರಿವಾರದವರು, ಅಧಿಕಾರಿಗಳು 
ೌದಾನ-ದತಿಗಳನ್ನು ಸಮೀಕ್ಷಿಸಿದೆ. ಶೈವಧರ್ಮದ ಪರಿಸ್ಥಿತಿ, ಅದರ ಪ್ರಮುಖ 
Bic ವಿರೂಪಾಕ್ಷ, ಕಾಳಹಸ್ತಿ, ಶ್ರೀಶೈಲ ಮತ್ತು ತಿರುವಣ್ಣಾಮಲೈ, ಪ್ರಸನ್ನ 
ಕಕ್ಷ ದೇವಾಲಯಗಳಿಗೆ ರಾಯನು ನೀಡಿದ ದಾನ-ದತ್ತಿ, ಕಟ್ಟಸಿದ ಮಂಟಪ- 
ಯುರ ಇತ್ಯಾದಿಗಳನ್ನು, ಸಾಮ್ರಾಜ್ಯದ ನಾನಾ ಶೈವದೇವಾಲಯಗಳಿಗೆ ನಿರಂತರವಾಗಿ 
ಥ ದಾನದತ್ತಿ ಮತ್ತು ಸರ್ವಮಾನ್ಯ ಗ್ರಾಮಗಳ ವಿವರಗಳನ್ನು ಕೊಟ್ಟಿದೆ. ಕೃಷ್ಣದೇವರಾಯನು 
ು ವೈಷ್ಣವನಾದರೂ ಸರ್ವಧರ್ಮಗಳನ್ನು ಸಮಾನವಾಗಿ ಕಂಡ ಧಾರ್ಮಿಕ ನೀತಿಯ 


| ಹೇಳಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ಕೃಷ್ಣದೇವರಾಯನ ಆಡಳಿತ, ಸಾಮಾಜಿಕ, ಸಾಂಸ್ಕೃತಿಕ 
ಸಿಕಿಯ ಎವೇಚನೆ ಮಾಡಲಾಗಿದೆ. ಸನಾತನ ರೀತಿಯಲ್ಲಿ ಆಚರಣೆಯಲ್ಲಿದ್ದ ವರ್ಣ, 
್ರಿ ವ್ಯವಸ್ಥೆಯ ರೂಪಗಳು, ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ, ಬಹುಪತ್ತಿತ್ವ 
ವದಾಸಿ ಪದ್ಧತಿ ಮತ್ತು ಸತಿಸಹಗಮನ ಆಚರಣೆಯ ವಿಶ್ಲೇಷಣೆ ಮಾಡಲಾಗಿದೆ. ಅಂದಿನ 
ರಿ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿದ್ದ ನಾನಾ ವಿಧವಾದ ತೆರಿಗೆಗಳು, ವ್ಯಾಪಾರದ ಮೇಲಿದ್ದ 
ಗಳು ಕೃಷಿಕರು ನೀಡಬೇಕಾಗಿದ್ದ ಸಿದ್ಧಾಯದ ವ್ಯವಸ್ಥೆ, ಸಾಮಾಜಿಕ ತೆರಿಗೆಗಳೆನಿಸಿದ್ದ 


ಸುಂಕದ ಪ್ರಸ್ತಾಪವಿದೆ. ಮದುವೆ ಸುಂಕಕ್ಕೆ ತೀವ್ರ ವಿರೋಧ ಬಂದದ್ದು, ಮದುವೆ 


೧೮ 


ಸುಂಕಗಳ ಮನ್ನಾ ಮಾಡಿದ ವಿವರ ಕೂಡ ಹೇಳಿದೆ. 


ವ್ಯವಸಾಯದ ಅಭಿವೃದ್ಧಿಗಾಗಿ ಅನೇಕಾನೇಕ ಕೆರೆಗಳು, ಕುಂಟೆಗಳು, ಕಾಲುವೆಗಳ 
ನಿರ್ಮಾಣ, ಬೃಹತ್‌ ಕೆರೆಗಳ ನಿರ್ಮಾಣ ಅದರಿಂದ ಉಂಟಾದ ಆರ್ಥಿಕ ಸಂಮೃದ್ಧಿ, 
ರಹದಾರಿಗಳ ನಿರ್ಮಾಣ ಮತ್ತು ಬಂದರುಗಳ ಅಭಿವೃದ್ಧಿ, ವಿದೇಶಿ ವ್ಯಾಪಾರದ ವಿಸ್ತಾರ, 


ಸೈನ್ಯದ ಸುಧಾರಣೆ, ಪೋರ್ಚುಗೀಸರ ಸಹಕಾರದ ವಿವರ ಈ ಅಧ್ಯಯನ ಮುಖ್ಯವಸುವಾಗಿದೆ. 


ಬಳಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಪರಿಸ್ಥಿತಿಯ ವಿವರ ಬಂದಿದೆ. ದೇವಾಲಯಗಳ 
ನಿರ್ವಹಣೆಯ ವ್ಯವಸ್ಥೆ, ದೇವಾದಾಯ, ಧರ್ಮಾದಾಯ ಸಂಸ್ಥೆಗಳಲ್ಲಿ ರಾಜಕೀಯ ಪವೇಶವಿಲ್ಲದೆ 
ಇರುವುದು, ಜನರೇ ಈ ಸಂಸ್ಥೆಗಳನ್ನು ನಿರ್ವಹಿಸುವುದು. ತಿರುಮಲೆಯಂತಹ ದೇವಸ್ಥಾನಗಳಲ್ಲಿ 
ಸ್ಥಾನತ್ತಾರ್‌ ಕಾರ್ಯನಿರ್ವಹಣೆ, ಶೈವ, ವೈಷ್ಣವಧರ್ಮದ ಎಲ್ಲಾ ದೇವಸ್ಥಾನಗಳಲ್ಲಿ ನಾನಾ 
ಉತ್ಸವಗಳ, ಅಮೃತಪಡಿ, ಅಂಗರಂಗವೈಭೋಗ ಮುಂತಾದ ಏರ್ಪಾಡು, ಹಂಪಿಯಲ್ಲಿ 


ವಸಂತೋತ್ಸವ, ರಂಗಪಂಚಮಿ ಮತ್ತು ಮಹಾನವಮಿ ಮಹೋತ್ಸವದ ಏರ್ಪಾಡು ನಿರೂಪಿಸಿದೆ. 


ಈ ಸಾಂಸ್ಕೃತಿಕ ಕಾರ್ಯಗಳ ವಿಸ್ತರಣೆಯಿಂದ ಸಂಗೀತ, ನೃತ್ಯ, ಚಿತ್ರಕಲೆ. ವಾಸ್ತುಶಿಲ್ಲ 
ಮುಂತಾದ ಕಲೆಗಳ ಅಭಿವೃದ್ಧಿ, ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಸಾಹಿತಿ- 
ಸಾಹಿತ್ಯಗಳಿಗೆ ಕೃಷ್ಣದೇವರಾಯನ ಪ್ರೋತ್ಲಾಹ ಮುಂತಾದ ವಿವರಗಳ ನಿರೂಪಣೆಯಿಂದ 


ಈ ಅಧ್ಯಾಯ ಕೊನೆಗೊಂಡಿದೆ. 


ಕೊನೆಯದಾಗಿ ಸೇರಿಸಿರುವುದು ಸಮಾರೋಪ. ಈ ಭಾಗದಲ್ಲಿ ಪರಿಶೀಲನೆಯ 


ಫಲಿತಾಂಶಗಳನ್ನು ವಿವರಿಸಲಾಗಿದೆ. 
ಆಕರಗಳು, ವ್ಯಾಪ್ತಿ 


ಈ ಮಹಾಪಬಂಧವು ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳು ಆಗಿರುವುದರಿಂದ, 


೧೯ 


ಳೇ ಈ ನಿಬಂಧಕ್ಕೆ ಪಮುಖ ಆಧಾರ. ಅಗತ್ಯವೆನಿಸಿದಾಗ ಅವನ 
ಗು ಶಾಸನಗಳನ್ನು ಉಲ್ಲೇಖಿಸಲಾಗಿದೆ. ಸದ್ಯ ಲಭಿಸಿರುವ ಕನ್ನಡ 
[9 ಶಾಸನಗಳಲ್ಲಿ ಅನೇಕ ವಿಷಯಗಳು ಬಾರದಿರಬಹುದು. ಅಂತಹ 
॥ು ಕಾವ್ಯ, ಚಾಟು ಪದ್ಯ, ಅನಂತರದ ಕಾವ್ಯ - ಸಾಹಿತ್ಯಗಳಲ್ಲದೆ, 


ಲೇ ರಿನಗಳನ್ನು ಕೂಡ ಅವಲಂಬಿಸಲಾಗಿದೆ. 


ಯನು ಪಟ್ಟಾಭಿಷಿಕ್ಷನಾಗಿ ೨೧ ವರ್ಷ ರಾಜ್ಯ ಪರಿಪಾಲನೆ ಮಾಡಿ ೫೦೦ 
ಅವನ ಶಾಸನಗಳನ್ನ ಆಧರಿಸಿ ಅವನ ಬಗ್ಗೆ ಈವರೆಗೆ ಯಾರೂ ವಿವೇಚನೆ 
ಾಸನಗಳೇ ಅಧಿಕವಾಗಿರುವುದು ಇದಕ್ಕೆ ಕಾರಣವಾಗಿರಬಹುದು. ಆದರೆ 
ನಿ ಮತ್ತು ನೇರವಾಗಿ ಅವನೇ ಹಾಕಿಸಿದ ಶಾಸನಗಳು. ಉತ್ತೇಕ್ಷೆ ಇಲ್ಲದ 
ನ್ನು ರೂಪಿಸಲು ಅತ್ಯಂತ ಮಹತ್ತ್ವದ ಸಾಕ್ಷಿಗಳು. ಹೀಗೆ ಪರಿಗಣಿಸಿ ಈ 
ಇಪಿಸಲಾಗಿದೆ. ವೈವಿಧ್ಯಮಯವಾದ ಮತ್ತು ಬಹುಮುಖಿ ಅಭಿವೃದ್ಧಿಯನ್ನು 
ನನದ ಮೇಲೆ ಅಳಿಸಲಾಗದ ಪ್ರಭಾವವನ್ನು ಬೀರಿದ ರಾಯನ ಶಾಸನಗಳು 
ವೆ ಎಂಬುದು ಮುಖ್ಯ. ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು 
೧ಡ ಅವನು ಕನ್ನಡದಲ್ಲಿ ಶಾಸನಗಳನ್ನು ಹಾಕಿಸಿದ್ದಾನೆ. ಆಯಾ ಪ್ರಾಂತಗಳ 
ನಷೆಯಲ್ಲಿಯೂ ಅದರ ಅನುವಾದಗಳನ್ನು ಹಾಕಿಸಿದ್ದಾನೆ. ಅವನ ಕನ್ನಡ 


ಆಧರಿಸಿ, ಪರಿಶೀಲಿಸುವುದು ಈ ನಿಬಂಧದ ಮುಖ್ಯ ಗುರಿಯಾಗಿದೆ. 


¢ ನರಾಯನ ಕಾಲದ ಕನ್ನಡ ಶಾಸನಗಳು ಎಂಬುದು ಈ ನಿಬಂಧದ ಶೀರ್ಷಿಕೆ. 
ವನ ಅಧೀನ ಅಧಿಕಾರಿಗಳಾಗಲಿ ಇತರ ಪ್ರತಿನಿಧಿಗಳಾಗಲಿ ಹಾಕಿಸಿದ ಅವನಿಗೆ 
'ಶಾಸನಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಿದೆ. ಆತನ ವಿಷಯವಿಲ್ಲದ ಅವನ 


) ಶಾಸನಗಳನ್ನು ಪರಿಗಣಿಸಿಲ್ಲ. 
ಬಂಧದಲ್ಲಿ ರಾಯನ ಜೀವನದ ಮಹತ್ವದ ಘಟನಾ ಯಾದಿಯನ್ನು, ಅವನ 
ಗು ಠಾಸನಗಳ ಸೂಚಿಯನ್ನು, ಸಾಮ್ರಾಜ್ಯದ ನಕ್ಷೆ, ರಾಯನ-ರಾಣಿಯರ ಪ್ರತಿಮೆಗಳ 


ರಾಜದ ಲಾಂಛನ ಮುಂತಾದ ಮಾಹಿತಿಗಳನ್ನು ನೀಡಲಾಗಿದೆ. 


ಅಧ್ಯಾಯ ಲದ 


ವಿಜಯನಗರ: ಉದಯ, ಅಭ್ಯುದಯ, ವಿವಿಧ ಅರಸರು 


೨೦ 


ಹೊಯ್ದಳ ಮನೆತನದ ಕೊನೆಯ ಅರಸರಲ್ಲಿ ಒಬ್ಬನಾದ ವೀರ ವಿರೂಪಾಕ್ಷ ಬಲ್ಲಾಳ- 
ಉರ್ಫ್‌-ಹಂಪೆಯ ಒಡೆಯನಾದ ಬಲ್ಲಾಳನು ರಾಜ್ಯಭಾರ ಮಾಡುತ್ತಿರುವಾಗಲೇ ತುಂಗಭದ್ರಾ 
ತೀರದ ಪಂಪಾಕ್ಷೇತ್ರದಲ್ಲಿ ಕ್ರಿ.ಶ. ೧೩೩೬ರಲ್ಲಿ ವಿಜಯನಗರ ಸಾಮ್ರಾಜ್ಯದ 
ಅಂಕುರಾರ್ಪಣವಾಯಿತು. ಯಾದವ ವಂಶದವರೂ, ಮೂಲದಲ್ಲಿ ಚಂದವಂಶದವರೂ ಆದ 
ಸಂಗಮನ ಮಕ್ಕಳು ಹರಿಹರ, ಕಂಪಣ ಮತ್ತು ಬುಕ್ಕರಾಯರು ಶೃಂಗೇರಿ ದಕ್ಷಿಣಾಮ್ನಾಯ 
ಪೀಠದ ಜಗದ್ಗುರುಗಳಾದ ಮಾಧವಾಚಾರ್ಕರ (ವಿದ್ಯಾರಣ್ಯ) ಮಾರ್ಗದರ್ಶನದಲ್ಲಿ ಈ 


ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. 


ಹಾಗೆ ನೋಡಿದರೆ ಇಂತಹದೊಂದು ಹಿಂದೂ ಸಾಮ್ರಾಜ್ಯದ ಆವಶ್ಯಕತೆಯನ್ನು ದಕ್ಷಿಣ 
ಭಾರತದ ರಾಜಮನೆತನಗಳವರೂ, ಪಾಳೇಗಾರರು ಮತ್ತಿತರ ಯೋಧರೂ ಕ್ರಿಶ. ೧೨೯೦ 
ರಿಂದಲೇ ಮನಗಂಡಿದ್ದರು. ಇದಕ್ಕೆ ಆ ಕಾಲದ ರಾಜಕೀಯ ಪರಿಸ್ಥಿತಿ ಕಾರಣವಾಗಿತ್ತು. ಅದರ 


ಒಂದು ಸ್ಫೂಲಚಿತ್ರವನ್ನು ಮುಂದೆ ನೋಡಬಹುದು. 
ಅಲ್ಲಾವುದೀನ್‌ ಖಿಲ್ಲಿ 
[ae] (6) ಬಜ 


ಕ್ರಿಶ. ೧೨೯೦ರಲ್ಲಿ ದೆಹಲಿಯಲ್ಲಿ ಜಲಾಲುದ್ದೀನ್‌ ಖಿಲ್ಲಿ ಪಟ್ಟವೇರಿದನು. ಕ್ರಿ.ಶ. 
೧೨೯೬ರಲ್ಲಿ ಅವನ ಅಳಿಯ ಅಲ್ಲಾವುದ್ದೀನ್‌ ಖಿಲ್ಪಿ ಸಿಂಹಾಸನವೇರಿದನು. ಅವನು 
ಪರಾಕ್ರಮಿಯೂ, ಮಹಾತ್ವಾಕಾಂಕ್ಷಿಯೂ, ರಾಜನೀತಿಜ್ಜನೂ ಆಗಿದ್ದನು. ಅವನ ಸೇನಾಪತಿ 
ಮಲ್ಲಿಕಾಫಿರನು ಮಹಾಕೂರಿಯೆಂದು ಪ್ರಸಿದ್ದನಾಗಿದ್ದನು. ಗುಜರಾತಿ ಹಿಂದೂವಾದ ಮಲ್ಲಿಕ್‌ನು 
ಮುಸ್ಲಿಮನಾದ ಮೇಲೆ ಮಾಡಿದ ಹಿಂಸಾಕೃತ್ಯಗಳಿಗೆ ಎಣೆಯಿಲ್ಲ. ಅಲ್ಲಾವುದ್ದೀನನು ಸಮಸ್ತ 


ಭಾರತದ ಚಿಕ್ರವರ್ತಿಯಾಗುವ ಮಹಾತ್ಲಾಕಾಂಕ್ಷೆಯಿಂದ ನಿರಂತರ ಯುದ್ದಗಳಲ್ಲಿ ತೊಡಗಿದ್ದನು. 


೨೧ 


ಅವನಿಗೆ ಅನುಕೂಲವಾಗುವಂತೆ ಆಗಿನ ಹಿಂದೂ ಅರಸರು ಪರಸ್ಪರ ಹೊಡೆದಾಡುತ್ತಲೇ 
ಇದ್ದರು. ಇದರಿಂದ ಅವನು ಕ್ರಿಶ. ೧೨೯೯ರಲ್ಲಿ ಗುಜರಾತನ್ನು ಕ್ರಿಶ. ೧೩೦೧ರಲ್ಲಿ 
ರಣಥಂಬೋರ್‌ ಮತ್ತು ಕ್ರಿ ಶ. ೧೩೦೩ರಲ್ಲಿ ಮೇವಾಡವನ್ನು ಕ್ರಿಶ. ೧೩೦೫ರಲ್ಲಿ ಮಾಳವಾವನ್ನು 


ನುಂಗಿ, ಸಮಸ್ತ ಉತ್ತರ ಭಾರತದ ಚಕ್ರವರ್ತಿಯಾದನು. 


ಈ ಘಟನೆಗಳಿಂದಲೂ ದಕ್ಷಿಣದ ಹಿಂದೂ ಅರಸರಿಗೆ ರಾಜಕೀಯ ಸ್ಟಿಶಿಯ 
ಅರಿವುಂಟಾಗಲಿಲ್ಲ. ಅವರು ನಿರಂತರವಾಗಿ ತಮ್ಮ ತಮ್ಮಲ್ಲಿಯೆ ಸೆಣಸುತ್ತಲೇ ಇದ್ದರು. 
ಅಲ್ಲಾವುದ್ದೀನ್‌ ಯುವರಾಜನಾಗಿದ್ದಾಗ ಕ್ರಿ.ಶ.೧೨೯೩ರಲ್ಲಿ ದಂಡೆತ್ತಿ ಬಂದು ದೇವಗಿರಿಯ 
ಯಾದವರನ್ನು ಸೋಲಿಸಿ ಅಪಾರ ಧನಕನಕ, ವಸ್ತುವಾಹನಗಳನ್ನು ದಿಲ್ಲಿಗೆ ಸಾಗಿಸಿದನು. 
ಕ್ರಿಶ. ೧೩೧೫ರಲ್ಲಿ ದೇವಗಿರಿ ಮಲ್ಲಿಕಾಫಿರನ ವಶವಾಯಿತು. ಅವನು ಓರುಂಗಲ್ಲಿನ 


ಕಾಕತೀಯರನ್ನು ಸೋಲಿಸಿ ಸಂಧಿಮಾಡಿಕೊಂಡನು. 
ತುಘಲಕ್‌ ವಂಶ 


ಕ್ರಿ.ಶ.೧೩೨೦ರಲ್ಲಿ ದೆಹಲಿ ಸಾಮ್ರಾಜ್ಯವು ತುಘಲಕ್‌ ವಂಶದ ಪಾಲಾಯಿತು. 
ಕ್ರಿ.ಶ.೧೩೨೧ರಲ್ಲಿ ಉಲಗ್‌ ಖಾನನು ಓರುಂಗಲ್ಲಿನ ಮೇಲೆ ದಾಳಿಮಾಡಿದನು. ಅವನೊಂದಿಗೆ 
ಹೋರಾಟ ಹೂಡಿ ಪ್ರತಾಪರುದನು ಸೋತನು. ಅವನು ಸೆರೆಯಾಳಾಗಿ ದೆಹಲಿಗೆ ಹೋಗುವಾಗ 
ನರ್ಮದೆಗೆ ಹಾರಿ ಮರಣಹೊಂದಿದನು. ಉಲಗ್‌ಖಾನ್‌ ಮಹ್ನದ್‌ ಬಿನ್‌ ತುಘಲಕನೆಂಬ 


ಹೆಸರಿನಿಂದ ಕ್ರಿಶ. ೧೩೨೫ರಲ್ಲಿ ದೆಹಲಿ ಸುಲ್ದಾನನಾದನು. 


ಈ ಕಾಲದಲ್ಲಿ ಮಹಮ್ಮದೀಯರು ಒರುಂಗಲ್ಲನ್ನು ಗುಡಿಸಿಹಾಕಿ, ಮಧುರೆ ಮೀನಾಕ್ಷಿ 
ದೇವಾಲಯವನ್ನು ನೆಲಸಮ ಮಾಡಿ, ಕೋಟಿ ಕೋಟಿ ಧನ ಸಂಗಹಿಸಿ, ಸಾವಿರಾರು ಜನ 
ಹೆಂಗಸರನ್ನು ಸೆರೆಹಿಡಿದು ದೆಹಲಿಗೆ ಕರೆದೊಯ್ದರು. ಓರುಂಗಲ್ಲು ತುಘಲಕನ ವಶವಾದ 


ನಂತರ ಅನೇಕ ಹಿಂದೂ ಪ್ರಮುಖರನ್ನು ಬಂಧಿಸಲಾಯಿತು. ದೊಡ್ಡ ದೊಡ್ಡವರೇ ಇಸ್ಲಾಮಿಗೆ 


೨೨ 


ಮತಾಂತರವಾದರು. ಮಾರನ ರಚಿಸಿದ ಮಾರ್ಕಂಡೇಯ ಪುರಾಣವನ್ನು ಸಮರ್ಪಿಸಿದ 
ನಾಗಯ್ಯನನ್ನಚಮೂಪತಿ ಯು ಮಲಿಕ್‌ ಮಖಬೂಲ್‌ ಎಂಬ ಬಿರುದಾಂಕಿತನಾಗಿ ದೆಹಲಿ 
ಸುಲ್ತಾನನ ಬಲಭುಜವಾದನು. ಹಿಂದೂರಾಜರು ಮುಸಲ್ಮಾನರಲ್ಲಿ ಸಂಪೂರ್ಣ ಬೆರೆತುಹೋದರು. 
ತಮ್ಮ ರಾಜ್ಯಗಳನ್ನು ಬದಿಗಿರಿಸಿ, ತಮ್ಮ ಜೀವರಕ್ಷಣೆ ಮಾಡಿಕೊಳ್ಳಲು ಹಿಂದೂರಾಜರು 
ಮುಂದಾದರು. ಕ್ರಿಶ. ೧೩೨೫ರಲ್ಲಿ ಮಹಮದ್‌ ಬಿನ್‌ ತುಘಲಕನು ತುಂಗಭದ್ರಾ ತೀರದ 
ಕಂಪಿಲಿ ರಾಜ್ಯವನ್ನು ಸೂರೆಗೊಂಡನು. ಕಂಪಿಲರಾಯ ವೀರಗತಿ ಹೊಂದಿದನು. ಅವನ 
ಪುತ್ರರೂ, ಅಳಿಯಂದಿರೂ, ಬಂಧುಗಳೂ ಬಂಧಿಗಳಾದರು. ಇನ್ನುಳಿದದ್ದು ಹೊಯ್ದಳ ಬಲ್ಲಾಳನ 


ರಾಜ್ಯವೊಂದೇ. 


ಕ್ರಿಶ. ೧೩೨೭ರಲ್ಲಿ ದ್ಹಾರಸಮುದವನ್ನು ಮಹಮ್ಮದೀಯರು ಸೂರೆಮಾಡಲು ಮೂರನೆಯ 
ಬಲ್ಲಾಳನು ದೆಹಲಿಯ ಸುಲ್ತಾನರಿಗೆ ಹೆದರಿ ರಾಜಧಾನಿಯನ್ನು ದೂರದ ತಿರುವಣ್ಣಾಮಲೈಗೆ 
ಬದಲಾಯಿಸಿದನು. ಅಲ್ಲಿಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬೇರೆ ಬೇರೆ ಊರುಗಳಿಗೆ 
ಪಲಾಯನ ಮಾಡುತ್ತಿದ್ದನು. ಜನರಲ್ಲಿ ಸ್ಹಾತಂತ್ರ್ಯಾಭಿಲಾಷೆ ಇದ್ದರೂ ಸಾಮರ್ಥ್ಯವಿರಲಿಲ್ಲ. 
ಮಾನಾಭಿಮಾನಗಳಿದ್ದರೂ ಐಕಮತ್ಯವಿರಲಿಲ್ಲ. ಓರುಗಲ್ಲಿನಿಂದ ಓಡ್ರದೇಶದವರೆಗೂ, 
ಕಂಪಿಲಿಯಿಂದ ಕನ್ಯಾಕುಮಾರಿಯವರೆಗೂ ಜನರು ಪರಿತಪಿಸುತ್ತಿದ್ದರು, ಕಾಕತೀಯರು, 
ಕಂಪಿಲಿರಾಯರೂ, ಜೋಳ ಪಾಂಡ್ಯಾದಿ ಪ್ರಭುಗಳೂ ಕಣ್ಮರೆಯಾದ ಮೇಲೆ ಅಂತಹ 


ಪರಾಕ್ರಮಿಗಳಾದ ನಾಯಕರ ಆವಶ್ಯಕತೆ ಸರ್ವತ್ರ ಉಂಟಾಯಿತು.” 


ಹೀಗೆ ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂಧರ್ಮದ ರಕ್ಷಣೆಗಾಗಿ ಬಲವಾದ 
ಸಾಮ್ರಾಜ್ಯದ ಆವಶ್ಯಕತೆ ಉಂಟಾಯಿತು. ಅ ಹೊತ್ತಿಗೆ ಕಾಣಿಸಿಕೊಂಡಿದ್ದು ಸಂಗಮ ವಂಶ, 


ಸಂಗಮನ ಮಕ್ಕಳಾದ ಹಕ್ಕ-ಬುಕ್ಕರು. 


೨೩ 


ಸಂಗಮ 
(ಸಂಗಮ ವಂಶ) 


ಸಂಗಮನ ಬಗ್ಗೆ ಈ ವರೆಗೆ ತಿಳಿದಿರುವುದು ತೀರಾ ಕಡಿಮೆ. ಅವನ ಹೆಂಡತಿಯ 
ಹೆಸರು ಮಾಯಾಂಬಿಕಾ, ಮಾಘಾಂಬಿಕಾ, ಮಾರಾಂಭಿಕಾ ಅಥವಾ ಮೇಳಾಂಬಿಕಾ ಎಂದು 
ಹೇಳುತ್ತಾರೆ. ಸಂಗಮನು ಮಂಗಳನಿಲಯದಲ್ಲಿ ರಾಜನಾಗಿದ್ದನಂತೆ. ಸಂಗಮನು ಸಾಮಾನ್ಯ 
ಕ್ಷತ್ರಿಯನಾಗಿರಬಹುದು. ನೇಲಟೂರು ವೆಂಕಟರಮಣಯ್ಯನವರು ಗುಂಟೂರು ಮಂಡಲದ 
ಸಂತ ಮಂಗಳೂರು ಗ್ರಾಮವೇ ಇದಾಗಿರಬಹುದು ಎಂದು ಭಾವಿಸುತ್ತಾರೆ. ಆದರೆ ಈ ವರೆಗೆ 


ಠೂ ಮಂಗಳ ನಿಲಯವನ್ನು ಗುರುತಿಸಲಾಗಿಲ್ಲ.” 


ಸಂಗಮನ ಬಗ್ಗೆ ಅನೇಕ ಕತೆಗಳಿವೆ. ಆದರೆ ಅವನಿಗೆ ಪ್ರಮುಖವಾಗಿ ಸ್ಪೂರ್ತಿ ಮತ್ತು 
ಬೆಂಬಲಗಳು ದೊರೆತದ್ದು ಕಾಪಯ್ಯನಾಯಕನ ಮುಂದಾಳುತನದಲ್ಲಿ ಮಹಮ್ಮದೀಯರನ್ನು 
ಎದುರಿಸಲು ಸಂಸಿದ್ದರಾದ ಆಂಧ್ರಭಾಗದ ೭೭ ಜನ ಪಾಳೇಗಾರರ ಬಳಗ. ಅವರು ಮೂರನೆಯ 
ಬಲ್ಲಾಳನೊಂದಿಗೆ ಸೇರಿ ಉತ್ತರದ ದಾಳಿಯನ್ನು ಸದಾ ಎದುರಿಸುತ್ತಿದ್ದರು. ಆದರೆ ಅವರಿಗೆ 
ಸಮಸ್ತ ದಕ್ಷಿಣಭಾರತವನ್ನು ರಕ್ಷಿಸಬಲ್ಲ ಸಾಮ್ರಾಜ್ಯವೊಂದರ ಆವಶ್ಯಕತೆ ಇತ್ತು ಅವರು ಸಂಗಮನ 
ಸುತರನ್ನು ತಮ್ಮ ಅಧಿಪತಿಗಳಾಗಿ ಅಂಗೀಕರಿಸಿ ಪಂಪಾಕ್ಷೇತ್ರದಲ್ಲಿ ಸಾಮ್ರಾಜ್ಯ ಸ್ಥಾಪನೆಗೆ 


ಕಟಿಬದ್ದರಾದರು. ವಿಜಯನಗರ ಸಾಮ್ರಾಜ್ಯವನ್ನು ಕರ್ನಾಟಕ ಸಾಮ್ರಾಜ್ಯವೆಂದೂ 


ವಿಜಯನಗರವನ್ನು ವಿದ್ಯಾನಗರವೆಂದು ಈ ಹಿನ್ನೆಲೆಯಲ್ಲಿ ಚರಿತ್ರಕಾರರು ಕರೆದಿದ್ದಾರೆ. 


ಕ್ರಿಶ. ೧೩೨೬ರಲ್ಲಿ ಕಂಪಿಲಿರಾಜ್ಯವು ದೆಹಲಿಸುಲ್ದಾನರ ವಶವಾಯಿತು. ಹೊಯ್ದಳರ 
ವೀರಬಲ್ಲಾಳನು ಸುಲ್ತಾನನ ಆಧಿಪತ್ಯವನ್ನು ಅಂಗೀಕರಿಸಿದ ಮೇಲೆ ಆಸೇತು ಹಿಮಾಲಯ 
ಪರ್ಯಂತ ಭಾರತದ ಬಹುಭಾಗ ಮಹಮ್ಮದೀಯರ ಅಧೀನವಾಯಿತು. ಇಲ್ಲಿಂದ ಪಾರತಂತ್ರದ 
ಅಧ್ಯಾಯ ಆರಂಭವಾಯಿತು. ದಕ್ಷಿಣಭಾರತದ ಹಿಂದೂ ಸಮುದಾಯವು ಅಷ್ನಕಷ್ಟಗಳಿಗೆ 


ಗುರಿಯಾಯಿತು. 


೨೪ 


ಅಂದಿನ ಘೋರ ಪರಿಸ್ಥಿತಿಯನ್ನು ಗಂಗಾದೇವಿಯು ತನ್ನ ಮಧುರಾವಿಜಯಂ ಕಾವ್ಯದಲ್ಲಿ 
ವಿವರವಾಗಿ ವರ್ಣಿಸಿದ್ದಾಳೆ. ಈ ದಾರುಣ ಆಡಳಿತವು ದಿನದಿಂದ ದಿನಕ್ಕೆ ಭೀಕರವಾಯಿತು. 
ಜನರಲ್ಲಿ ಅಸಂತೃಪ್ಪಿ, ತಳಮಳ ಮುಗಿಲು ಮುಟ್ಟಿತು. ಆ ಕಾಲದಲ್ಲಿ ಜನರನ್ನು ಕಾಪಾಡಲು 


ಮುಸನೂರು ವಂಶದ ನಾಯಕರು ಮುಂದೆ ಬಂದರು. 
ಪ್ರೋಲಯನಾಯಕ ಮತ್ತು ಐಕಮತ್ಯದ ಹೋರಾಟ 


ಈ ಪರಿಸ್ಥಿತಿಯಲ್ಲಿ ಭದ್ರಾಚಲದ ಹತ್ತಿರ ರೇತಪಲ್ಲಿ ಎಂಬಲ್ಲಿ ಪ್ರೋಲಯನಾಯಕನು 
ಕ್ರಿಶ. ೧೩೨೫ರಲ್ಲಿ ಸ್ಪತಂತ್ರರಾಜ್ಯ ಸ್ಥಾಪನೆ ಮಾಡಿದನು. ಕ್ರಿಶ. ೧೩೨೭ರಲ್ಲಿ ವಿಲಸ ಎಂಬ 
ಗ್ರಾಮದಾನ ಮಾಡಿದಾಗ ನೀಡಿದ ತಾಮ್ರಶಾಸನವು ಸ್ಥಳೀಯರ ದೀನಾವಸ್ಥೆಯನ್ನು ಹೀಗೆ 


ವರ್ಣಿಸುತ್ತದೆ. 


೧. ದೇಶವು ಮುಸ್ಲಿಮರ ವಶವಾದ ಮೇಲೆ, ಸುಲ್ತಾನರು ಧನಿಕರ ಸಂಪತ್ತನ್ನು ದೋಚಿದರು. 
೨. ಬ್ರಾಹ್ಮಣರು ಮತಾಚಾರಗಳನ್ನು ಅನುಸರಿಸದಂತೆ ತೊಂದರೆ ಕೊಟ್ಟರು. ೩. ದೇವಾಲಯಗಳನ್ನು 
ನೆಲಸಮ ಮಾಡಿದರು. ೪. ಅಗಹಾರಗಳನ್ನು ಆಕ್ರಮಿಸಿದರು. ೫. ರೈತನ ಫಸಲನ್ನು ಲೂಟಿ 
ಮಾಡಿದರು. ೬. ಜನರು ಸಂಪತ್ತನ್ನಾಗಲೀ, ಆಸ್ತಿಯನ್ನಾಗಲೀ, ಕಡೆಗೆ ಪತ್ನಿಯರನ್ನಾಗಲೀ 
ಕನೈಯರನ್ನಾಗಲೀ ರಕ್ಷಿಸುವುದು ಅಸಾಧ್ಯವಾಯಿತು. ೭. ರಾಜಭಟರು ಮದ್ಯಪಾನ ಮಾಡುತ್ತಾ, 
ಮಾಂಸಾಹಾರ ಮಾಡುತ್ತಾ, ಸಾಮಾನ್ಯರನ್ನು ಪೀಡಿಸುತ್ತಾ, ಹಿಂಸಿಸುತ್ತಾ ಜನರಿಗೆ 


ಭಯಕಾರಕರಾಗಿದ್ದರು. 


ಕಾಪಯ್ಯ ನಾಯಕನ ವಿಲಸ ಶಾಸನದಲ್ಲಿ ಪೂ ಪರಿಸ್ಥಿತಿಯನ್ನು ದಾವಾಗ್ನಿಯೆಂದು 


ವರ್ಣಿಸಲಾಗಿದೆ. ವಿಲಸಶಾಸನದ ಒಂದು ಭಾಗ ಹೀಗಿದೆ : 


ಪ್ರತಾಪರುದಗ್ಮಾಂತೌ ಲೋಕಾಂತರ ತಿರೋಜಹಿತೇ 


ತುರುಷ್ಯಾಂಧ್ರತಮಶ್ರೇಣ ಸಮಾಕ್ರಾಂತ ಮಹೀತಲಂ 


ದ್ವಿಜಾತಯಃ ತ್ಯಾಜಿತ ಕರ್ಮಬಂಧಾಃ 


೨೫ 


ಭಗ್ಗಾಶ್ಚ ದೇವಪ್ರತಿಮಾ ಸಮಸ್ತಾಃ 

ವಿದ್ಧದ್ದರಿಷ್ಠೆಃ ಚಿರಕಾಲ ಭುಕ್ತಾ 

ಸರ್ವೇ ವ್ಯವಹಾರಿಷತಾಗ್ರಹಾರಃ 

ಅತ್ತೇಕರ್ಷಣಲಾಭ್ಯಃ ಪೋವ್ಯೇಃ ಯವನೈಃ ಬಲಾತ್ವಾರಾತ್‌ 


ದೀನಾದೀನ ಕುಟುಂಬಾಃ ಕೃಷೀವಲಾಃ ನಾಶಮಾಪನ್ನಾಃ 


ರಾಜಮಹೇಂದವರವನ್ನು ಆಳಿದ ಕಾಪಯ್ಯ ವೇಮಾರೆಡ್ಡಿಯ ಮಗಳು, ವೀರಭದ್ರಾ 
ರೆಡ್ಡಿಯ ಪತ್ನಿ ಅನಿತಲ್ಲಿ ಕ್ರಿಶ. ೧೪೨೩ರಲ್ಲಿ ಕಲುವಚೇರು ಎಂಬಲ್ಲಿ ಹಾಕಿದ ಶಾಸನವೂ 
ಅಂದಿನ ದೀನ ಪರಿಸ್ಥಿತಿಯನ್ನು ವರ್ಣಿಸುತ್ತದೆ. ಹೀಗೆಯೇ ಕ್ರಿ.ಶ. ೧೪೨೩ರ ಈ ಕಲುವಚೇರು 


— ಅನಿತಲ್ಲಿ ಶಾಸನದ ಒಂದು ಭಾಗ ಹೀಗಿದೆ : 


ವರಾಹಾನದ್ದಾರಿಧಿವರಿ ಮಗ್ಗಾಂ 

ಧರಾಮಶೇಷಾಂ ಯವನೋದರಸ್ತಾಂ 

ಸಮುದರನ್‌ ಹ್ರೋಲಯನಾಯಕೇಂದ್ರೋ 
[) 


ತತ: ಪ್ರತಿಷ್ಠಾಪಯತಿಸ್ಯ ತದ್ದತ್‌ ॥ 


ಈ ವಿಪತ್ಕಾಲದಲ್ಲಿ ಅಂಧರಿಗೆ ಸಂರಕ್ಷಕರಾಗಿ ನಿಂತವನು ಆಂದೋಲನವನ್ನು ಜಯಪ್ರದವಾಗಿ 
ಸಾಗಿಸಿದ ಪ್ರೋಲಯನಾಯಕನೊಬ್ಬನೇ ಅಲ್ಲ. ಆತನ ಬೆನ್ನಿಗೆ ನಿಂತವರು ಎಪ್ಪತ್ತೇಳು ಜನ 
ನಾಯಕರಿದ್ದರು. ಅವರಲ್ಲಿ ಪ್ರೋಲಯವೇಮಾರೆಡ್ಡಿ, ರಾವುಸಿಂಗಮನೀಡು. ಚೋಡಭಕ್ತಿರಾಜು 
ಮುಂತಾದವರು ಪ್ರಮುಖರು. 

ಪ್ರೋಲಯನಾಯಕನು ರಾಜನಲ್ಲ. ತನ್ನೊಂದಿಗಿದ್ದ ಎಪ್ಪತ್ತೇಳು ನಾಯಕರ ಗುಂಪಿಗೆ 
ಮುಖಂಡನು. ಏಕಾಧಿಪತ್ಯದಿಂದ ಮಾತ್ರ ಮಹಮ್ಮದೀಯರ ಮೇಲೆ ಜಯಗಳಿಸಲು ಸಾಧ್ಯವೆಂದು 
ಅರಿತ ಆಂಧನಾಯಕರೆಲ್ಲರೂ ಏಕತ್ರರಾಗಿ ತಮ್ಮಲ್ಲಿ ಅತಿಶಯ ಶಕ್ತಿ ಸಾಮರ್ಥ್ಯವಂತನಾದ 


ಮುಸನೂರಿ ಪ್ರೋಲಯನನ್ನು ತಮ್ಮೆಲ್ಲರ ಮುಂದಾಳಾಗಿ ಆರಿಸಿದಂತಿದೆ. 


೨೬ 


ಈ ಸ್ಪಾತಂತ್ಯ ಹೋರಾಟವು ಓರುಂಗಲ್ಲು ಮಹಮ್ಮದೀಯರ ವಶವಾದ ಮರುವರ್ಷವೇ 
ದಕ್ಷಿಣಾಂಧದ ನೆಲ್ಲೂರು ಸೀಮೆಯಲ್ಲಿ ಪ್ರಾರಂಭವಾಯಿತೆನ್ನಲು ಸಾಧ್ಯವಿದೆ. ಆಗಿನ್ನೂ 
ಆಂಧ್ರನಾಯಕರ ಒಗ್ಗಟ್ಟು ಸಾಂಘಿಕ ಹೋರಾಟ ಏರ್ಪಟ್ಟಿರಲಿಲ್ಲ. ನೆಲ್ಲೂರಿನವನಾದ ಪ್ರೋಲಯ 
ವೇಮಾರೆಡ್ಡಿ ಶಾಸನಗಳು ಕ್ರಿಶ.೧೩೨೪ರಿಂದಲೂ ದಕ್ಷಿಣಾಂಧದ ಕಡಲತೀರದಲ್ಲಿ ಕಾಣಸಿಗುತ್ತವೆ. 
ಮುಸನೂರಿ ಪ್ರೋಲಯನಾಯಕನು ಆ ಪ್ರಾಂತದವನೇ. ಆರಂಭದಲ್ಲಿ ಅವರಿಬ್ಬರೂ ಧೈರ್ಯದಿಂದ 
ಒಂದಾಗಿ ಮಹಮ್ಮದೀಯರೊಂದಿಗೆ ಸ್ಪಾತಂತ್ಯ ಹೋರಾಟ ಪ್ರಾರಂಭಿಸಿದರೆಂದು ತಿಳಿಯಬಹುದು. 
ಇವರ ಕೃಷಿಯ ಫಲವಾಗಿ ಕ್ರಿ.ಶ.೧೩೩೦ರ ಸುಮಾರಿಗೆ ಆಂಧ್ರನಾಯಕರ ಸಂಘ ಏರ್ಪಟ್ಟಿತ್ತೆಂದು 


ದೃಢವಾಗಿ ಹೇಳಬಹುದು. 


ಆರಂಭದಲ್ಲಿ ಅಂದರೆ ದೇವಗಿರಿಯ ಪತನದ ನಂತರ ಪ್ರೋಲಯನಾಯಕನ ಅವಸಾನದ 
ವರೆಗೆ ಮೊದಲಘಟ್ಟ ಅನಂತರ ರಾಷ್ಟ್ರೀಯ ಸಮಿತಿಯು ಏರ್ಪಟ್ಟು ಎಂದರೆ ಎಲ್ಲ ಪಾಳೇಗಾರರು, 
ಅರಸರು ಸೇರಿ ಮಾಡಿಕೊಂಡ ಐಕಮತ್ಯದ ಸಾಂಘಿಕ ಹೋರಾಟ. ಅನಂತರ ರಾಷ್ಟ್ರೀಯ 
ದಳಗಳಾದದ್ದು ಎರಡು ಸೀಳಾದವು. ಅದರಲ್ಲೊಂದು ದಳವು ಪ್ರೋಲಯನಾಯಕನ ಅಧಿಪತ್ಯದಲ್ಲಿ 
ತೀರಾಂಧ್ರ ಪ್ರದೇಶವನ್ನು ಗೆದ್ದು ಪಾರತಂತ್ರ್ಯ ಸಮಾಪ್ತಿಗಾಗಿ ಹೊರಟಿತು. ತೀರಭೂಮಿಯಲ್ಲಿ 
ಮುಸಲ್ಮಾನರು ಬಲಾಢ್ಯರಾಗಿದ್ದರು. ಆದ್ದರಿಂದ ವೇಮ, ಚೋಡಭರಕ್ತಿ ರಾಜರೆಲ್ಲಾ ಒಗ್ಗೂಡಿ 
ಪ್ರೋಲಯನಾಯಕನ ಮುಂದಾಳತ್ವದಲ್ಲಿ ಮಧ್ಯ ಆಂಧಪದೇಶದಲ್ಲಿ (ಗೋದಾವರಿ ಕೃಷ್ಣ ನಡುವಿನ 
ಭೂಮಿ) ಘೋರ ಸಂಗ್ರಾಮ ನಡೆಸಿದರು. ಮಹಮ್ಮದೀಯರು ಸೋತು ತೆಲಂಗಾಣಕ್ಕೆ 
ಪರಾರಿಯಾದರು. ನಾಡನ್ನು ಒಕ್ಟೂಟದ ಸೇನೆಗಳು ಆಕಮಿಸಿದವು. ಅನಂತರ ಗೋದಾವರಿಯ 
ಉಭಯ ತೀರಗಳಾದ, ಸಮುದದಿಂದ ಪಾಪಿಕೊಂಡಲ ಸೀಮೆಯನ್ನು ವಶಪಡಿಸಿಕೊಳ್ಳಲಾಯಿತು. 
ದಕ್ಷಿಣದ ಕಂದುಕೂರಿನಿಂದ ಉತ್ತರದ ಕಳಿಂಗರಾಜ್ಯದ ಗಡಿಯವರೆಗೆ ವ್ಯಾಪ್ತವಾದ ತೀರಪುದೇಶವೆಲ್ಲ 
ಒಕ್ಕೂಟದ ನಾಯಕರ ವಶವಾಯಿತು. ಗೋದಾವರಿ ತೀರದ ಮಾಲ್ಕವಂತ ಪ್ರದೇಶದಿಂದ 
ರೇಪಲ್ಲಿಯನ್ನು ಸರಹದ್ದು ಮಾಡಿಕೊಂಡ ಪ್ರೋಲಯನಾಯಕನು ಮಹಮ್ಮದೀಯರಿಂದ 


ವಿಮೋಚನೆಗೊಂಡ ಪ್ರದೇಶವನ್ನು ಪಾಲಿಸತೊಡಗಿದನು. 


೨೭ 


ಎರಡನೆಯ ದಳವು ಚಾಲುಕ್ಯ ಸೋಮರಾಜನ ಅಧಿಪತ್ಯದಲ್ಲಿ ಪಶ್ಚಿಮಾಂಧವನ್ನು 
ಜಯಿಸಲು ಹೊರಟಿತು. ಮಹಮ್ಮದ್‌ ಬಿನ್‌ ತುಘಲಕನು ಕಂಪಿಲಿ ರಾಜ್ಯವನ್ನು ಗೆದ್ದ ಮೇಲೆ 
ಪಶ್ಚಿಮಾಂಧವನ್ನು ಜಯಿಸಿ. ಎರಡೂ ರಾಜ್ಯಗಳನ್ನು ಒಂದುಗೂಡಿಸಿ, ನೂತನ ಮಂಡಲವನ್ನು 
ರಚಿಸಿ ಮಲಿಕ್‌ ಮಹಮ್ಮದ್‌ ಎಂಬಾತನನ್ನು ಅಧಿಪತಿಯಾಗಿ ನೇಮಿಸಿದನು. ಆದರೆ ಆ 
ರಾಜ್ಯದ ಜನರು ಆತನ ಅಧಿಕಾರವನ್ನು ತಿರಸ್ಕರಿಸಿದರಲ್ಲದೇ ತೆರಿಗೆ ಕಟ್ಟಲು ನಿರಾಕರಿಸಿದರು. 
ಒಕ್ಕೂಟದ ದಳದೊಂದಿಗೆ ಚಾಲುಕ್ಕ ಸೋಮರಾಜನ ಆಗಮನವನ್ನು ತಿಳಿದು ಆ ಭಾಗದ 
ಜನರೆಲ್ಲಾ ಕಂಕಣ ಕಟ್ಟಿ ಮಲಿಕ್‌ ಮಹಮದ್‌ನ ಮೇಲೆ ಕತ್ತಿ ಹಿರಿದರು. ಮಹಮ್ಮದೀಯರ 
ಹಿಂಸೆಯನ್ನು ತಡೆಯಲಾರದೇ ಅಡವಿ, ಬೆಟ್ಟ ಗುಡ್ಡಗಳಲ್ಲಿ ಅಡಗಿದವರೆಲ್ಲಾ ಹೊರಬಂದರು. 
ಹಳ್ಳಿ ಒಳಪ್ರದೇಶಗಳ ಜನರು. ತೆರಿಗೆ ಕಟ್ಟಲು ನಿರಾಕರಿಸಿದವರು ಸುಲ್ತಾನನ ವಿರುದ್ದ ಬಂಡೆದ್ದರು. 
ಅಷ್ಟರಲ್ಲಿ ಸೋಮರಾಜನು ಅಲ್ಲಿಗೆ ಬಂದನು. ನಲ್ಲಗೊಂಡ ಸೀಮೆಯ ನಾಗುಲವಾಟಿಯಿಂದ 
ತನ್ನ ಸೈನ್ಯದೊಂದಿಗೆ ಹೊರಟು ಸೋಮದೇವನು ಕೃಷ್ಣಾನದಿಯಗುಂಟ ಸೇನೆ ನಡೆಸುತ್ತಾ 
ಅಲ್ಲಿನ ಪ್ರಮುಖದುರ್ಗಗಳಾದ ಸಾತಾನಿಕೋಟ, ಕಂದನವೋಲು, ಮುಸಲಿಮಡುಗಳನ್ನು 
ವಶಪಡಿಸಿಕೊಂಡನು. ಮೇರೆವರಿದು ಬರುತ್ತಿದ್ದ ಶತ್ರುಗಳನ್ನು ನಿಗ್ರಹಿಸಲು ಮಲಿಕ್‌ ಮಹಮ್ಮದ್‌ 
ಶತಪ್ರಯತ್ನ ಮಾಡಿದನು. ಅವನಿಗೆ ಸೋಲಿನ ಮೇಲೆ ಸೋಲಾಯಿತು. ಒಕ್ಕೂಟದ ಸೇನೆಯು 
ಪಶ್ಚಿಮಾಂಧ ಪ್ರದೇಶವನ್ನೆಲ್ಲಾ ವಶಪಡಿಸಿಕೊಂಡು ಕೃಷ್ಣಾ - ತುಂಗಭದ್ರಾ ನಡುವಿನ ಪ್ರದೇಶಕ್ಕೆ 


ಬಂದು ಸೇರಿದವು. 


ದೆಹಲಿ ಸುಲ್ತಾನನ ಪರವಾಗಿ ಹೋರಾಡುತ್ತಿದ್ದ ಅನೇಕ ನಾಯಕರು ಸೆರೆಯಾದರು. 
ಕೆಲವರು ರಣದಲ್ಲಿ ಮಡಿದರು. ಎಲ್ಲಾ ದುರ್ಗಗಳು, ಸೀಮೆಗಳು, ಚಾಲುಕ್ಕ ಸೋಮರಾಜನ 
ವಶವಾದವು. ರಾಯಚೂರು, ಮುದುಗಲ್‌ ಸೇರಿ ಆ ಪ್ರದೇಶವೆಲ್ಲ ಚಾಲುಕ್ಕ ಸೋಮರಾಜನ 
ವಶವಾದವು. ರಾಜಧಾನಿಯಾದ ಆನೆಗೊಂದಿಯ ಹೊರತಾಗಿ ಸಮಸ್ತ ಕಂಪಿಲಿ ಮಂಡಲವು 
ಹಿಂದೂಗಳ ವಶವಾಯಿತು. ಕಟ್ಟಕಡೆಗೆ ಸೋಮರಾಜನು ಆನೆಗೊಂದಿಯ ಮೇಲೆ ದಾಳಿ 
ಮಾಡಿದನು. ಮಲ್ಲಿಕ್‌ ಮಹಮ್ಮದನು ಸೊಮರಾಜನಿಗೆ ಆರು ಸಾವಿರ ಕುದುರೆಗಳನ್ನು ನೀಡಿ 


ಸಂಧಿಮಾಡಿಕೊಂಡನು. 


೨೮ 


ಕಿ.ಶ.೧೩೩೦ರ ಸುಮಾರಿಗೆ ಮುಸನೂರಿ ಪ್ರೋಲಯನಾಯಕನು ದಿವಂಗತನಾದನು. 
ಆತನ ಸ್ಥಾನದಲ್ಲಿ ಆತನ ತಮ್ಮನ ಮಗನಾದ ಕಾಪಯನಾಯಕನು ಆಂಧ್ರನಾಯಕ ಒಕ್ಕೂಟದ 


ಮುಖಂಡನಾದನು. 


ಕಾಪಯನಾಯಕನು ಅಖಂಡ ಪ್ರತಿಭಾಶಾಲಿ. ಆತನ ದೊಡ್ಡಪ್ಪನಿಗಿಂತ ಎಲ್ಲಾ 
ವಿಷಯಗಳಲ್ಲಿ ಬಲಾಡಢ್ಕನು. ಪ್ರೋಲಯನಾಯಕನು ಅಸಮಾನಶೂರ ಮತ್ತು ನುರಿತ ಸೇನಾಪತಿ. 
ಕಾಪಯನಾಯಕನು ಪ್ರೋಲಯನಾಯಕನಿಗಿಂತ ಮಿಗಿಲಾದವನು. ಪ್ರೋಲಯನಾಯಕನ 
ರಾಜಕೀಯ ದೃಷ್ಟಿ ದೂರದರ್ಶಿತ್ವ ಹಾಗೂ ವೈಶಾಲ್ಯ ಹೊಂದಿರಲಿಲ್ಲ. ಅದು ಆಂಧ್ರದ ನಾಲ್ಕು 
ಗಡಿಗಳ ನದಿಗಳನ್ನು ದಾಟಲಿಲ್ಲ. ಕಾಪಯನಾಯಕನ ದೃಷ್ಟಿ ವಿಶಾಲವಾದುದು. ಅದು ದಕ್ಷಿಣ 
ಭಾರತವನ್ನು ಒಳಗೊಂಡ ದೂರದೃಷ್ಟಿಯ ರಾಜನೀತಿ. ಅಲ್ಲದೆ ಆತನಿಗೆ ರಾಜಕೀಯ ರಂಗದಲ್ಲಿ 
ಮುಂದೆ ಜರುಗಬಹುದಾದ ವಿಷಯಗಳನ್ನು ಗಹಿಸಿ ಅದರಿಂದ ಉಂಟಾಗಬಹುದಾದ 


ಆಪತ್ತುಗಳನ್ನು ನಿವಾರಣೆ ಮಾಡುವ ಶಕ್ತಿ ಸಾಮರ್ಥ್ಯಗಳಿದ್ದವು. 
ಮುಮ್ಮಡಿ ಬಲ್ಲಾಳನ ಪಾತ್ರ 


ಕಾಪಯನಾಯಕನು ಆಂಧ್ರನಾಯಕರ ಗುಂಪಿಗೆ ಮುಖಂಡನಾದ ಬಳಿಕ ತಡಮಾಡದೇ 
ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸತೊಡಗಿದನು. ಮೊದಲನೆಯದಾಗಿ ತೆಲಂಗಾಣದ 
ದಾಸ್ಯ ವಿಮೋಚನೆ. ಅದು ಸುಲಭ ಸಾಧ್ಯವಾಗಿರಲಿಲ್ಲ. ಕರಾವಳಿಯಿಂದ ಪಲಾಯನ ಮಾಡಿದ್ದ 
ಮಹಮ್ಮದೀಯರೆಲ್ಲಾ ತೆಲಂಗಾಣದಲ್ಲಿ ಗುಂಪುಗೂಡಿದ್ದರು. ಅವರ ಸಹಾಯಕ್ಕೆ ಸುಲ್ತಾನನು 
ಬರದಿದ್ದರೂ ಬಲಾಢ್ಯವಾದ ಸೈನ್ಯವನ್ನು ಕಳಿಸಬಲ್ಲವಾನಾಗಿದ್ದನು. ತಾತ್ವಾಲಿಕವಾಗಿ ತನಗೆ 
ಅಲ್ಲಲ್ಲಿ ವಿಜಯವಾದರೂ ಸುಲ್ತಾನನ ಸಾಮರ್ಥ್ಯವೆಲ್ಲಿ? ತಾನೆಲ್ಲಿ? ತೆಲಂಗಾಣಕ್ಕೆ ಸ್ಟಾತಂತ್ರ್ಯ 
ನೀಡಲು, ದಾಕ್ಷಿಣಾತ್ಯ ಹಿಂದೂಗಳೆಲ್ಲಾ ಒಕ್ಕಟ್ಟಾಗಿ ಮಹಮ್ಮದೀಯರ ಮೇಲೆ ಸಡ್ಡು ಹೊಡೆದು 
ನಿಂತರೆ ಅವರು ಪಲಾಯನ ಮಾಡಬೇಕಾಗುವುದು. ಆಗ ದಕ್ಷಿಣಭಾರತದ ಸಮಸ್ತ ಜನರಿಗೆ 


ಸ್ಪಾತಂತ್ಯ ಸಾಧ್ಯವಾಗುತ್ತದೆ. ಆದರೆ ಉಳಿದ ರಾಜರಲ್ಲೇ ಹಿರಿಯನೂ, ಬಲಾಡ್ಕನೂ ಆದ 


೨೯ 


ಹೊಯ್ದಳೇಶ್ವರ ಮುಮ್ಮಡಿ ಬಲ್ಲಾಳನ ಸಹಾನುಭೂತಿ ಮತ್ತು ಸಹಾಯಗಳಿಲ್ಲದೆ ತಾವು 
ಯೋಚಿಸಿದ ಕೆಲಸ ನಡೆಯದೆಂದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಕಾಪಯನಾಯಕನು 
ತಾನೇ ಸ್ಪತಃ ಬಲ್ಲಾಳರಾಯನನ್ನು ಕಂಡು ಆತನೊಡನೆ ವಿಷಯದ ಚರ್ಚೆಮಾಡಿ, ಅವನನ್ನೂ 


ಬಲ್ಲಾಳರಾಯನನ್ನು ಕಂಡನು. ಅಲ್ಲಿ ನಡೆದ ಚರ್ಚೆಯಿಂದ ಅವರಿಬ್ಬರ ಅಭಿಪ್ರಾಯಗಳು 
ಏಕೀಭವಿಸಿ ಒಪ್ಪಂದಕ್ಕೆ ಬರಲಾಯಿತು. ಇದರ ಫಲಿತಾರ್ಥವೇನೆಂದರೆ, ಮೊದಲು 
ಬಲ್ಲಾಳರಾಯನು ತನ್ನ ರಾಜ್ಯದ ಉತ್ತರ ಸೀಮೆಯ ಗಡಿಯಲ್ಲಿ ದೆಹಲಿ ಸೈನ್ಯಗಳು ಬರುವ 
ಮಾರ್ಗಗಳನ್ನೆಲ್ಲಾ ರಕ್ಷಿಸಿಕೊಂಡು, ಪರಕೀಯ ಸೈನ್ಯವು ಬರದಂತೆ ವಾಪಸು 
ಕಳುಹಿಸುವಂತಾಗಬೇಕು. ಅಲ್ಲದೆ ಕಾಪಯನಾಯಕನಿಗೆ ಮಹಮ್ಮದೀಯ ದಂಡನಾಯಕರನ್ನು 
ತೆಲಂಗಾಣದಿಂದ ಹೊಡೆದೋಡಿಸಿ ಅಲ್ಲಿಯ ಎಲ್ಲ ಪ್ರದೇಶವನ್ನು ಸ್ಪಾಧೀನ ಮಾಡಿಕೊಳ್ಳಲು 
ತನ್ನ ಸೈನ್ಯವು ಸಹಾಯಮಾಡಬೇಕು. ಈ ಎಲ್ಲ ಕಾರ್ಯಗಳು ಮುಗಿದ ನಂತರ ಉತ್ತರದಿಂದ 
ಕಾಪಯನಾಯಕನೂ, ಪಶ್ಚಿಮದಿಂದ ಬಲ್ಲಾಳನೂ, ಏಕಕಾಲದಲ್ಲಿ ದ್ರಾವಿಡದೇಶವನ್ನು ಪುವೇಶಿಸಿ, 
ಮಹಮ್ಮದೀಯರನ್ನು ಹೊಡೆದೋಡಿಸಿ, ಅವರಿಂದ ಪಾದಾಕ್ರಾಂತನಾಗಿದ್ದ, ಆ ದೇಶದ 
ರಾಜನನ್ನು ಬಂಧಮುಕ್ತ ಮಾಡಬೇಕು - ಈ ಒಡಂಬಡಿಕೆಯಿಂದ ಬಲ್ಲಾಳನು ಸಮಸ್ತ 
ದಾಕ್ಷಿಣಾತ್ಯರಾಜರ ಅಧಿಪತಿಯಾದನು. ಅನಂತರ ಸ್ಟಾತಂತ್ರ್ಯ್ಯ ನೇತೃತ್ವ ಅವನದಾಯಿತು. 
ಕಾಪಯನಾಯಕನು ತ್ರಿಲಿಂಗ ಪ್ರದೇಶವನ್ನು (ದ್ರಾಕ್ಷಾರಾಮ, ಭೀಮೇಶ್ವರ, ಶ್ರೀಶೈಲ 
ಮಲ್ಲಿಕಾರ್ಜುನ ಮತ್ತು ಕಾಲೇಶ್ವರದ ಕಾಲೇಶ್ವರ ಕ್ಷೇತ್ರಗಳ ನಡುವಣ ಪ್ರದೇಶ) ಗೆಲ್ಲಲು 


ಬೇಕಾದ ಮಿತ್ರಬಲವನ್ನು ಸಂಪಾದಿಸಿದನು. 


ಮತ್ತೊಂದು ವಿಶೇಷವೆಂದರೆ-ಕಂಪಿಲಿಗೆ ಸಂಗಮರಾಜನ ಪುತ್ರರ ಆಗಮನ. ಚಾಲುಕ್ಕ 
ಸೋಮರಾಜನಿಗೆ ಸೋತು ಸಂಧಿ ಮಾಡಿಕೊಂಡು ಮಲಿಕ್‌ ಮಹಮ್ಮದ್‌ ಕಂಪಿಲಿಯನ್ನು 
ಬಿಡಲಿಲ್ಲ. ಶತ್ರುಗಳ ಉದ್ರೇಕವನ್ನು ತನ್ನ ಶಕ್ತಿಹೀನತೆಯನ್ನು ವಿವರಿಸಿ, ಸಮರ್ಥನೊಬ್ಬನನ್ನು 
ಕಂಪಿಲಿ ರಾಜ್ಯಪಾಲಕನನಾಗಿ ನೇಮಿಸಬೇಕೆಂದು ಆತನು ಸುಲ್ತಾನನಿಗೆ ವಿನಂತಿಸಿದನು. ಸುಲ್ತಾನನು 


ಸಮಗ್ರವಾಗಿ ಯೋಚಿಸಿ ಸ್ಥಳೀಯರಾದ ಸಂಗಮರಾಜನ ಪುತ್ರರನ್ನೇ ಕಂಪಿಲಿಯ 


೩೦ 


ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಎಂಬ ಅಭಿಪ್ರಾಯವೂ ಇದೆ. ಅವರು ಕಂಪಿಲಿಗೆ 
ಬಂದರು. ಆದರೆ ಹೊಯ್ದಳ ಬಲ್ಲಾಳನ ನೇತೃತ್ವದಲ್ಲಿ ಕಂಪಿಲಿಯ ಮೇಲೆ ದಾಳಿ ನಡೆದು 


ಆಗ ಹರಿಹರ ಮತ್ತು ಸೋದರರು ಸೋತು ಅರಣ್ಯ ಸೇರಿದರು ಎಂಬ ಪ್ರತೀತಿಯಿದೆ." 


ಅತ್ತಕಡೆ ಮಧುರೆಯ ಮಂಡಲೇಶ್ವರನಾದ ಜಲಾಲುದ್ದೀನ್‌ ಅಹಸನ್‌ ದೆಹಲಿಯ 
ಸುಲ್ತಾನನನ್ನು ಧಿಕ್ಕರಿಸಿ ಸ್ಪತಂತ್ರನಾದನು. ಅವನನ್ನು ಮಟ್ಟಹಾಕಲು ಬಂದ ಸುಲ್ತಾನನ ಸೈನ್ಯವು 
ಅವನೊಂದಿಗೇ ಸೇರಿಕೊಂಡಿತು. ಈಗ ಸುಲ್ರಾನನೇ ಭಾರಿ ಸೈನ್ಯದೊಂದಿಗೆ ಬಂದು 
ದೇವಗಿರಿಯಲ್ಲಿ ನಿಂತನು. ಅಲ್ಲಿಂದ ಅವನು ನೇರವಾಗಿ ಮಧುರೆಗೆ ತೆರಳದೆ ಓರುಂಗಲ್ಲಿನ 
ದಾರಿ ಹಿಡಿದು ನಾಯಕರಾಜರನ್ನು ಹತ್ತಿಕ್ಕಲು ಯೋಚಿಸಿರಬೇಕು. ಆಗ ಆ ಪ್ರದೇಶದಲ್ಲಿ 
ಸಿಡುಬು ಸಾಂಕ್ರಾಮಿಕರೋಗವಾಗಿ ಹಬ್ಬಿತ್ತು. ಸುಲ್ತಾನನ ಸೈನ್ಯದ ಮುಕ್ಕಾಲು ಪಾಲು ಸೈನಿಕರು 
ಸಿಡುಬು ರೋಗದಿಂದ ಹತರಾದರು. ಸುಲ್ತಾನನಿಗೂ ಸಿಡುಬು ತಾಕಿತು. ಆಗ ಅವನು 
ದೆಹಲಿಗೆ ವಾಪಸಾಗಲು ನಿರ್ಧರಿಸಿ, ತೆಲಂಗಾಣವನ್ನು ವಿಭಜಿಸಿ ಎರಡು ಪ್ರಾಂತ ಮಾಡಿದನು. 
ಪೂರ್ವ ತೆಲಂಗಾಣಕ್ಕೆ ಮಲಿಕ್‌ ಮುಖಬೂಲನನ್ನು, ಪಶ್ಚಿಮ ತೆಲಂಗಾಣಕ್ಕೆ ಮಸ್ತತ್‌ಖಾನ್‌ 


ಎ೦ ಆಫ್‌ಮಸ್‌ ಸರದಾರನನ್ನು ನೇಮಿಸಿದನು. 


ಸುಲ್ರಾನನ ಅವಸ್ಥೆಯಿಂದ ಉತ್ತರ ಭಾರತದಲ್ಲಲ್ಲಾ ಗಲಾಟೆಗಳಾದವು. ದಕ್ಷಿಣ ಭಾರತವು 
ದೆಹಲಿಯಿಂದ ಬೇರೆ ಆಯಿತು. ಮಧುರೆಯ ಜಲಾಲುದ್ದೀನ ಅಹಸನ್‌ ಅಲ್ಲಿಯ ನವಾಬನಾದನು. 
ಕಾಪಯನಾಯಕನು ಬಲ್ಲಾಳನ ಸೇನೆಯೊಂದಿಗೆ ತೆಲಂಗಾಣವನ್ನು ಸ್ಪತಂತ್ರಮಾಡಿದನು. ಈಗ 
ಓರುಂಗಲ್ಲು ಕಾಪಯನಾಯಕನ ಕೈವಶವಾಗಿ ಸ್ಪತಂತ್ರರಾಜ್ಯದ ರಾಜಧಾನಿ ಆಯಿತು. 


ಕಂಪಿಲಿಯಲ್ಲಿದ್ದ ಸಂಗಮ ಪುತ್ತರೂ ಸ್ಪತಂತ್ರರಾದರು. 


“ಪ್ರತಾಪರುದನ ತರುವಾಯ ಕಾಕತೀಯ ಸಿಂಹಾಸನವನ್ನು ಏರಿದವನು 
ಪ್ರೋಲಯನಾಯಕ. ಈತನು ಮಹಮದೀಯರ ವಶಕ್ಕೆ ಸೇರಿಹೋಗಿದ್ದ ನಾಡನ್ನು ಮತ್ತೆ 
ಸಾಧಿಸಿ, ಸಾಮ್ರಾಜ್ಯದ ಗಡಿಗಳನ್ನು ಪುನಃ ಸಂಘಟಿಸಿದನೆಂದು ವರ್ಣಿತನಾಗಿದ್ದಾನೆ. ಇವನ 


0 


ನಂತರ ಸಾಮ್ರಾಜ್ಯದ ರಾಜಕೀಯ ಅಧಿಕಾರವು ಕಾಪಯನಾಯಕನಿಗೆ ವರ್ಗಾವಣೆ ಆಯಿತು. 


೩೧ 


ಗಮನಾರ್ಹ ಅಂಶವೆಂದರೆ, ಈ ನಾಯಕನ ಅವಧಿಯ ಕಲುವಚೇರು (ಆರ್ನಾವಟಂ) 
ತಾಮಶಾಸನ (ಸಂಸ್ಥೃತ ಕಿ.ಶ.೧೪೨೩) ತಿಳಿಸುವಂತೆ, ಈತನು ತನ್ನ ೭೭ ಮಂದಿ ನಾಯಕರಿಂದ 
ನೇಮಿಸಲ್ಲಟ್ಟವನಾಗಿ ತೆಲಂಗಾಣ ಪ್ರದೇಶದಲ್ಲಿ ರಾಜ್ಯಭಾರ ನಿರ್ವಹಿಸಿದನು. ಈತನ 


ಮರಣಾನಂತರ ಈ ೭೭ ನಾಯಕರು ತಮ್ಮ ತೆಮ್ಮ ಪ್ರಾಂತಗಳ ಸಹಿತ ಸ್ಪತಂತ್ರರಾದರಂತೆ.” 
ಹರಿಹರಾಯನ ಪಟ್ಟಾಭಿಷೇಕ 


ಇಂತಹ ಗೊಂದಲಮಯ ಪರಿಸ್ಸಿತಿಯಲ್ಲಿ ದಕ್ಷಿಣ ಭಾರತವು ತೊಳಲಾಡುತ್ತಿರುವಾಗ 
ಕ್ರಿ.ಶ.೧೩೩೬ ಏಪ್ರಿಲ್‌ ೧೮ನೆಯ ತಾರೀಖು ಪಂಪಾವಿರೂಪಾಕ್ಷನ ಸನ್ನಿಧಿಯಲ್ಲಿ 
ಹರಿಹರರಾಯನಿಗೆ ಪಟ್ಟಾಭಿಷೇಕವಾಯಿತು. ಅದೇ ಶುಭ ಮುಹೂರ್ತದಲ್ಲಿ ವಿರೂಪಾಕ್ಷಸ್ಪಾಮಿಯ 
ದೇವಾಲಯದ ಹತ್ತಿರವೇ ವಿಜಯನಗರ ಪಟ್ಟಣಕ್ಕೆ ಅಸಿಭಾರ ಹಾಕಲಾಯಿತು. ಸಮಸ್ತ 
ರಾಜ್ಯವೆಲ್ಲಾ ಶ್ರೀ ವಿರೂಪಾಕ್ಷನ ಆಸ್ಲಿಯಾದ್ದರಿಂದ ಹರಿಹರರಾಯನಿಂದ ಮೊದಲ್ಲೊಂಡು 
ರಾಯರ ಎಲ್ಲಾ ಶಾಸನಗಳನ್ನು ಶ್ರೀವಿರೂಪಾಕ್ಷ ಅಂಕಿತದಲ್ಲೇ ಹಾಕಿಸಿದರು. ಈ ರಾಜರ 
ದಾನಧರ್ಮಗಳಲ್ಲಾ ಸ್ವಾಮಿ ಸನ್ನಿಧಿಯಲ್ಲೇ ನಡೆದವು. ರಾಜರು ಶ್ರೀ ವಿರೂಪಾಕ್ಷನ ದಾಸರು. 
ಅಲ್ಲದೆ ವಿದ್ಯಾರಣ್ಯರ ಆಶ್ರಯ ಮತ್ತು ಆಶೀರ್ವಾದಗಳಿಂದ ಹರಿಹರ ಮತ್ತು ಬುಕ್ಕರಾಯರು 
ಆನೆಗೊಂದಿಯನ್ನು ರಾಜಧಾನಿ ಮಾಡಿಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ಟುವ ಯೋಜನೆಯಲ್ಲಿ 
ತೊಡಗಿದರು. ದಕ್ಷಿಣ ಭಾರತದ ಪ್ರಜೆಗಳಿಗೆ ಮತ್ತು ಪ್ರಭುಗಳಿಗೆ ತಮ್ಮನ್ನು ರಕ್ಷಿಸಬಲ್ಲ 
ಸಾಮ್ರಾಜ್ಯಶಕ್ಷಿಯ ಆವಶ್ಯಕತೆಯಿದ್ದುದರಿಂದ ಅವರು ಸಂಗಮ ಪುತ್ರರನ್ನು ತಮ್ಮ ಅಧಿಪತಿಗಳಂದು 


ಅಂಗೀಕರಿಸಿ ಅವರೊಂದಿಗೆ ಸಹಕರಿಸಿದರು. 


ಇವರೊಂದಿಗೆ ದೇವಗಿರಿಯ ಸೇವುಣರು, ದ್ಹಾರಾವತಿಯ ಹೊಯ್ದಳರು ಬೆಂಬಲಕ್ಕೆ 
ನಿಂತರು. ಹೊಯ್ದಳರು, ಸಂಗಮರು ಪರಸ್ಪರ ಸಂಬಂಧಮಾಡಿ ಬಂಧುಗಳಾದರು. ಈ 
ಸಂಬಂಧದ ಒಂದು ನಕ್ಷೆಯನ್ನು ಸಿ.ಹಯವದನರಾವ್‌ ನೀಡಿದ್ದಾರೆ. ಅದನ್ನು ಹೊಯ್ದಳ, 
ಸಂಗಮ ಹಾಗೂ ಸೇವುಣ ವಂಶಗಳಿಗನುಗುಣವಾಗಿ ಪ್ರತ್ಯೇಕವಾಗಿ ತೋರಿಸಿದ್ದಾರೆ. ಅದು 


ಹೀಗಿದೆ.” 


೩೨ 


ಹೊಯ್ದಳರ ಮೂರನೆಯ ಬಲ್ಲಾಳ 


} 

} } ? } } 
ನಾಲ್ಕನೆಯ ಬಲ್ಲಾಳ ತಿಪ್ರರಸ ಬಳ್ಳಪ್ಪ ನರಸಿಂಗ ಮಗಳು ೬ ಜನ 
ಅಥವಾ ಭೈರವ ಡಣ್ಣಾಯಕ ದಣ್ಣಾಯಕ ಪೆನುಗೊಂಡೆಯ ಮಕ್ಕಳು 
ಹಂಪೆಯೊಡೆಯ ದೇವರಸ ಹರಿಹರನ ರಾಜ್ಯಪಾಲ 

ಮಗಳನ್ನು ಗಂಗದೇವನನ್ನು 
ವರಿಸಿದನು ವರಿಸಿದಳು 
ಸಂಗಮ 
} 

} } } 
ಹರಿಹರ 1 ಬುಕ್ಕರಾಯ 1 ೩ ಜನ ಇತರ 
ಮಗಳು f) ಪುತ್ತರು 
ಬಲ್ಲಾಳ 111 ಮಗ 
ಬಳ್ಳಪ್ಪ ನಾಯಕನನ್ನು ಹರಿಹರ 11 ನು 
ವರಿಸಿದಳು ಸೇವುಣರ ಮಲ್ಲಿದೇವಿಯನು 

ವರಿಸಿದನು 
ವಿರೂಪಾಕ 1 
[0 
ಸೇವುಣರು 
} 
ಕೃಷ್ಣ-ಕಂಧರ ಮಹಾದೇವ 
[30] 
} 
ರಾಮಚಂದದೇವ 

} } 

ಶಂಕರದೇವ ಮಲ್ಲಿದೇವಿ 
} 


ಹರಿಹರ 11 ವರಿಸಿದಳು 


ಪಿಯ 


ಅಲ್ಲಿಂದ ಸುಮಾರು ಹದಿನೆಂಟು ವರ್ಷಗಳ ಕಾಲ ಹಕ್ಕ-ಬುಕ್ಕರು ನಾನಾ ಪದೇಶಗಳನ್ನು 
ಗೆದ್ದು ಸಾಮ್ರಾಜ್ಯದ ಸೀಮೆಯನ್ನು ಗುರುತಿಸುವ, ವಿಸ್ತರಿಸುವ ಕೆಲಸ ಮಾಡಿದರು. ಕ್ರಿಶ.೧೩೩೬ರಲ್ಲಿ 
ಹರಿಹರರಾಯನ ಪಟ್ಟಾಭಿಷೇಕ ಸಮಯದಲ್ಲಿ ಪ್ರಾಯಃ ಆ ಮೊದಲು ಆನೆಗೊಂದಿಗೆ ಸೇರಿದ 
ಪ್ರದೇಶಗಳಾದ ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಧಾರವಾಡ, ಕಡೂರು, ರಾಯಚೂರು, 
ಕರ್ನೂಲು, ಅನಂತಪುರ, ಕಡಪ, ಕೋಲಾರ, ನೆಲ್ಲೂರು, ಚಿತ್ತೂರು ಜಿಲ್ಲೆಯ ಭಾಗಗಳು 
ಮಾತ್ರ ಸೇರಿದ್ದವು. ಆದರೆ ಈ ಭಾಗಗಳಲ್ಲ ಬಳಿಕ ಹೇಗೆ ಅವರ ಪುಟ್ಟ ರಾಜ್ಯದ ಭಾಗಗಳಾದವೋ 


ತಿಳಿದಿಲ್ಲ. 


ಆದರೆ ಕ್ರಿಶ೧೪ಳಿನೆಯ ಶತಮಾನದ ಕೊನೆಗೆ ಕೃಷ್ಣಾಶೀರದಿಂದ ಸೇತು ಸಮುದ್ರದವರೆಗಿನ 
ಸಮಸ್ತ ದಕ್ಷಿಣಭಾರತವು ವಿಜಯನಗರದ ರಾಜರ ಆಡಳಿತಕ್ಕೆ ಒಳಪಟ್ಟಿತು. ಪುಟ್ಟ ಸಂಸ್ಥಾನವಾಗಿದ್ದ 
ವಿಜಯನಗರವು ಬೃಹತ್‌ ಸಾಮ್ರಾಜ್ಯವಾಗಿ ಭಾರತದ ಹಿಂದೂ ರಾಜ್ಯಗಳಲ್ಲೆಲ್ಲಾ ಅತ್ಯಂತ 
ಬಲಿಷ್ಟ ರಾಷ್ಟ್ರವಾಯಿತು.” ಅವರು ಸಮಸ್ತ ದಕ್ಷಿಣಭಾರತದ ಪ್ರಭುಗಳಾದ್ದರಿಂದ ಪೂರ್ವ 
ಪಶ್ಲಿಮ ಸಮುದ್ರಾಧಿಪತಿ ಬಿರುದನ್ನು ಧರಿಸಲಾರಂಭಿಸಿದರು (ಎ.ಕ. X ಚಿಕ್ಕಬಳ್ಳಾಪುರ ಶಾಸನ 
ಸಂ.೬೩ಿ ಕ್ರಿಶ.೧೩೭೧ ಎಲಗನಹಳ್ಳಿ ರಾಯಪ್ಪನ ಕೆರೆಯ - ಕನಕೆರೆಯ ಉತ್ತರಕೋಡಿ 


ಶಾಸನ). 


ದಕ್ಷಿಣಭಾರತದ ಆಗಿನ ವಿಷಮ ಪರಿಸ್ಥಿತಿಯಲ್ಲಿ ಹಿಂದೂ ಸಂಸ್ಕೃತಿಯ, ಹಿಂದೂಗಳ 
ವಿತ್ತ ಜೀವಿತಗಳ ರಕ್ಷಣೆಗೆಂದೇ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯವು ಸರ್ವರಿಗೂ 
ಸ್ವಾಗತಾರ್ಹವಾಗಿತ್ತು. ಆದ್ದರಿಂದಲೇ ವೀರಕಂಪಣರಾಯನು ಮಧುರೆಯನ್ನು ಗೆದ್ದು 
ಮಹಮ್ಮದೀಯ ಆಡಳಿತವನ್ನು ಕೊನೆಗಾಣಿಸಿದಾಗ ಆತನನ್ನು ತಮಿಳುನಾಡಿನ ರಕ್ಷಕನೆಂದು 
ಕೊಂಡಾಡಲಾಯಿತು. ತಮಿಳುನಾಡು, ವಿಜಯನಗರದ ಪ್ರತ್ಛೇಕ ಪ್ರಾಂತವಾಗಿ ರಾಜಗಂಭೀರರಾಜ್ಯ 


ಎಂದು ಕರೆಯಲ್ಲಟ್ಟು ಅದರ ರಾಜ್ಯಪಾಲನಾಗಿ ವೀರ ಕಂಪಣರಾಯನೇ ನಿಯುಕ್ತನಾದನು. 


೪ 


ಆನೆಗೊಂದಿಯಲ್ಲಿ ರಾಜ್ಯ ಸ್ಥಾಪನೆಯಾದ ಸಮಯದಲ್ಲಿ ಸರಿಯಾದ ಸೈನ್ಯವಿಲ್ಲ. 
ಕೋಶವಿಲ್ಲ. ಅಂತಹ ಸಮಯದಲ್ಲಿ ಸುತ್ತಣ ಅನೇಕ ಪ್ರದೇಶಗಳ ಜನರು ಸ್ವಯಂ ವಿಜಯನಗರದ 
ಪಜೆಗಳಾದರು. ಆವರೆಗೆ ಅನುಭವಿಸಿದ್ದ ಸರ್ವಾಧಿಕಾರಿ, ದಮನಕಾರಿ ಮನೋಭಾವದ ಸುಲ್ತಾನರ 
ಆಡಳಿತದಿಂದ ಭಿನ್ನವಾದ, ಜನಪರವಾದ, ಕಷ್ಟ ಸುಖಗಳಿಗೆ ಸಂದಿಸುವ, ಧಾರ್ಮಿಕ ಭಾವನೆಗಳಿಗೆ 
ಮನ್ನಣೆ ಕೊಡುವ, ಮೊದಲಿನ ಚೋಳ, ಪಾಂಡ್ಯ ಮತ್ತು ಹೊಯ್ದಳರ ಉತ್ತರಾಧಿಕಾರಿಯಂತಿದ್ದ 


ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣಭಾರತದ ಸಮಸ್ಸರು ಮನಸಾರೆ ಅಂಗೀಕರಿಸಿ ಸ್ವಾಗತಿಸಿದರು. 


ವಿಜಯನಗರದ ಸಾಮ್ರಾಜ್ಯವು ಅನ್ಯ ಸಾಮ್ರಾಜ್ಯಗಳಿಗಿಂತ ಭಿನ್ನವಾಗಿತ್ತು. ವಿಜಯನಗರದ 
ಅವತರಣವು ಭಾರತೀಯ ರಾಜಕೀಯ ವ್ಯವಸ್ಥೆಗೆ ಹೊಸದಾರಿ ತೋರಿತು. ಈ ರಾಜರು 
ವಿದೇಶೀಯ ದರ್ಪದ ರಾಜಕೀಯದಿಂದಲೂ, ಮಹಮ್ಮದೀಯರ ದಮನಕಾರೀ ಮತೀಯ 
ರಾಜಕೀಯದಿಂದಲೂ ಭಿನ್ನವಾಗಿದ್ದರು. ದಕ್ಷಿಣದ ಪಾಂಡ್ಯರು, ಚೋಳರು ತಮ್ಮ ಮೊದಲಿನ 
ಅಸ್ತಿತ್ವ, ಅಧಿಕಾರ ಮತ್ತು ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸಿದರು. ಕರ್ನಾಟಕ ಸಾಮ್ರಾಜ್ಯದ 
ವಿಜಯನಗರದ ಅರಸರಿಗೆ ಅವರು ಕಪ್ಪ-ಕಾಣಿಕೆ ಸಲ್ಲಿಸಬೇಕಾಗಿತ್ತು ಈ ಸಂಬಂಧವಾಗಿ 


ಇತಿಹಾಸತಜ್ಞರ ಅಭಿಪ್ರಾಯ ಹೀಗಿದೆ : 


Vijayanagara rulers were among the greatest rulers of India. 
The Vijayanagara era was one in which I saw a new form of 
polity, but one with important links to earlier politics in 
being segmentary in character and one in which kings 
continued to be essentially ritual figures than like 
contemporaries in Western Europe, autocrats ruling 


beaurocratised autocratic regime. 


೩೫ 


ಈ ರಾಜಕೀಯ ಸ್ಪರೂಪದ ಹೊರತಾಗಿ ಸಮಸ್ತ ದಕ್ಷಿಣ ಭಾರತದಲ್ಲಿ ವಿಜಯನಗರ 
ಸಾಮ್ರಾಜ್ಯದ ಹೊಸಹಾದಿಯನ್ನು ಜನರ ಬದುಕಿನ ಎಲ್ಲಾ ರಂಗಗಳಲ್ಲಿ ಕಾಣಬಹುದಾಗಿತ್ತು. 
ಆ ಕೆಲವು ಸಂಗತಿಗಳು ಹೀಗಿವೆ : 1. ಮೊದಲನೆಯದಾಗಿ ತಮ್ಮ ನಿರಂಕುಶ ಮತ್ತು ಮತಾಂಧ 
ಆಡಳಿತದಿಂದ ಜನಜೀವನದ ಬೇರುಗಳನ್ನೇ ನಾಶಮಾಡುತ್ತಿದ್ದ ಮಹಮ್ಮದೀಯ ದೊರೆಗಳ 
ಆಕ್ರಮಣವನ್ನು ತಡೆದರು. 2. ಈ ರಾಜರು ಹೊಸದೊಂದು ಕಟ್ಟಡ ಶೈಲಿಯನ್ನು ಆವಿಷ್ಠರಣಮಾಡಿ 
ಸಾಮ್ರಾಜ್ಯದೆಲ್ಲೆಡೆ ದೇವಾಲಯಗಳ ಪುನರುದ್ದಾರ, ವಿಸ್ತರಣೆ, ಮತ್ತು ಉತ್ಸವಾದಿಗಳ ವ್ಯವಸ್ಥೆ 
ಮಾಡಿದರು. 3. ಅರಮನೆ, ಕೋಟಿ, ರಸ್ತೆ ಬಂದರು, ಸಂತೆಮಾಳಗಳನ್ನು ನಿರ್ಮಿಸಲು 
ಆರಂಭಿಸಿದರು. 4. ವ್ಯವಸಾಯವೇ ಜೀವನ. ಆದರೆ ಅನೇಕ ಕಡೆ ಸಾಕಷ್ಟು ಮಳೆ ಬೀಳುತ್ತಿರಲಿಲ್ಲ. 
ನದಿಗಳ ನೀರು ವ್ಯರ್ಥಗೊಂಡು ಸಮುದ್ರ ಸೇರುತ್ತಿತ್ತು ಸಾಧ್ಯವಾದ ಕಡೆಗಳಲ್ಲೆಲ್ಲಾ ಕೆರೆ, 
ಕುಂಟೆ, ಅಣೆಕಟ್ಟು ದಿಡುಗು ಮತ್ತು ಕಾಲುವೆಗಳ ನಿರ್ಮಾಣ ಮಾಡಿದರು. ವ್ಯಾಪಾರ, 
ವಿದೇಶ ವ್ಯಾಪಾರ, ನೇಕಾರರ, ಸ್ಪರ್ಣಕಾರರ, ಅನುಕೂಲಕ್ಕಾಗಿ ಹೊಸನಗರ, ಉಪನಗರಗಳನ್ನು 
ಕಟ್ಟತೊಡಗಿದರು. 5. ಸಮಾಜದಲ್ಲಿ ಭಿನ್ನ ಭಿನ್ನವಾದ ಸಮುದಾಯಗಳ ಆಚಾರ-ವಿಚಾರ 
ಮತ್ತು ರೀತಿ ರಿವಾಜುಗಳನ್ನು ಮಾನ್ಯ ಮಾಡಿ, ರಕ್ಷಣೆ ನೀಡಿ, ಸಾಮಾಜಿಕ ಸಾಮರಸ್ಯವನ್ನು 
ಘೋಷಿಸಿದರು. ಗಮನಿಸಬೇಕಾದ ಅಂಶವೆಂದರೆ ಈ ಎಲ್ಲ ಕ್ರಮಗಳ ಪರಿಣಾಮವಾಗಿ 
ಹದಿನೆಂಟನೆಯ ಶತಮಾನದಲ್ಲಿ ಇವು ನಿಯಮಗಳಾಗಿ ಕ್ರೋಡೀಕರಣಗೊಂಡು ಭಾರತದ 


ನ್ಯಾಯ ಸಂಹಿತೆಗಳಾಗಿ ರೂಪುಗೊಂಡವು. 


ಪಾಂಡುರಾಂಗರಾವ್‌ ದೇಸಾಯಿ ಅವರು ಹರಿಹರನು ಸಾಮ್ರಾಜ್ಯ ಸ್ಥಾಪನೆಗಾಗಿ 
ತೆಗೆದುಕೊಂಡ ಕ್ರಮಗಳನ್ನು ಈ ರೀತಿ ವರ್ಣಿಸಿದ್ದಾರೆ: “ಸಾಮ್ರಾಜ್ಯ ಸ್ಥಾಪನೆಯಿಂದ ಭಾರತೀಯ 
ಸಂಸ್ಕೃತಿಯ ಪುನರುತ್ಥಾನದ ಧ್ವಜವು ಮೇಲೇರಿತು. ಹರಿಹರನು ತನ್ನ ಮನೋರಥಸಿದ್ದಿಯ 


ಪಥವನು 


್ನಿ ಕಮಿಸತೊಡಗಿದನು”.ನ ಆದರೆ ಆತನ ಮಾರ್ಗವು ಇನ್ನೂ ಎಡರುಗಳಿಂದ ತುಂಬಿತ್ತು. 


3 
ದೇಶದಲ್ಲಿ ಪರಕೀಯ ಆಕ್ರಮಣದ ವಿರುದ್ದವಾಗಿ ಜಾಗೃತಿಯುಂಟಾಗಿ ಪ್ರತೀಕಾರ ಶಕ್ತಿಯ 


ಬೆಂಕಿಯು ಉರಿದೇಳ ತೊಡಗಿದ್ದರೂ, ಜನಸಮೂಹದಲ್ಲಿ ಸಂಘಟನೆಯಾಗಿರಲಿಲ್ಲ. 


ಹಿ೬ 


ದಕ್ಷಿಣ ಭಾರತದ ಪ್ರಸ್ಥಭೂಮಿಯಲ್ಲಿ ಸಮೃದ್ದ ವ್ಯವಸಾಯಕ್ಕೆ ಬೇಕಾಗುವಷ್ಟು ಮಳೆ 
ಸುರಿಯುತ್ತಿರಲಿಲ್ಲ. ಇಲ್ಲಿನ ಜನರು ವ್ಯವಸಾಯೇತರ ವೃತ್ತಿಗಳಲ್ಲಿ ನಿರತರಾಗಿದ್ದರು. ರೆಡ್ಡಿಗಳೂ, 
ವೆಲಮರೂ, ತಮಿಳು ನಾಡಿನ ವಣ್ಣಿಯಾರರೂ ಸಮರವೀರರಾಗಿದ್ದರು. ಅವಶ್ಯಕತೆಯಿದ್ದಾಗಲೆಲ್ಲಾ 
ಅರಸನ ಕರೆಯ ಮೇರೆಗೆ ಈ ಸಮುದಾಯಗಳವರು ಯುದ್ಧದಲ್ಲಿ ಪಾಲುಗೊಳ್ಳಲು 
ತಯಾರಿರುತ್ತಿದ್ದರು. ಕುರುಬರೂ, ನಾಯಕ ಜನಾಂಗದವರೂ ಹೈನುಗಾರಿಕೆ ಮಾಡುತ್ತಿದ್ದರು. 
ಅಲ್ಲದೆ ಸಣ್ಣಪುಟ್ಟ ವ್ಯಾಪಾರಗಳನ್ನೂ ಮಾಡುತ್ತಿದ್ದರು. ಗಿರಿಜನರು ಬೆಟ್ಟದ ತಪ್ಪಲಿನಲ್ಲಿ ಕೃಷಿ 
ಮಾಡುತ್ತಿದ್ದರು. ಕುರಿ ಮಂದೆಗಳ ಮೇಲೆ ದಾಳಿ ಮಾಡುತ್ತಿದ್ದರು. ಇವರ ಸಮರ ನಿಪುಣತೆಯನ್ನು 
ಬಿಲ್ಲಾರಿಕೆಯನ್ನು ಗಮನಿಸಿದ ಹೊಯ್ದಳರು ಇವರನ್ನು ಸಂಬಳದ ಸೈನಿಕರನ್ನಾಗಿ ಸೇನೆಗೆ 


ಸೇರಿಸಿಕೊಂಡಿದ್ದರು. ಅದೇ ಈ ಅರಸರ ಆಳ್ಲಿಕೆಯಲ್ಲೂ ಮುಂದುವರೆಯಿತು. 


ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರಾದ ಸಂಗಮರ ಬಗ್ಗೆ ಮತ್ತು ಅವರ ಮೂಲದ 
ಬಗ್ಗೆ ವಿವಿಧ ವಾದಗಳಿವೆ; ಪಾಂಡುರಂಗರಾವ್‌ ದೇಸಾಯಿ ಅವರು ಸಂಗಮರ ಮೂಲದ 
ಬಗ್ಗೆ ಇರುವ ೧. ತೆಲುಗು ಮೂಲದ ವಾದ, ೨. ಕಾಕತೀಯ ಮೂಲದ ವಾದ, ೩. ಕಂಪಿಲಿ 
ಅರಸರ ಮೂಲದ ವಾದಗಳನ್ನೆಲ್ಲಾ ತಿರಸ್ಕರಿಸಿ ಅವರು ಅಪ್ಪಟ ಕನ್ನಡಿಗರು ಎಂಬ ತಮ್ಮ 


ವಾದವನ್ನು ಮಂಡಿಸಿದ್ದಾರೆ. 


೧. ಒಂದೇ ಅರಸು ಮನೆತನದ ಆನುವಂಶಿಕ ಬಾಧ್ಯಸ್ತರಂತೆ ಇವರು ತಮ್ಮ 
ಉತ್ತರಾಧಿಕಾರಕ್ಕಾಗಿ ವಿರೋಧ, ವೈಮನಸ್ಯಗಳಿಗೆ ಗುರಿಯಾಗದೆ ಸಹಜವಾಗಿಯೇ ಈ ಮೊದಲು 
ಹೊಯ್ದಳ ಶಾಸನಕ್ಕೆ ಒಳಪಟ್ಟ ಸಮಸ್ತ ರಾಜ್ಯ ಸೀಮೆಗಳನ್ನು ಪಡೆದುಕೊಂಡು, ಕೂಡಲೇ 
ಅವುಗಳ ಸಾರ್ವಭೌಮಾಧಿಪತ್ಯವನ್ನು ಹೊಂದಿದರು. ೨. ಪೂರ್ವಕ್ರಮದಿಂದ ನಡೆದುಬಂದಿದ್ದ 
ಹೊಯ್ದಳರ ಕಾಲದ ರಾಜಕೀಯ ಮತ್ತು ಆಡಳಿತ ವಿಧಾನಗಳನ್ನೇ ಅವರು ಅನೂಚಾನಾಗಿ 


ನಡೆಸಿಕೊಂಡು ಹೋದರು. ಹಿಂದೆ ಹೊಯ್ದಳರ ಕಾಲಕ್ಕಿದ್ದ ಆಡಳಿತ ವಿಭಾಗಗಳು ಹಾಗೆಯೆ 


೩೭ 


ಮುಂದುವರೆದವು. ಅವುಗಳನ್ನು ಆಳುತ್ತಿದ್ದ ಅದೇ ಮಂಡಲಾಧಿಕಾರಿಗಳು, ಪ್ರಾಂತೀಯ 
ಸೇವಕರು ಈಗಲೂ ಅದೇ ವಿಧವಾದ ತಮ್ಮ ಸೇವೆಗಳಲ್ಲಿ ಮುಂದುವರೆದರು ಹೊಯ್ದಳರ 
ಪರಿಪಾಲಕ ಕುಲದೇವರಾಗಿದ್ದ ಹಂಪೆಯ ಶ್ರೀವಿರೂಪಾಕ್ಷ ಮತ್ತು ಬೇಲೂರಿನ ಶ್ರೀಚೆನ್ನಕೇಶವ 
ಇವರು ಸಂಗಮ ವಂಶದವರಿಗೂ ಅಷ್ಟೇ ಆದರ ವಿಶ್ವಾಸಗಳಿಂದ ಕೂಡಿದ ಆರಾಧ್ಯ ದೈವವಾದವು. 
೪. ಹೊಯ್ದಳ ನರೇಂದರಂತೆ ವಿಜಯನಗರದ ನರಪತಿಗಳಾದರೂ ಶೃಂಗೇರಿಯ ಗುರುಪೀಠದಲ್ಲಿ 
ಗುರುಭಾವವನ್ನು ತಳೆದಿದ್ದರು. ೫. ಹೊಯ್ದಳ ಮತ್ತು ಸಂಗಮ ಅರಸರು ವೈವಾಹಿಕ 
ಸಂಬಂಧಗಳಿಂದ ಸಮೀಪದ ಜ್ಞಾತಿ-ಬಾಂಧವ್ಯ ಹೊಂದಿದ್ದರು. ೬. ಹಕ್ಕ-ಬುಕ್ಕರು ಹೊಯಲಳ 
ರಾಜ್ಯದಲ್ಲಿ ವಿಶ್ಲಾಸಪಾತ್ರ ಮಂಡಲಾಧಿಕಾರಿಗಳಾಗಿದ್ದು ಅವರಿಗೆ ಅಂಕಿತ ಅಧಿಕಾರಿಗಳಿಗೆ 
ಸಲ್ಲಬೇಕಾದ ಮಹಾಮಂಡಲೇಶ್ವರ, ಒಡೆಯ ಎಂಬ ಗೌರವಾನ್ವಿತ ಉಪಾಧಿಗಳಿದ್ದವು. ತಮ್ಮ 
ಅಧಿಕಾರ ಪದವಿಯ ದ್ಯೋತಕಗಳಾದ ಈ ಪ್ರಶಸ್ತಿಗಳನ್ನು ಕುರಿತು ಅವರಿಗೆ ವಿಪುಲ 
ಅಭಿಮಾನವಿದುದು, ಸ್ಥಾಭಾವಿಕವೇ ಆಗಿತ್ತು. ಆದರೆ ಹೊಯ್ದಳರ ಆಳ್ಗಿಕೆ ಕೊನೆಗೊಂಡು ಆ 
ವಂಶದ ರಾಜನೇ ಇಲ್ಲದ ಕಾಲದಲ್ಲಿಯೂ, ತಾವು ಸ್ವತಂತ್ರ ಸಾರ್ವಭೌಮರಾಗಿ ಆಳುತ್ತಿದ್ದಾಗಿಯೂ 
ಅವರು ಈ ಪ್ರಶಸ್ತಿಗಳನ್ನು ಧರಿಸುವುದರಲ್ಲಿ ಆಸ್ಕೆಯನ್ನು ವಹಿಸಿದ್ದಂತೆ ಶಾಸನಗಳಿಂದ 
ಪ್ರಕಟವಾಗುತ್ತದೆ. ಇದರ ಇಂಗಿತಾರ್ಥವೇನು? ಹೊಯ್ದಳ ಪ್ರಭುಗಳ ಬಗ್ಗೆ ಅವರಿಗಿದ್ದ ಆಳವಾದ 


ಗೌರವ ಭಾವನೆಗಳಿಗೆ ಇದೊಂದು ಖಚಿತ ನಿದರ್ಶನವೆಂದೇ ಗಹಿಸಬೇಕು?" 


ಸಂಗಮರ ಕಾಲದಿಂದಲೂ ವಿಜಯನಗರದ ಇತಿಹಾಸದ ಬಗ್ಗೆ ನಾನಾ 
ಅನುಮಾನಗಳೂ, ಸಿದ್ಧಾಂತಗಳೂ ದೊರೆಯುತ್ತವೆ. ಆದರೆ ಈ ಸಾಮ್ರಾಜ್ಯದ ಬಗ್ಗೆ ದೊರೆತಷ್ಟು 
ಶಿಲಾಶಾಸನಗಳೂ, ತಾಮಶಾಸನಗಳೂ, ಜನಪದ ಕತೆ, ಸಾಹಿತ್ಯ, ಐತಿಹ್ಯಗಳೂ ಪವಾಸಕಥನಗಳು, 


ಕಾವ್ಯ ನಾಟಕಾದಿ ಸಾಹಿತ್ಯವೂ ಬೇರಾವ ಸಾಮ್ರಾಜ್ಯದ ಬಗ್ಗೆಯೂ ದೊರೆತಿಲ್ಲ. 


ಸಂಗಮವಂಶಕ್ಕೆ ಸಂಬಂಧಿಸಿದ ರಾಜರ ಆಳ್ಗಿಕೆಯ ಅವಧಿ ಹಾಗೂ ಅನುಕಮಣಿಕೆಗಳನ್ನು 
ರಾಬರ್ಟ್‌ ಸಿವೆಲ್‌ ಆದಿಯಾಗಿ ವಿವಿಧ ವಿದ್ವಾಂಸರು ವಿವಿಧ ರೀತಿಗಳಲ್ಲಿ ಸೂಚಿಸಿದ್ದಾರೆ. 


ಅದರ ಒಂದು ಪಟ್ಟಿಯನ್ನು ಮುಂದೆ ಕೊಟ್ಟಿದೆ. 


© 8 © P» ೬b OD 


೩೮ 


ರಾಬರ್ಟ್‌ ಸಿವೆಲ್‌ ಅವರ ಪ್ರಕಾರ” 


. ಹರಿಹರರಾಯರು 1 
) ಬುಕ್ಕರಾಯರು I 
K ಇಮ್ಮಡಿ ಹರಿಹರರಾಯರು 


p ಇಮ್ಮಡಿ ಬುಕ್ಕರಾಯರು 


ದೇವರಾಯ 1 


. ವೀರ ವಿಜಯರಾಯ 


ಇಮ್ಮಡಿ ದೇವರಾಯ 


. ಮಲ್ಲಿಕಾರ್ಜುನರಾಯ 


. ರಾಜಶೇಖರರಾಯ 


೧೦. ವರೂಪಾಕ್ಷರಾಯ 


೧೨. ರಾಜಶೇಖರರಾಯ 


೧೪. ರಾಜಶೇಖರರಾಯ 


$s #@ »# lb OD 


( 


. ಪೌಢದೇವರಾಯ (೧) 


) ಇಮ್ಮಡಿ ವರೂಪಾಕ್ಷರಾಯ 


ಕ್ರಿಶ. ೧೩೩೬ - ೧೩೪೩ 

ಕ್ರಿಶ. ೧೩೪೩ - ೧೩೭೯ 

ಕ್ರಿಶ. ೧೩೭೯ - ೧೩೯೯ 

ಕ್ರಿಶ. ೧೩೯೯ - ೧೪೦೬ 

ಶ. ೧೪೦೬ - ೧೪೧೨ (೧೪೧೩) 
ಶ. ೧೪೧೨ (೧೩) - ೧೪೧೯ 
ಕ್ರಿಶ. ೧೪೧೯ - ೧೪೪೪ (9) ೧೪೪೯ 
ಕ್ರಿಶ. ೧೪೫೨(೫೩)- ೧೪೬೪ ೧೪೬೫ 
ಕ್ರಿಶ. ೧೪೬೮ - ೧೪೬೯ 

ಕ್ರಿಶ. ೧೪೭೦-೧೪೭೧ 

ಕ್ರಿಶ. ೧೪೭೬ - 

ಕ್ರಿಶ. ೧೪೭೯-೧೪೮೦ 

ಕ್ರಿಶ. ೧೪೮೩-೧೪೮೪ 


ಕ್ರೈಶ. ೧೪೮೬-೧೪೮೭ 


ನೇಲಟೂರು ವೆಂಕಟರಮಣಯ್ಯ ಅವರ ಪ್ರಕಾರ” 


. ಹರಿಹರ 1 

. ಬುಕ್ಕರಾಯ 1 

. ಇಮ್ಮಡಿ ಹರಿಹರ 

. ದೇವರಾಯ 

. ಇಮ್ಮಡಿ ದೇವರಾಯ 


% ಇಮ್ಮಡಿ ವಿಜಯರಾಯ 


ಕ್ರಿಶ. ೧೩೩೬-೧೩೫೬ 
ಕ್ರಿಶ. ೧೩೪೪-೧೩೭೭ 
ಕ್ರೈಶ.೧೩೭೭-೧೪೦೪ 

ಕ್ರಿಶ. ೧೪೦೬-೧೪೨೨ 
ಕ್ರಿಶ. ೧೪೨೨-೧೪೪೬ 


ಕ್ರೈಶ. ೧೪೪೬-೧೪೪೭ 


೩೯ 


೭. ಮಲ್ಲಿಕಾರ್ಜುನರಾಯ ಕ್ರಿಶ. ೧೪೪೬-೧೪೬೫ 
೮. ರಾಜಶೇಖರರಾಯ ಕ್ರೈಶ. ೧೪೬೮-೧೪೭೧ 
€, ಇಮ್ಮಡಿ ವರೂಪಾಕ್ಷರಾಯ £ ಕ್ರೈಶ. ೧೪೬೫-೧೪೮೫ 


ಸಿ. ಹಯವದನರಾವ್‌ ಅವರ ಪ್ರಕಾರ” 


೧. ಹರಿಹರರಾಯ 2 ಕ್ರಿಶ. ೧೩೩೬-೧೩೫೬ 
ಟು ಬುಕ್ಕರಾಯ ; ಕ್ರಿಶ. ೧೩೫೬-೧೩೭೬ 
೩. ಇಮ್ಮಡಿ ಹರಿಹರ p ಕ್ರಿಶ. ೧೩೭೬-೧೪೦೪ 
೪. ಇಮ್ಮಡಿ ಬುಕ್ಕರಾಯ ಮತ್ತು 

ಇಮ್ಮಡಿ ವಿರೂಪಾಕ್ಷರಾಯ ಕ್ರೈಶ. ೧೪೦೪ - 9 
೫. ದೇವರಾಯ ; ಕ್ರಿಶ. ೧೪೦೧-೧೪೨೨ 


೬. ವೀರ ವಿಜಯರಾಯ, 


ವೀರ ವಿಜಯಬುಕ್ಕರಾಯ Il 


ವಿಜಯ ಬುಕ್ಕರಾಯ 11 - ಕಶ. ೧೪೨೨-೧೪೨೪ 
೭. ಪೌಢದೇವರಾಯ : ಕ್ರಿಶ. ೧೪೨೪-೧೪೪೬ 
೮. ಮಲ್ಲಿಕಾರ್ಜುನರಾಯ ; ಕ್ರಿಶ. ೧೪೪೬-೧೪೮೭ 
೯. ಮೂರನೇ ವಿರೂಪಾಕ್ಷರಾಯ ಕಶಿ 


ಪಾಂಡುರಂಗರಾವ್‌ ದೇಸಾಯಿ ಅವರ ಪ್ರಕಾರ” 


೧. ಹರಿಹರರಾಯ ಕ್ರಿಶ. ೧೩೩೬-೧೩೫೬ 
3 ಬುಕ್ಕರಾಯ ಕ್ರೈಶ. ೧೩೫೬-೧೩೭೭ 
೩. ಇಮ್ಮಡಿ ಹರಿಹರರಾಯ 5 ಕ್ರಿಶ. ೧೩೭೭-೧೪೦೪ 
೪. ಇಮ್ಮಡಿ ಬುಕ್ಕರಾಯ ಕ್ರಿಶ. ೧೪೦೪-೧೪೦೫ 
೫. ದೇವರಾಯ ಃ ಕ್ರಿಶ. ೧೪೦೬-೧೪೨೨ 


೪೦ 


೬. ಪೌಢದೇವರಾಯ : ಕ್ರಿಶ. ೧೪೨೬-೧೪೪೬ 
(2 ಮಲ್ಲಿಕಾರ್ಜುನರಾಯ ೇ ಕ್ರಿಶ. ೧೪೪೬-೧೪೬೬ 
೮. ಮುಮ್ಮಡಿ ವರೂಪಾಕ್ಷರಾಯ ಕ್ರಿಶ. ೧೪೬೬-೧೪೮೫ 
ಇನ್ನುಮುಂದೆ ಕೃಷ್ಣದೇವರಾಯನವರೆಗೆ ಆಳಿದ ವಿಜಯನಗರದ ವಿವಿಧ ಅರಸರನ್ನು 
ಕುರಿತು ಹಿನ್ನೆಲೆಯಾಗಿ, ಸಂಕ್ಷಿಪ್ತ ರೀತಿಯಲ್ಲಿ ಕೆಲವು ವಿವರ ನೋಡಬಹುದು. ಸಂಗಮ 


ವಂಶದ ಅರಸನಾದ ಹರಿಹರರಾಯನಿಂದ ಇದು ಆರಂಭವಾಗುತ್ತದೆ. 


ಮೊದಲನೆಯ ಹರಿಹರರಾಯ 
(ಕ್ರಿಶತ.೧೩೪೬-೫೬) 


“ಸಂಗಮನ ಹಿರಿಯ ಪುತ್ರ ಹರಿಹರನು ಕ್ರಿಶ.೧೩೩೬ನೇ ವರ್ಷದ ಏಪ್ರಿಲ್‌ ೧೮ರಂದು 
ರಾಜ್ಯಾಧಿಪತಿಂಯಾಗಿ ಪಂಪಾ ವಿರೂಪಾಕ್ಷದೇವನ ಸನ್ನಿಧಿಯಲ್ಲಿ ವಿಕ್ರಮಾದಿತ್ಯನ 
ವಜಸಿಂಹಾಸನವನ್ನು ಅಲಂಕರಿಸಿದನು. ಅವನು ಪಟ್ಟಾಭಿಷಿಕ್ಷನಾದ ಶುಭಮುಹೂರ್ತದಲ್ಲಿಯೇ 
ವಿರೂಪಾಕ್ಷ ಆಲಯದ ಸಮೀಪ ವಿಜಯನಗರದ ನೂತನ ರಾಜಧಾನಿಯ ಶಂಕುಸ್ಥಾಪನೆ 


೧೫ 


ನೆರವೇರಿತು” 


ಆರಂಭದಲ್ಲಿ ಹರಿಹರರಾಯನ ಕಾಲದಲ್ಲಿ ವಿಜಯನಗರವು ಒಂದು ರೀತಿಯಲ್ಲಿ 
ಸ್ವತಂತ್ರ ರಾಷ್ಟಗಳ ಒಕ್ಕೂಟದಂತಿತ್ತು ಎಂದು ವೆಂಕಟರಮಣಯ್ಯ ಅಭಿಪ್ರಾಯಪಟ್ಟಿದ್ದಾರೆ. 
ಆದರೆ ಬುಕ್ಕರಾಯರ ಮಗ ಇಮ್ಮಡಿ ಹರಿಹರನ ಕಾಲದಲ್ಲಿ (ಕ್ರಿಶ.೧೩೭೭-೧೪೦೪) ಸಾಮಂತರ 
ಅಧಿಕಾರವನ್ನು ಮಿತಗೊಳಿಸಿ, ಕೇಂದ್ರ ಸರಕಾರವನ್ನು ಬಲಪಡಿಸಲಾಯಿತು. ಹಕ್ಕ ಎಂದರೆ 
ಮೊದಲನೆಯ ಹರಿಹರನು ಸಾಹಸಿಯೂ, ರಾಜನೀತಿ ಚತುರನೂ ಆಗಿದ್ದನು. ಹರಿಹರನ 
ಸೋದರರಲ್ಲಿ ಪರಸ್ಪರ ಗೌರವಾದರಗಳೂ, ಐಕಮತ್ಯವೂ ಗಾಢವಾಗಿದ್ದವು. ಸ್ವರಾಜ್ಯ ಸ್ಥಾಪನೆಯ 


ಕಾರ್ಯದಲ್ಲಿ ಆತನನ್ನು ಸೋದರರು ಸಂಪೂರ್ಣ ಬೆಂಬಲಿಸಿ ಹೋರಾಡಿದರು. ಹರಿಹರ 


೪೧ 


ಮತ್ತು ಸೋದರರು ಹಗೆಗಳನ್ನು ಸಂಪೂರ್ಣವಾಗಿ ಸೋಲಿಸಿ ವಿಜಯೋತ್ಸವದ ನಿಮಿತ್ತವಾಗಿ 


ಶೃಂಗೇರಿಗೆ ಹೋಗಿ ದಾನದತ್ತಿಗಳನ್ನು ನೀಡಿದರು. 


ಅಂದಿನ ವಿಲಕ್ಷಣವಾದ ಪರಿಸ್ಥಿತಿಯಲ್ಲಿ ಹೊಸದೊಂದು ಸಾಮ್ರಾಜ್ಯವನ್ನು 
ಕಟ್ಟುವುದಾಗಲೀ, ಅದನ್ನು ದಕ್ಷತೆಯಿಂದ ನಡೆಸಿಕೊಂಡು ಹೋಗುವುದಾಗಲೀ ಸರಳವಾಗಿರಲಿಲ್ಲ. 
ಹರಿಹರನು ಅತ್ಯಂತ ಸಮಾಧಾನದಿಂದ, ಸರ್ವರ ಸಹಕಾರದಿಂದ, ಎಲ್ಲರನ್ನೂ ಒಳಗೊಳ್ಳುವ 
ರೀತಿಯಲ್ಲಿ ಆಡಳಿತ ನಡೆಸಿದನು. ಹರಿಹರನು ಎಷ್ಟಾದರೂ ರಾಜ್ಯಕ್ರಾಂತಿಯಿಂದ ಮೇಲೆ 
ಬಂದವನು. ದಕ್ಷಿಣಭಾರತದ ರಾಜಕೀಯದಲ್ಲಿ ಆತನದು ರಾಜ್ಯಭಾರ ಮಾಡಲು ಬಂದ 
ಹೊಸಮನೆತನ. ಸುಮಾರು ಐವತ್ತು ವರುಷಗಳ ಅನಿಯಂತ್ರಿತ ಅರಾಜಕ ಪರಿಸ್ಥಿತಿಯಿಂದ 
ರಾಜಕೀಯ ಮತ್ತು ಸಾಮಾಜಿಕ ಕಟ್ಟುಗಳು ಈ ಪ್ರಾಂತ್ಯದಲ್ಲಿ ಸಡಿಲವಾಗಿ ವಿಷಮ 
ವಾತಾವರಣವಿತ್ತು. ಎಲ್ಲವನ್ನೂ ಸರಿಪಡಿಸಿ ದೇಶದಲ್ಲಿ ನಿಯಂತ್ರಿತವಾದ ಆಡಳಿತವನ್ನು 
ನೆಲೆಗೊಳಿಸುವುದು ಸಂಗಮಪುತ್ತರ ಜವಾಬ್ದಾರಿಯಾಗಿತ್ತು. ಹರಿಹರನು ಧೈರ್ಯದಿಂದ 


ಕುಶಲತೆಯಿಂದ ಸಮರ್ಥರ ಮಾರ್ಗದರ್ಶನದಲ್ಲಿ ರಾಜ್ಯತಂತ್ರವನ್ನು ಅಳವಡಿಸಿದನು. 


ಉತ್ತರದಲ್ಲಿ ಬಹಮನಿ ಸುಲ್ತಾನರು ಪ್ರಬಲರಾಗುತ್ತಾ ವಿಜಯನಗರದ ವಿರುದ್ದ ಹಗೆ 
ಸಾಧಿಸುತ್ತಾ ಇರುವಾಗ ಹರಿಹರನು ಎಚ್ಚರದಿಂದ ಉತ್ತರದ ಗಡಿಗಳನ್ನು ರಕ್ಷಿಸುತ್ತಾ ವೈರಿಗಳು 
ದಾಳಿಮಾಡದಂತೆ ನೋಡಿಕೊಂಡನು. ಆ ರಾಜ್ಯಾಡಳಿತದಲ್ಲಿ ಹೊಯ್ದಳರ ಸೂತ್ರ 
ಸಂಪ್ರದಾಯಗಳನ್ನು ಅನುಸರಿಸುತ್ತಾ ಪೂರ್ವ ಮರ್ಯಾದೆಗಳನ್ನು ಪಾಲಿಸಿದನು. ಹೊಯ್ದಳ 
ಅಧಿಕಾರಿಗಳನ್ನು ನಾಯಕರನ್ನು ಮಂಡಲಪತಿಗಳನ್ನು, ಹಿಂದೆ ನೀಡಿದ ದಾನದತ್ತಿಗಳನ್ನು 
ಅಧಿಕಾರವನ್ನು ಮುಂದುವರಿಸಿ ಅಧಿಕಾರಗಳನ್ನು ಒಲಿಸಿಕೊಂಡು ನಿಧಾನವಾಗಿ ಸಾಮ್ರಾಜ್ಯ 
ವಿಸ್ತಾರ ಮಾಡಿದನು. ಹೊಯ್ದಳ ಸಾಮ್ರಾಜ್ಯಕ್ಕೆ ಒಳಪಟ್ಟ ಪ್ರದೇಶವೆಲ್ಲವೂ ಬಹುಶಃ ಹರಿಹರನ 


ಸಾಮ್ರಾಜ್ಯದಲ್ಲಿ ಸೇರಿಹೋಯಿತು. 


೪೨ 


ಶತ್ರುಗಳ ನಿರ್ಮೂಲಮಾಡಿದ ಹರಿಹರನನ್ನು ಅರಿರಾಯವಿಭಾಡ ಎಂದು ಶಾಸನಗಳು 
ಸ್ತುತಿಸಿವೆ. ಹಿಂದೂಗಳನ್ನು, ಅಧಿಪತಿಗಳನ್ನು ಮಠಮಾನ್ಯಗಳನ್ನು ಸಂಸ್ಕೃತಿಯನ್ನು ವಿನಾಶದಿಂದ 
ರಕ್ಷಿಸಿದನೆಂದು ಹಿಂದೂರಾಯ ಸುರತ್ರಾಣ ಎಂಬ ಬಿರುದು ಧರಿಸಿದನು. ಹರಿಹರ ಹಾಗೂ 
ಆತನ ಸೋದರರು ಪರಾಕ್ರಮದಿಂದ ತುಂಗಭದ್ರೆಯಿಂದ ಸೇತು ಸಮುದದವೆರೆಗೆ ವಶಪಡಿಸಿಕೊಂಡ 


ಕಾರಣ ಪೂರ್ವ ಪಶ್ಲಿಮ ದಕ್ಷಿಣ ಸಮುದ್ರಾಧಿಪತಿ ಎಂಬ ಅನ್ನರ್ಥ ಬಿರುದು ಅವನದಾಯಿತು. 


ತನ್ನ ರಾಜ್ಯ ವಿಸ್ತಾರ ಮತ್ತು ಆಡಳಿತದಲ್ಲಿ ಹರಿಹರನು ತನ್ನ ವೀರಸೋದರರ ಸಲಹೆ, 
ಸಹಕಾರ ಪಡೆದನು. ಅವನ ಸೋದರರು ಕೂಡಾ ಹಿರಿಯಣ್ಣನ ಮಾತಿನಂತೆ ನಡೆದು 
ಸಾಮ್ರಾಜ್ಯವನ್ನು ಕಟ್ಟಿದರು. ಶಾಸನಗಳಲ್ಲಿ ಬುಕ್ಕರಾಯನು ಪಾಂಡವಮಧ್ಯಮನಂಥವನೆಂದೂ, 
ರಾಮನಿಗೆ ಸೌಮಿತ್ರಿಯಂಥವನೆಂದೂ ವರ್ಣಿಸಲ್ಪಟ್ಟಿದ್ದಾನೆ. ಬುಕ್ಕರಾಯನು ಹರಿಹರನೊಂದಿಗೆ 


ಸದಾ ಆತನ ನೆರಳಿನಂತೆ ಇರುತ್ತಾ ಸಮಸ್ತ ಕಾರ್ಯದಲ್ಲಿ ನೆರವಾಗುತ್ತಿದ್ದನು. 


“ರಾಜ್ಯದಲ್ಲಿ ಅನೇಕ ಪಾಳೆಯ ಪಟ್ಟುಗಳು ಮತ್ತು ವಿಭಾಗಗಳು ಇದ್ದವು. ಅವುಗಳಲ್ಲಿ 
ಹಲವನ್ನು ರಾಜಪ್ರತಿನಿಧಿಗಳು (ವೈಸರಾಯ್‌) ಮತ್ತು ಆಳುತ್ತಿದ್ದ ವಂಶದ ರಾಜಕುಮಾರರು 
ನೋಡಿಕೊಳ್ಳುತ್ತಿದ್ದರು. ಉಳಿದವನ್ನು ಸಾಮ್ರಾಟರೇ ನೋಡಿಕೊಳ್ಳುತ್ತಿದ್ದರು”.”`ಹರಿಹರನಂ 
ತನ್ನ ಸೋದರರನ್ನು ಪ್ರಾಂತ್ಯದ ಅಧಿಕಾರಿಗಳೆಂದು ನೇಮಿಸಿದನು. ಅವರನ್ನು ಒಡೆಯ ಅಥವಾ 
ಒಡೆಯರ್‌ ಎಂದು ಕರೆಯಲಾಗುತ್ತಿತ್ತು. ಈ ರೀತಿಯಲ್ಲಿ ೧. ಅರಗದ ಪ್ರಾಂತಾಧಿಕಾರಿಯಾಗಿ 
ಚಂದಗುತ್ತಿಯನ್ನು ರಾಜಧಾನಿ ಮಾಡಿಕೊಂಡ - ಮಾರಪ್ಪನಿದ್ದನು. ಈತನ ಮಂತ್ರಿ ಮಾಧವನು. 
ಬನವಾಸಿ ರಾಜ್ಯವೆಲ್ಲಾ ಈತನ ಆಡಳಿತದಲ್ಲಿತ್ತು. ೨. ಉದಯಗಿರಿ ರಾಜ್ಯದ ಒಡೆಯನಾಗಿ 
ಮೊದಲನೆಯ ಕಂಪಣನಿದ್ದನು. ೩. ಮುದ್ದಪ್ಪನು-ಹರಿಪರರಾಯರೊಂದಿಗೆ ಮುಳಬಾಗಿಲು 
ರಾಜ್ಯದ ಪರಿಪಾಲಕರಾಗಿದ್ದನು. ೪. ಇನ್ನೊಬ್ಬ ಸೋದರನಾದ ಬುಕ್ಕರಾಯನು ದ್ದಾರಸಮುದವನ್ನು 


ರಾಜಧಾನಿ ಮಾಡಿಕೊಂಡು ಹೊಯ್ದಳ ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು. 


೪೩ 


“ಹರಿಹರನು ತನ್ನ ಹೊಸ ಸಾಮ್ರಾಜ್ಯದ ನಿರ್ವಹಣೆಯಲ್ಲಿ ಅನೇಕ ವಿದ್ದಾಂಸರ, 
ರಾಜ್ಯಶಾಸ್ತ್ರ ಪ್ರವೀಣರ ಸಹಾಯ ಸಲಹೆಗಳನ್ನು ಪಡೆದನು. ಅವರಲ್ಲಿ ಪ್ರಮುಖರೆಂದರೆ - 
ಆಂಧ್ರದ ವೈದಿಕ ಬ್ರಾಹ್ಮಣನಾದ "ಅನಂತರಸು'. ಈತನೇ ರಾಷ್ಟಪಾಲನಾ ಸೌಕರ್ಯಕ್ಕಾಗಿ 
ಸೀಮೆ, ನಾಡು, ಸ್ಥಳಗಳಂದು ವಿಭಜಿಸಿ, ಕರಣಿಕ, ಮಿರಾಸುದಾರರನ್ನು ನೇಮಿಸಿ, ಕಾವಲು 
ಕಟ್ಟುಪಾಡು ನಿರ್ಧರಿಸಿ, ಆಡಳಿತವನ್ನು ಸಕ್ರಮವಾಗಿ ನಡೆಸಲು ಹರಿಹರರಾಯನ ಬಲಗೈ 
ಆಗಿದ್ದನು”. ಅಲ್ಲದೆ ಅವನು ಕೃಷಿಕರ ಏಳ್ಗೆಗಾಗಿ ವ್ಯವಸಾಯಕ್ಕೆ ಬೇಕಾದ, ನೀರಾವರಿಗೆ 
ತೊಂದರೆಯಾಗದಂತೆ ಅನೇಕ ಕೆರೆಗಳನ್ನು ತೋಡಿಸಿದನು. ಈತನ ಸೇವೆಗೆ ಮೆಚ್ಚಿದ ಹರಿಹರನು 


ಇವನಿಗೆ ಸರ್ವಶಿರಃಪ್ರಧಾನಿ ಪಟ್ಟವನ್ನಿತ್ತು “ಚಿಕ್ಕ ಒಡೆಯರೆಂದು' ಬಿರುದು ನೀಡಿದನು.” 


pY 


ಇವನಂತೆ ವಿದ್ಯಾರಣ್ಯರೂ, ಅವರ ಸೋದರರಾದ ಸಾಯಣರೂ, ಕ್ರಿಯಾಶಕ್ತಿ, 
ಗುರುಪೀಠದ ಅಧಿಪತಿಗಳಾಗಿದ್ದ ಶೀ ಚಂದಭೂಷಣ ಕ್ರಿಯಾಶಕ್ತಿಯವರು ವೈದಿಕ ಧರ್ಮಕ್ಕೆ 
ಸಂಬಂಧಿಸಿದ ಅನೇಕ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಬರೆದರು ಮತ್ತು ಹರಿಹರರಾಯನಿಗೆ 


ಮಾರ್ಗದರ್ಶನ ಮಾಡುತ್ತಿದ್ದರು. 


ಹರಿಹರನನ್ನು ಪರಂಪರೆಯಲ್ಲಿ ಹಕ್ಕ ಅಥವಾ ಹಕ್ಕಣ್ಣ ಎಂದೂ ಕರೆಯುವುದು ವಾಡಿಕೆ. 
ಆತನ ಸೋದರರು ನಿರಂತರವಾಗಿ ದಕ್ಷಿಣ ಭಾರತವನ್ನು ಪರಕೀಯರಾದ ಮುಸಲ್ಲಾನರಿಂದ 
ಮುಕ್ತಗೊಳಿಸುವಲ್ಲಿ ತೊಡಗಿದರು. ಹರಿಹರನ ಕಾಲದ ಹಲವಾರು ಶಿಲಾಶಾಸನಗಳೂ, 
ತಾಮಪತ್ರಗಳೂ ಲಭಿಸಿವೆ. ದಕ್ಷಿಣದ ತಂಜಾವೂರಿನಿಂದ ಹಿಡಿದು ಶಿವಮೊಗ್ಗ, ಮಂಗಳೂರು 
ಮುಂತಾದ ಕಡೆ ಅವು ಲಭಿಸಿವೆ. ಈ ಶಾಸನಗಳಲ್ಲಿ ಮಹಾಮಂಡಲೇಶ್ವರನೆಂದೂ, 
ಚತುಸಮುದ್ರಾಧಿಪತಿಯೆಂದೂ, ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ, ಹರಿಹರ 


ಮಹಾರಾಯನೆಂದೂ, ವೇದಮಾರ್ಗ ಪ್ರತಿಷ್ಠಾಚಾರ್ಯನೆಂದೂ ಶ್ರೀ ವೀರಹರಿಯಪ್ಪ 


ಒಡೆಯನೆಂದೂ ಹೊಗಳಲಾಗಿದೆ. 


೪೪ 


ಹರಿಹರರಾಯನು, ಇಪ್ಪತ್ತು ವರುಷ ರಾಜ್ಯಭಾರ ಮಾಡಿದನು. ಆತನ ಮೊದಲ 
ರಾಜಧಾನಿ, ಕುಂಜರಕೋನ (ಆನೆಗೊಂದಿ). ಅನಂತರ ವಿದ್ಯಾನಗರ ಅಥವಾ ವಿಜಯನಗರವನ್ನು 
ನಿರ್ಮಿಸಿದನು. ವಿದ್ಯಾರಣ್ಯರ ನೇತೃತ್ವದಲ್ಲಿ ಕ್ರಿ.ಶ. ೧೩೪೩ರಲ್ಲಿ ಮಹಾರಾಜಾಧಿರಾಜ, 
ರಾಜಪರಮೇಶ್ವರ, ವೀರಪ್ರತಾಪ ಹರಿಹರಮಹಾರಾಯ ಎಂದು ಕರೆಯಲ್ಲಟ್ಟನು. ಆತನ 
ಅಧಿಕಾರವು ಪುರಾತನ ಕದಂಬನಾಡು, ಸಾಂತಲಿಗೆ ನಾಡು, ನಿಗರಿಲಿ ಚೋಳಮಂಡಲ, 
ತೇಕೃಲ್‌ನಾಡು, ಎಲಹಂಕನಾಡು, ಪೆನುಕೊಂಡ ಪ್ರದೇಶ ಮತ್ತು ಮಂಗಳೂರು ಸೀಮೆಯ 
ಮೇಲೆ ಇತ್ತು ಕ್ರಿಶ. ೧೩೪೬ ಆತನು ವೈಭವದ ವಿಜಯೋತ್ಸವವನ್ನು ಆಚರಿಸಿ ತಾನು ದಕ್ಷಿಣ 
ಭಾರತದ ಸಾಮ್ರಾಟನೆಂದು ಘೋಷಿಸಿದನು. ಈ ಪ್ರದೇಶದ ಸರ್ವರೂ ಅದನ್ನು 


ಅಂಗೀಕರಿಸಿದರು.” 


ತಾನು ಹೂಡಿದ ವೀರ ಸಂಕಲ್ಲವನ್ನು ಈಡೇರಿಸಿ, ಕರೋರವಾದ ತನ್ನ ಪ್ರತಿಜ್ಞೆಯನ್ನು 
ಪೂರ್ಣಮಾಡಿ ಕೃತಾರ್ಥನಾದ ಆತನಿಗೆ ಭಾಷೆಗೆ ತಪ್ಪುವ ರಾಯರ ಗಂಡ ಎಂಬ ಬಿರುದಾಯಿತು. 
ಕಾಳಾಮುಖರೆಂಬ ಶೈವ ಪಂಗಡಕ್ಕೆ - ಸೇರಿದ ಕಾಶಿವಿಲಾಸಕ್ತಿಯಾಶಕ್ತಿ ಆಚಾರ್ಯರು, 
ಹರಿಹರನಿಗೂ, ಆತನ ಬಂಧುಗಳಿಗೂ ರಾಜಗುರುಗಳಾಗಿದ್ದರು. ಅವರೊಂದಿಗೆ ಶೃಂಗೇರಿಯ 
ಜಗದ್ಗುರುಗಳಲ್ಲಿ ಆತನಿಗೆ ಅತಿಶಯ ಆದರವು ಇತ್ತು. ಸುಮಾರು ಇಪ್ಪತ್ತು ವರುಷಕಾಲ 
ಯಶಸ್ವಿಯಾಗಿ ರಾಜ್ಯಭಾರ ಮಾಡಿ ಗಟ್ಟಿ ಬುನಾದಿಯ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿದ 
ಹರಿಹರನು ಕ್ರಿಶ. ೧೩೫೬ರಲ್ಲಿ ಜೀವನಯಾತ್ರೆಯನ್ನು ಮುಗಿಸಿದನು. ಸೋದರ ಕಂಪಣನು 
ಆತನಿಗಿಂತ ಮೊದಲೇ ವಿಧಿವಶನಾಗಿದ್ದನು. ಹರಿಹರನಿಗೆ ಗಂಡುಮಕ್ಕಳಿರಲಿಲ್ಲ. ಅವನಿಗೆ ಒಬ್ಬ 
ಮಗಳಿದ್ದಳು. ಅವಳನ್ನು ಮುಮ್ಮಡಿ ಬಲ್ಲಾಳನ ಮಗನಾದ ಬಳ್ಳಪ್ಪ ದಂಡನಾಯಕನಿಗಿತ್ತು 


ಮದುವೆ ಮಾಡಿದ್ದನು. 


ಹರಿಹರ ಮತ್ತು ಬುಕ್ಕರಾಯರು ಸೇರಿ ಸಾಮ್ರಾಜ್ಯವನ್ನು ಭದ್ರ ಬುನಾದಿಯ ಮೇಲೆ 
ಕಟ್ಟಲು ಅನೇಕ ಹೋರಾಟಗಳನ್ನು ಮಾಡಿದರು. ಹರಿಪರನೇ ವಿಜಯನಗರ ರಾಜಧಾನಿಗೆ 


ಬುನಾದಿ ಹಾಕಿದನು. “ಓರುಗಲ್ಲಿನ ಪ್ರತಾಪರುದ್ರನ ಪುತ್ರ ಕೃಷ್ಣನಿಗೆ ವಿಜಯನಗರದಲ್ಲಿ ಆಶ್ರಯವಿತ್ತು 


೪೫ 


ಬಲ್ಲಾಳ ರಾಜಕುವರರನ್ನು ರಕ್ಷಿಸಿದನು. ಏರಿಬರುತ್ತಿದ್ದ ಮುಸಲ್ಮಾನ ದೊರೆಗಳ ದಾಳಿಗಳನ್ನು 
ಎದುರಿಸಿ ದಕ್ಷಿಣಭಾರತದ ಸಾಕಷ್ಟು ಪ್ರದೇಶಗಳನ್ನು ಸ್ಪಾಧೀನ ಪಡಿಸಿಕೊಂಡು ದೆಹಲಿ ಸುಲ್ತಾನರು 
ವಿಂಧ್ಯಪರ್ವತಾವಳಿಯಿಂದ ಕೆಳಗೆ ಬರದಂತೆ ತಡೆದನು. ಕ್ರಿ.ಶ.೧೩೪೩ ರವರೆಗೆ ಹರಿಹರನಿಗೆ 


ವಿರಾಮವೇ ಇರಲಿಲ್ಲ." 


ಕ್ರಿ.ಶ.೧೩೪೦ರ ಶಿಲಾಶಾಸನ (1.ಸಿ. ೫ ೬೩) ಪ್ರಕಾರ ಹರಿಹರನು ಚಾಮೆಯ 
ನಾಯಕನೆಂಬುವನ ಮೂಲಕ ಬಾದಾಮಿ ಕೋಟೆಯನ್ನು ಕಟ್ಟಿಸಿದನು. ಈ ಶಾಸನದಿಂದ 
ವ್ಯಕ್ತವಾಗುವದೇನೆಂದರೆ ಈ ಸಮಯಕ್ಕೆ ಹರಿಹರನು ಸುತ್ತಣ ಪ್ರದೇಶವನ್ನು ವಶಪಡಿಸಿಕೊಂಡು 
ಮಹಾಮಂಡಲೇಶ್ವರ ಮತ್ತು ಚತುಸ್ಪಮುದ್ರಾಧಿಪತಿ ಎಂಬ ಬಿರುದುಗಳನ್ನು ಧರಿಸಿದ್ದನು. 
ಕ್ರಿಶ. ೧೩೪೮ರ ತಾಮ್ರಶಾಸನ (ಎಂಇಆರ್‌ ೧೯೨೧ ಪ್ಯಾರಾ ೪೩ ಅನುಬಂಧ ಎ ತಾಮಶಾಸನ 
೯) ಅನಂತಪುರ ಜಿಲ್ಲೆ -ಖಾದರ್‌ ಪೇಟಿಯ ತಾಮಶಾಸನವು - ಹರಿಹರರಾಯನು ತನ್ನ 


ರಾಜಧಾನಿ ವಿದ್ಯಾನಗರದಿಂದ ಪೃಥ್ವೀರಾಜ್ಯವಗೈಯುತ್ತಿದ್ದರು ಎಂದು ತಿಳಿಸುತ್ತದೆ. 


ಇವನ ಕಾಲದ 21 ಶಾಸನಗಳ ಪೈಕಿ, ಒಂದು ವೀರಗಲ್ಲು, ಎ. ಕ.1೪. ಹುಣಸೂರು 
ಸಂ.೧೧೪. ಹರಿಹರರಾಯನ ಸೇವೆಯಲ್ಲಿ ಮೃತನಾದ ಚಪ್ಪರದಹಳ್ಳಿಯ ಗೌಡರ ನೆನಪಿಗಾಗಿ 
ಇದು ಇದೆ. ವಿಶೇಷವೆಂದರೆ (ಎ. ಕ. V111ಸೊರಬ ಸಂ.೧೦೪. ಕ್ರಿಶ. ೧೩೫೪) ರಲ್ಲಿ 
“ಸತಿ'ಯಾದ ವಿಷಯವನ್ನು ದಾಖಲಿಸುತ್ತದೆ. ಉಳಿದ ಶಾಸನಗಳೆಲ್ಲಾ ದಾನ-ಧರ್ಮದ 


ಶಾಸನಗಳಾಗಿವೆ. 


ಹರಿಹರರಾಯನು ದಕ್ಷಿಣಭಾರತದ ಸಾಮ್ರಾಟನೆಂದು ಪ್ರದೇಶದ ಪ್ರಭುಗಳೂ 


ಅಂಗೀಕರಿಸಿದ ನೆನಪಿಗಾಗಿ ಕ್ರಿಶ. ೧೩೪೬ರಲ್ಲಿ ಸಂಭ್ರಮೋತ್ನಾಹದ ಉತ್ಸವವನ್ನು ಆಚರಿಸಿದರು.” 


ಇವನ ಕಾಲದಲ್ಲಿಯೇ ಮೊದಲು ಜಫರ್‌ಖಾನ್‌ ಎಂಬ ಹೆಸರಿನಿಂದ ಪರಿಚಿತನಾಗಿದ್ದು 
ಅನಂತರ ಅಲ್ಲಾವುದ್ದೀನ್‌ ಹಸನ್‌ಶಹಾ ಎಂಬ ಗೌರವದ ಹೆಸರಿನೊಂದಿಗೆ ಕಲಬುರ್ಗಿಯಲ್ಲಿ 


ಕ್ರಿಶ.೧೩೪೭ ಆಗಸ್ಟ್‌ ೧೩ರಂದು ಮುಂದೆ "ಬಹಮನಿ ರಾಜ್ಯವೆಂದು ಪ್ರಸಿದ್ಧವಾದ 


೪೬ 


ಮಹಮ್ಮದೀಯರ ಅರಸೊತ್ತಿಗೆಯು ಸ್ಥಾಪನೆಯಾಯಿತು. 


ಸಿವೆಲ್‌ರು "ಎ ಫರ್‌ಘಾಟನ್‌ ಎಂಪೈರ್‌'ನಲ್ಲಿ ಹರಿಹರನ ಮಹತ್ವದ ಸಾಧನೆಯೆಂದು 
ಠ. ಮಾತು ಹೇಳುತ್ತಾರೆ : 


As to his having reigned quietly, I know of only one statement 
to the contrary. An inscription of Sangama-Il, recording a 
grant in 1356 and referred to below, states that Harihara-I 
“defeated the sultan : but perhaps this only alludes to the fact 
that Muhammad Tughlaq had to abandon his hold on the 


country. 


ಈ ಕಾರ್ಯಸಾಧನೆಗಾಗಿ ಹರಿಹರನು ಓರುಗಲ್ಲಿನ ಪ್ರತಾಪರುದ್ರ ಗಜಪತಿಯ ಮಗ 
ಕೃಷ್ಣ, ಹೊಯ್ದಳ ಬಲ್ಲಾಳದೇವ, ಸೇರಿ ತೆಲಂಗಾಣ ಪ್ರದೇಶದ ಎಲ್ಲ ಹಿಂದೂ ಪಾಳೇಗಾರರನ್ನು 
ಒಂದುಗೂಡಿಸಿದರೆಂದು ಫರಿಷ್ತಾ ಕೂಡಾ ಸೂಚಿಸುತ್ತಾನೆ. ಈ ಸಂಯುಕ್ತ ಬಲದಿಂದ ಓರುಂಗಲ್ಲಿನ 
ರಾಜ್ಯಪಾಲನಾಗಿದ್ದ ಇಮದ್‌-ಉಲ್‌-ಮುಲ್ಫ್‌ನನ್ನು ಸೋಲಿಸಿದರು. ಅವನು ಅಲ್ಲಿಂದ ಉತ್ತರದ 


ದೌಲತಾಬಾದ್‌ ಸೇರಿಕೊಂಡನು. 


ಹೊಸದಾಗಿ ರೂಪುಗೊಂಡ ಪುಟ್ಟರಾಜ್ಯವನ್ನು ಸಾಕಷ್ಟು ವಿಶಾಲವಾದ ಸಾಮ್ರಾಜ್ಯವನ್ನಾಗಿ 
ರೂಪಿಸಿದ ಶ್ರೇಯಸ್ಸು ಹರಿಪರನದು. ಆತನಿಗೆ ದೈವಾನುಕೂಲವೂ, ಆಚಾರ್ಯ್ಕರೂ, ಸಮರ್ಥ 
ಸಚಿವರೂ, ಸೇನಾಧಿಪತಿಗಳೂ, ಶಕ್ತಿ ಸಂಪನ್ನರೂ ವಿಧೇಯರೂ ಆದ ವೀರ ಸೋದರರೂ, 


ಪ್ರಿಯ ಬಂಧುಗಳೂ, ಪ್ರಭುಭಕ್ತಿ ಪರಾಯಣರಾದ ಪ್ರಜೆಗಳೂ ನೆರವಾದರು.” 


ಹರಿಹರರಾಯನಿಗೆ ಮಕ್ಕಳಿರಲಿಲ್ಲ. ಅವನು ಕ್ರಿ.ಶ.೧೩೫೬ರಲ್ಲಿ ನಿಧನರಾದನು. ಅವನ 


ಏಕಮಾತ್ರ ಪುತ್ರಿಯನ್ನು ಮೂರನೆಯ ಬಲ್ಲಾಳನ ಪುತ್ರ ಬಳ್ಳಪ್ಪ ದಂಡನಾಯಕನಿಗೆ ಮದುವೆ 


೪ಊ 


ಮಾಡಿಕೊಡಲಾಗಿತ್ತು. ಹರಿಹರನ ಮರಣಾನಂತರ ಬಳಪ ದಂಡನಾಯಕನು ಐದಾರು ವರ್ಷ 


೪ಬ 


೪೭ 


ಜೀವಿಸಿದ್ದನು (ಎ ಕ 1X ಬೆಂಗಳೂರು ಶಾಸನ ಸಂ.೧೦೧, ಕ್ರಿಶ.೧೩೬೧). ಹರಿಹರನ 
ಸೋದರ ಕಂಪಣನು ಕ್ರಿ.ಶ.೧೩೫೬ಕ್ಕೆ ಮೊದಲೇ ಗತಿಸಿದ್ದನು. ಕಂಪಣನ ಮರಣಾನಂತರ 
ಬುಕ್ಕರಾಯನು ಯುವರಾಜನಾಗಿರಬೇಕು. ಕ್ರಿಶ. ೧೩೫೫ರ ನಂತರದ ಬುಕ್ಕರಾಯನು 
ಯುವರಾಜನಾಗಿರಬೇಕು. ಕಿ.ಶ.೧೩೫೫ರ ನಂತರದ ಶಾಸನಗಳಲ್ಲಿ ಬುಕ್ಕರಾಯನ ಹೆಸರು 
ಎಲ್ಲಾ ಬಿರುದುಗಳೂಂದಿಗೆ ನಮೂದಾಗಿದೆ (ಎ.ಕ.1X ಚನ್ನಪಟ್ಟಣ, ೧೭೬, ಕ್ರಿಶ.೧೩೫೫). 


ಆದ್ದರಿಂದ ಹರಿಹರನ ನಂತರ ಬುಕ್ಕರಾಯನು ವಿಜಯನಗರಾಧಿಪತಿಯಾಗಿ ಪಟ್ಟಾಭಿಷಿಕ್ಷರಾದನು. 
ಮೊದಲನೆಯ ಬುಕ್ಕರಾಯ 
(ಕ್ರಿಶ. ೧೩೫೬ - ೧೩೭೭) 


ಒಂದನೆಯ ಹರಿಹರನ ನಂತರ ಆತನ ಕಿರಿಯ ಸೋದರನಾದ ಒಂದನೆಯ 
ಬುಕ್ಕರಾಯನು ವಿಜಯನಗರದ ಮಹಾಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯಾದನು. ಈತನು 
ಕ್ರಿಶ೧೩೫೬ ರಿಂದ ೧೩೭೭ ವರೆಗೆ ೨೧ ವರ್ಷ ರಾಜ್ಯಭಾರ ಮಾಡಿದನು. ಈತನು ಹರಿಹರನಿಗೆ 
ಬಲಭುಜದಂತೆ ಇದ್ದುಕೊಂಡು ವಿಜಯನಗರ ಸ್ಥಾಪನೆಯ ಮಹಾಕಾರ್ಯದಲ್ಲಿ ಬಹು ಅಮೂಲ್ಯ 
ಸೇವೆ ಸಲ್ಲಿಸಿದ್ದನು. ತನ್ನ ಅಣ್ಣನಿಗೆ ರಾಜಕೀಯ ಕಾರ್ಯಗಳಲ್ಲಿ ಜೊತೆಜೊತೆಯಾಗಿ ಸಂಪೂರ್ಣ 
ಸಹಕಾರ ನೀಡಿದನು. ಕೆಲವೊಂದು ಸಲ ತನ್ನ ಹೆಸರಿನಲ್ಲಿ ರಾಜಶಾಸನಗಳನ್ನು ಪ್ರಚುರಗೊಳಿಸಿದನು. 
ತನ್ನ ಆಳ್ಳಿಕೆಯಲ್ಲಿ ಅವಿಧೇಯ ಶಕ್ತಿಗಳನ್ನು ದಮನಮಾಡಿ ಸಾಮ್ರಾಜ್ಯದಲ್ಲಿ ಸಂಘಟನೆಯನ್ನು 


ಅಳವಡಿಸಿ ಅದರ ಬಲವನ್ನು ಅಭಿವೃದ್ಧಿಗೊಳಿಸುವ ಕಾರ್ಯದಲ್ಲಿ ಆತನು ನಿರತನಾದನು. 


“ಮೊದಲಿನಿಂದಲೂ ಅಣ್ಣ ಹರಿಹರರಾಯನ ಸ್ಪರಾಜ್ಯ ಸ್ಥಾಪನೆಯಲ್ಲಿಯೂ ರಾಜ್ಯ 
ಶಾಸನದಲ್ಲಿಯೂ, ಸರಿಸಮಾನತೆಯಿಂದ ಸಹಾಯಕನಾಗಿದ್ದು ವೀರಪುಂಗವನಾದ ಬುಕ್ಕರಾಯನು 
ರಾಜ್ಯಸೂತ್ರಗಳನ್ನು ಕೈಗೊಳ್ಳಲು ವಿಜಯನಗರ ಸಾಮ್ರಾಜ್ಯರಥವು ಶೀಘಗತಿಯಿಂದ ಮುಂದುವರೆಯಿತು. 
ರಾಜಕೀಯ ದೃಷ್ಟಿಯಿಂದ ಆಯಕಟ್ಟಿನ ಸ್ಥಳವಾಗಿದ್ದ ವಿಜಯನಗರವನ್ನು ಬುಕ್ಕರಾಯನು ತನ್ನ 


ಸ್ಥಿರವಾದ ರಾಜಧಾನಿಯನ್ನಾಗಿ ಮಾಡಿಕೊಂಡು ರತ್ನಸಿಂಹಾಸನಾರೂಢನಾಗಿ ಆಳತೊಡಗಿದನು.”” 


೪ಲಿ 


ಆರಂಭದಲ್ಲಿ ಸಹಜವಾದ ಅಲ್ಪ ಸ್ವಲ್ಪ ತಿಕ್ಕಾಟಗಳನ್ನು ಶಮನವಾಡಿ, ಸಾಮ್ರಾಜ್ಯದ 
ಎಲ್ಲೆಡೆ ತನ್ನ ಅಧಿಕಾರವನ್ನು ಸ್ಥಿರವಾಗಿ ನೆಲೆಗೊಳಿಸಿದನು. ಅಲ್ಲಲ್ಲಿ ಯೋಗ್ಯರಾದ ಸಣ್ಣಪುಟ್ಟ 
ಮಾಂಡಲಿಕ ಅರಸರನ್ನು, ಅಧಿಕಾರಿಗಳನ್ನು ನೇಮಿಸಿದನು. ಒಂದು ಶಾಸನದಲ್ಲಿ ಬುಕ್ಕರಾಯನನ್ನು, 
"ಅಭಿನವಬುಕ್ಕರಾಯ' ಎಂದು ಕರೆಯಲಾಗಿದೆ. ಪ್ರಾಯ: ಸಂಗಮನ ತಂದೆಯೂ ಬುಕ್ಕರಾಯನಾದ 


ಕಾರಣ ಈ ರೀತಿ ಕರೆದಿರಬಹುದು (ಎ ಕ VI11ಸೊರಬ ೧೦೨). 


ಬುಕ್ಕರಾಯನು ಪಟ್ಟವೇರಿದ ಕೂಡಲೇ ಬಹಮನಿ ಸುಲ್ತಾನರ ಕಾಟ ಪ್ರಾರಂಭವಾಯಿತು. 
ಕ್ರಿಶ.೧೩೫೮ಲ್ಲಿ ಅಧಿಕಾರಕ್ಕೆ ಬಂದ ಬಹಮನಿ ಸುಲ್ತಾನ ಮಹಮ್ಮದ್‌ಪಾನನ್ನು ಎದುರಿಸಲು 
ಬುಕ್ಕರಾಯನು ಮತ್ತು ಓರುಂಗಲ್ಲಿನ ವಿನಾಯಕದೇವರೂ ಸೇರಿ, ಮಹಮ್ಮದ್‌ಹಾನಿಗೆ ವಿಜಯನಗರಕ್ಕೆ 
ಸೇರಿದ ಮತ್ತು ಕಾಕತೀಯರಿಗೆ ಸೇರಿದ ಕೆಲಪ್ರದೇಶಗಳನ್ನು ಬಿಟ್ಟುಕೊಟ್ಟು ಶಾಂತಿ ಸಂಧಾನದಿಂದ 
ಇರಲು ತಿಳಿಸಿದರು. ಇದನ್ನು ತಿರಸ್ಕರಿಸಿದ ಮಹಮ್ಮದನು ಓರುಂಗಲ್‌ ಮೇಲೆ ದಾಳಿಮಾಡಿ 
ಓರುಗಲ್ಲಿನ ಸುತ್ತಮುತ್ತ ಪ್ರದೇಶದ ಜನರನ್ನು ಲಊಟಿ ಮಾಡಿದನು. ಆಗ ವಿನಾಯಕ ದೇವನು 
ಅವನಿಗೆ ಕೇಳಿದಷ್ಟು ಹಣ ನೀಡಿ ಶಾಂತಿ ಸಂಧಾನ ಮಾಡಿಕೊಂಡನು. ಆದರೆ ಯುದ್ಧಾತುರನಾದ 
ಸುಲ್ದಾನನು ವಿನಾಯಕದೇವನ ಮೇಲೆ ಇಲ್ಲದ ಅಪವಾದ ಹೊರಿಸಿ ದಾಳಿ ಮಾಡಿದನು. ಈ 
ಸಮರದಲ್ಲಿ ವಿನಾಯಕದೇವನು ದಾರುಣ ಮರಣಕ್ಕೀಡಾದನು. ಆಗ ಮಹಮ್ಮದನು ಕದನದಿಂದ 
ಹಿಂದೆಗೆಯತೊಡಗಿದನು. ಆದರೆ ಧೃತಿಗೆಡದ ಹಿಂದೂ ಸೈನಿಕರು ಅವನನ್ನು ಬೆನ್ನಟ್ಟಿದಾಗ ಅವನ 
ಸಾಕಷ್ಟು ಸೈನಿಕರು ಹತರಾದರು. ಮಹಮ್ಮದನಿಗೂ ಕೈ ಮೇಲೆ ದೊಡ್ಡ ಗಾಯವಾಯಿತು. ಆದರೆ 
ಧೃತಿಗೆಡದ ಬಹಮನಿ ಸೈನ್ಯವು ವಿಜಯನಗರದ ಮೇಲೆ ಮುತ್ತಿಗೆ ಹಾಕಿತು (ಕ್ರಿಶ.೧೩೬೬). 
ಬುಕ್ಕರಾಯರು ದೆಹಲಿ ಸುಲ್ತಾನ ಫಿರೋರು್‌ಷಾನ ನೆರವು ಪಡೆಯಲು ಮಾಡಿದ ಪ್ರಯತ್ನ 
ವಿಫಲವಾಯಿತು. ಅದನ್ನು ತಿಳಿದ ಮಹಮ್ಮದ್‌ ಷಾ ಇನ್ನಷ್ಟು ಹುರುಪಾದನು. ನಿಷ್ಠರುಣೆಯಿಂದ 
ಅವನ ಸೈನಿಕರು ನರಮೇಧ ಮಾಡಲಾರಂಭಿಸಿದರು. ಅಮಾಯಕ ಜನರು, ಹೆಂಗಸರು ಮತ್ತು 
ಮಕ್ಕಳು ಕೊಲ್ಲಲಟ್ಟರು. ಒಂದು ತಿಂಗಳ ಕಾಲ ವಿಜಯನಗರವನ್ನು ಮುತ್ತಿದ ಬಹಮನಿ ಸೇನೆ 


ಅನಂತರ ಬುಕ್ಕರಾಯನೊಂದಿಗೆ ಸಂಧಿಮಾಡಿಕೊಂಡು ದಾಳಿಯಿಂದ ಹಿಂದೆ ಸರಿಯಿತು. 


೪೯" 


ಕ್ರಿ.ಶ.೧೩೭೫ರಲ್ಲಿ ಮಹಮ್ಮದನು ಮೃತನಾದನು. ಅವನ ನಂತರ ಮುಜಾಹಿದ್‌ನು 
ಪಟ್ಟವೇರಿದನು (ಕ್ರಿಶ.೧೩೭೫-೧೩೭೮). ಸುಲ್ದಾನನಾದ ಕೂಡಲೇ ಮುಜಾಹಿದ್‌ ವಿಜಯನಗರಕ್ಕೆ 
ಸೇರಿದ ದುರ್ಗವಾದ ಬಂಕಾಪುರವನ್ನು ಮುತ್ತಿದನು ಮತ್ತು ಬುಕ್ಕರಾಯರಿಗೆ ತುಂಗಭದ್ರೆಯ 
ಉತ್ತರದ ಭಾಗವೆಲ್ಲಾ ತನಗೆ ಸೇರಬೇಕೆಂದು ತಾಕೀತು ಮಾಡಿದನು. ಬುಕ್ಕರಾಯನು ಅವನಿಗೆ 
ಆನೆಗೊಂದಿಗೆ ಸೇರಿದ್ದ ರಾಯಚೂರ, ಮುದಗಲ್ಲು ಒಳಗೊಂಡ ಅಂತರ್ಮೇದಿಯಿಂದ ಗುಳ 
ಹೊರಡಲು ತಿಳಿಸಿದನಲ್ಲದೇ ಕೃಷ್ಣೆಯೇ ವಿಜಯನಗರದ ಉತ್ತರದ ಗಡಿ ಎಂದು ಹೇಳಿದನು. 
ಆಗ ಮುಜಾಹಿದ್‌ ಆದವಾನಿ ದುರ್ಗವನ್ನು ಗೆದ್ದು ನೇರವಾಗಿ ವಿಜಯನಗರವನ್ನೇ ಮುತ್ತಿದನು. 
ಆಗ ಬುಕ್ಕರಾಯನು ಅವನೊಂದಿಗೆ ಹೋರಾಡದೆ ಸಂಡೂರು ಪ್ರಾಂತದ ಬೆಟ್ಟಗುಡ್ಡ ಸೇರಿದನೆಂದು 
ಫರಿಷ್ತಾನ ಹೇಳಿಕೆ ನಂಬಲು ಕಷ್ಟ. ಆಗ ಮಾರಪ್ಪನು ಮುಜಾಹಿದ್‌ನೊಂದಿಗೆ ಭೀಕರ ಕಾಳಗ 
ಮಾಡಿದನು. ತತ್ತರಿಣಾಮವಾಗಿ ಮುಜಾಹಿದ್‌ ಹಿನ್ನಡೆದು ಆದವಾನಿ ದುರ್ಗ ಸೇರಿದನು. 
ಅಲ್ಲಿ ಸುಮಾರು ೯ ತಿಂಗಳಿದ್ದು ಅನಂತರ ತನ್ನ ರಾಜಧಾನಿ ಸೇರಿದನು. ಶಾಸನಗಳ ಪ್ರಕಾರ 
ಬುಕ್ಕರಾಯನು ಮುಜಾಹಿದ್‌ನ ವಿರುದ್ಧ ಈ ಯುದ್ದದಲ್ಲಿ ಗೆದ್ದನು. ಇಲ್ಲಿಂದ ಮುಂದಿನ 


ಇಪ್ಪತ್ತೊಂದು ವರ್ಷ ಮುಸಲ್ಮಾನರು ವಿಜಯನಗರದ ಮೇಲೆ ಯುದ್ದ ಮಾಡಲಿಲ್ಲ. 


ಆದರೆ ಕಂಚಿಯ ಪ್ರಭುವಾಗಿದ್ದು ರಾಜಗಂಭೀರ ನಾಡಿನ ರಾಜ ವೆನ್ರಮನ್‌ 
ಸಾಂಬವರಾಯನ ತೊಂದರೆ ವಿಪರೀತವಾಯಿತು. ಬುಕ್ಕರಾಯನ ಮಗನಾದ ಕುಮಾರ ಕಂಪಣನು 
ಸಾಂಬವರಾಯನನ್ನು ಸೋಲಿಸಿ, ಬಂಧಿಸಿ, ರಾಜಧಾನಿಗೆ ಕಳಿಸಿದನು. ಕಾಂಚೀಪುರವು 
ಸ್ಪಾಧೀನವಾಯಿತು. ಅಲ್ಲಿಂದ ಕುಮಾರಕಂಪಣನು ಮಧುರೈ ಮತ್ತು ಶ್ರೀರಂಗಂ ಕ್ಷೇತ್ರಗಳನ್ನು 
ಮುಕ್ತಗೊಳಿಸಲು ಹೊರಟನು. ಆತನ ರಾಣಿ ಗಂಗಾಂಬಿಕೆಯು ಸಂಸ್ಕೃತದಲ್ಲಿ ರಚಿಸಿದ 
ಮಧುರಾವಿಜಯಂ ಅಥವಾ ವೀರಕಂಪಣರಾಯ ಚರಿತಂ ಎಂಬ ಕಾವ್ಯವು ವೀರಕಂಪಣರಾಯನ 


ಈ ದಕ್ಷಿಣ ದಿಗ್ನಿಜಯಯಾತ್ರೆಯನ್ನು ವರ್ಣಿಸುತ್ತದೆ. 


ಬುಕ್ಕರಾಯನ ಪ್ರೀತಿಯ ಅರಸಿ ದೇವಾಯಿಗೆ ಮೂರುಜನ ಪುತ್ರರು. ಅವರೇ ಇಮ್ಮಡಿ 


ಕಂಪಣ, ಮುಮ್ಮಡಿ ಕಂಪಣ ಮತ್ತು ಸಂಗಮ 11. ಇದಲ್ಲದೇ ಕಾಮಯ್ಯ ನಾಯಕ, ಕಟ್ಟೆಯ 


೫೦ 


ನಾಯಕ ಮತ್ತು ಜೋಮಣ್ಣ ಒಡೆಯರು ಎಂಬ ಇತರರ ಹೆಸರುಗಳು ಕೂಡಾ ಶಾಸನಗಳಲ್ಲಿ 
ಕಾಣುತ್ತವೆ. ತಂದೆಯ ಆಜ್ಞೆಯಂತೆ ಕುಮಾರಕಂಪಣನು ತೊಂಡೈಮಂಡಲವನ್ನು, ದಕ್ಷಿಣದ 
ವನ್ಯರಾಜರನ್ನು ಗೆದ್ದನು. ಅನಂತರ ಪಾಲಾರ್‌ ದಂಡೆಯ ವಿರಂಜಿಪುರವನ್ನು ಸ್ವಾಧೀನ 
ಮಾಡಿಕೊಂಡು ಚೆಂಪರಾಯನ ರಾಜ್ಯವನ್ನು ಪ್ರವೇಶಿಸಿ ಭೀಕರ ಯುದ್ದದಲ್ಲಿ ಅವನನ್ನು 
ಸೋಲಿಸಿದನು. ಅಲ್ಲಿಂದ ಕಂಚಿ, ಚಿದಂಬರಂ, ಶ್ರೀರಂಗ, ಜಂಬುಕೇಶ್ವರಂ,ಮಧುರೆ ಮತ್ತು 
ತಿರುನೆಲ್ಪೇಲಿಗಳನ್ನು ಜಯಿಸಿದನು. ಮಧುರೆಯ ಯುದ್ದದಲ್ಲಿ ಚೋಳೆ, ಪಾಂಡ್ಯ ಮತ್ತು ಹೊಯ್ದಳ 
ಬಲ್ಲಾಳರ ರಾಜ್ಯವನ್ನು ಹಾಳುಮಾಡಿದನು, ದುರಾತ್ಮನಾದ ಮಧುರೆಯ ಸುಲ್ತಾನನ್ನು ವಧಿಸಿದನು. 
ಈ ದಿಗ್ದಿಜಯ ಯಾತ್ರೆಯಲ್ಲಿ ಕುಮಾರ ಕಂಪಣನ ಸೇನಾಪತಿ ಗೋಪನಾರ್ಯ ಬ್ರಾಹ್ಮಣನಾದರೂ 
ಕ್ಷತ್ರಿಯರಿಗಿಂತ ಮಿಗಿಲಾದ ವೀರಾವೇಶದಿಂದ ಹೋರಾಡಿದನು. ಈತನ ಪ್ರಮುಖರಾದ 
ಮಂತ್ರಿಗಳಂದರೆ ಸಾಮಂತಾಧಿಕಾರಿ ಆವನಿ ರಾಮಯದೇವ (ಎ.ಕ. ೫ :ಮುಳಬಾಗಿಲು ಕಿ.ಶ. 
೧೩೬೨) ಮತ್ತು ಕಂಪಣನ ಅರಮನೆಯ ಸಮಸ್ತ ವ್ಯವಹಾರವನ್ನು ಸಮರ್ಥವಾಗಿ ನಿರ್ವಹಿಸಿದ 
ದೂಗಣ್ಣ - ಈತನಿಗೆ ಅಭಂಗ ಗರುಡ ನಾರಾಯಣ, ಚಕ್ಷಕೋಲ ವಿಜಯಚೂಡಾಮಣಿ ಎಂಬ 
ಬಿರುದಿತ್ತು (ಎ.ಕ. ೫X ಕೋಲಾರ ೧೦೧, ಕ್ರಿಶ. ೧೮೬೩). ದಕ್ಷಿಣ ದಿಗ್ನಿಜಯದಲ್ಲಿ ಕಂಪಣನ 


ಜೊತೆಗಿದ್ದ ಮತ್ತೊಬ್ಬ ಮುಖ್ಯ ವ್ಯಕ್ತಿ ಎಂದರೆ ಸಾಳುವ ಮಂಗಿ. 


ಬುಕ್ಕರಾಯನ ಪಟ್ಟದರಾಣಿ ಹೊನ್ನಾಯಿ, ಈತನಿಗೆ ೧೧ ಜನ ಮಕ್ಕಳು. ಅವರಲ್ಲಿ 
ಅನೇಕರು ಪ್ರಾಂತಾಧಿಕಾರಿಗಳಾಗಿದ್ದರು. ಬುಕ್ಕರಾಯನು ರೆಡ್ಡಿ ರಾಜ್ಯದ ಮೇಲೆ ದಂಡೆತ್ತಿ ಅದನ್ನು 
ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ಈತನ ಕಾಲದಲ್ಲಿ ವಿಜಯನಗರ ಪಟ್ಟಣವು 
ಸರ್ವತೋಮುಖವಾಗಿ ಅಭಿವೃದ್ದಿ ಹೊಂದಿತು. ಕೋಟಿಕೊತ್ತಲಗಳನ್ನು ಭದಪಡಿಸಿದನು. ಹಲವು 
ಹೊಸ ಕಟ್ಟಡ ನಿರ್ಮಿಸಿದನು. ನಗರದ ಜನಸಂಖ್ಯೆ ಮತ್ತು ವ್ಯಾಪಾರ ವೃದ್ಧಿಯಾಯಿತು. ಕೃಷ್ಣಾನದಿಯ 
ಇಡೀ ದಕ್ಷಿಣಭಾರತವು ಇವನ ಆಡಳಿತಕ್ಕೆ ಒಳಪಟ್ಟಿತ್ತು. ದೇಶದಲ್ಲಿ ಶಾಂತಿ ನೆಲೆಸಿತ್ತು. 
ಪಾಶುಪತಗುರು ಕಾಶೀವಿಲಾಸ ಕ್ರಿಯಾಶಕ್ತಿಯು ರಾಜಗುರುವಾಗಿದ್ದರೂ. ವಿದ್ಯಾರಣ್ಯ ಪಭಾವದಿಂದ 


ವೈದಿಕ ಧರ್ಮದ ಪುನರುತ್ಥಾನದಲ್ಲಿ ಆಸಕ್ತಿ ವಹಿಸಿದ ಬುಕ್ಕನು ವೇದಮಾರ್ಗ ಪ್ರತಿಷ್ಠಾಪಕ 


೫೧ 


ಎಂಬ ಬಿರುದು ಧರಿಸಿದನು. ಮಾಧವ ಮತ್ತು ಸಾಯಣರನ್ನು ಆಸ್ಥಾನಕ್ಕೆ ಆಹ್ಹಾನಿಸಿ ವೇದಗಳಿಗೆ 
ಟೀಕೆಗಳನ್ನು ಸಿದ್ದಪಡಿಸಲು ವ್ಯವಸ್ಥೆ ಮಾಡಿದನು. ಸರ್ವಧರ್ಮಗಳಿಗೆ ಪ್ರೋತ್ಸಾಹ ನೀಡಿದನು. 
ತೆಲುಗು ಸಾಹಿತ್ಯಕ್ಕೆ ಪ್ರೋತ್ಲಾಹ ನೀಡಿದನು. ಪ್ರಸಿದ್ಧ ಕವಿ ನಾಚನ ಸೋಮ ಬುಕ್ಕನ 
ಆಸ್ಥಾನದಲ್ಲಿದ್ದನು. ಬುಕ್ಕರಾಯನ ಸೊಸೆ ಗಂಗಾದೇವಿ ಸಂಸ್ಕೃತ ಕವಯತ್ರಿ. ಆಕೆಯ 
ಮಧುರಾವಿಜಯಂ ಕಾವ್ಯ, ಈ ಕೃತಿಯ ಕೆಲವು ಸರ್ಗಗಳು ಮಾತ್ರ ಲಭಿಸಿವೆ (೧ ರಿಂದ ೫ 
ಮತ್ತು ೭). ಇದೊಂದು ಇತಿಹಾಸಿಕ ಕಾವ್ಯ, ಈ ಕಾವ್ಯದಲ್ಲಿ ಬುಕ್ಕರಾಯನ ವರ್ಣನೆ, ಕಂಪಣನ 
ಬಾಲ್ಯ, ಯೌವನದ ವಿವರ, ವಿಜಯನಗರದ ಆಸ್ಥಾನದ ವರ್ಣನೆ, ಸಂಪ್ರದಾಯದಂತೆ ಅನೇಕ 


ವರ್ಣನೆಗಳೂ ಇವೆ. 


ಬುಕ್ಕನ ಮತ್ತೊಬ್ಬ ಪ್ರಸಿದ್ಧ ಮಗನೆಂದರೆ ರಾಜೇಂದ್ರ ಒಡೆಯ. ಈತನು ಪ್ರಾಯಃ 
ಮುಳಬಾಗಿಲು ಪ್ರಾಂತದ ಒಂದು ಭಾಗವನ್ನು ಆಳುತ್ತಿರಬೇಕು. ಬುಕ್ಕನ ಭಾವಮೈದುನ 
ಸೋಮಪ್ಪನಾಯಕನು ಸಿರಾ ಪ್ರಾಂತವನ್ನು ಆಳುತ್ತಿದ್ದರು (ಎ. ಕ. X11 ಸಿ.ರಾ.೧೦೦, ಕ್ರಿ.ಶ. 
೧೩೭೫). ಬುಕ್ಕರಾಯನ ಅಳಿಯ ಸಾಯಿನಾಯಕನ ಮಗ ಮಲ್ಲಿನಾಥ ಅಂದರೆ ಒಂದನೆಯ 
ಬುಕ್ಕರಾಯನ ಮೊಮ್ಮಗ ಚಿತ್ರದುರ್ಗ ಸೀಮೆಯನ್ನು (ಚಿಮ್ಮತ್ತನ ಕಲ್ಲು) ಆಳುತ್ತಿದ್ದ. ಅವನು 
ಮಹಾವೀರನೆಂದು ಪ್ರಸಿದ್ಧ, ಕಾಕತೀಯರ ಮೇಲೆ, ಸೇವುಣರ ಮೇಲೆ ಮತ್ತು ಮಹಮ್ಮದೀಯರ 
ಮೇಲೆ ನಡೆದ ಯುದ್ದಗಳಲ್ಲಿ ವೀರಾವೇಶದಿಂದ ಹೋರಾಡಿದನೆಂದು ಹೇಳಲಾಗಿದೆ. ಉಚ್ಛಂಗಿಯ 
ಪಾಂಡ್ಯರನ್ನು ಬಹಮನಿ ಸುಲ್ತಾನರನ್ನು ಸೋಲಿಸಿದನಂತೆ. ಬುಕ್ಕನ ಮತ್ತೊಬ್ಬ ಮಗ ಮಲ್ಲಪ್ಪ 
ಒಡೆಯ ತಂದೆಯೊಂದಿಗೆ ಸಹಕರಿಸಿ ಆಡಳಿತ ಮಾಡುತ್ತಿದ್ದನು (ಎ. ಕ. 1X ಆನೆಕಲ್ಲು ೮೨, 
ಕ್ರಿಶ. ೧೩೬೩). ಇನ್ನೊಬ್ಬ ತಮ್ಮನಾದ ಮಾರಪ್ಪ ಒಡೆಯನ ಮಗ ಸೋವಣ್ಣ ಒಡೆಯನು 
ಶಿವಮೊಗ್ಗ ಜಿಲ್ಲೆಯಲ್ಲಿ (ಎ.ಕ. VIII ತೀರ್ಥಹಳ್ಳಿ ೧೩೨ ಕ್ರಿ.ಶ.೧೩೬೩) ಆಡಳಿತಗಾರನಾಗಿದ್ದನು. 
ಬುಕ್ಕರಾಯನ ಮೊತ್ತೊಬ್ಬ ಮಗ ಭಾಸ್ಕರಭವದೂರನು ಉದಯಗಿರಿಯಿಂದ ಪೂರ್ವಪ್ರಾಂತವನ್ನು 


ಪರಿಪಾಲಿಸುತ್ತಿದ್ದನು (MER ೧೯೦೯ ಸಂ. ೯೧ ಕ್ರಿಶ.೧೩೯೬). ಬುಕ್ಕ್ಷರಾಯನ ಇನ್ನಿಬ್ಬರು 


೫೨ 


ಮಕ್ಕಳಾದ ಮೂರನೆಯ ಸಂಗಮ ಮತ್ತು ಸಾಯಣ ಒಡೆಯರು ಹಾಗೂ ಮಗಳು 
ಜನ್ನಾಂಬಿಕೆಯರ ಹೆಸರುಗಳು ಶಾಸನದಲ್ಲಿ ಲಭಿಸುತ್ತವೆ. ಸಾಯಣ ಒಡೆಯರು ದಕ್ಷಿಣ ಮತ್ತು 
ಉತ್ತರ ಆರ್ಕಾಟ್‌, ತಂಜಾವೂರು ಜಿಲ್ಲೆಗಳ ಆಡಳಿತಗಾರನಾಗಿದ್ದನು. ಅವನನ್ನು ಮುಕ್ಕಣ 
ಒಡೆಯರ ಪುತ್ರ ವೀರ ಸಾವಣ ಒಡೆಯರು ಎಂದೂ ಕರೆಯಲಾಗುತ್ತಿತ್ತು. ಇಲ್ಲಿ ಬುಕ್ಕಣ್ಣ 
ತಪ್ಪಾಗಿ ಮುಕ್ಕಣ್ಣ ಆಗಿರಬೇಕು (ಕ್ರಿಶ. ೧೩೮೧ MER ೧೮೯೪ ೨೫೩, ತಂಜಾವೂರು 
ಜಿಲ್ಲೆಯ ತಿರುವಯ್ಯಾರು). ಸಾಯಣ್ಣ ಒಡೆಯನು, ತಿರುಕ್ಕಾಲಕುಡಿ, ನಯ್ಯಾಡಿಪಕ್ಕಂ ಪ್ರದೇಶದಲ್ಲಿ 
ಆಡಳಿತಗಾರನಾಗಿದ್ದನು (ಕಿ.ಶ.೧೩೮೨) ಮತ್ತು ಕೊಯಂಬತ್ತೂರು ಜಿಲ್ಲೆಯಲ್ಲೂ ಆಡಳಿತ 


ನಡೆಸಿದೆ ಪುರಾವೆಗಳಿವೆ (MER ೧೯೨೦, ಪ್ಯಾರ ಅಪೆಂಡಿಕ್ಸ್‌-ಸಿ, ಸಂ.೨೪೧, ೧೯೨೦)” 


ಬುಕ್ಕರಾಯನ ಕಾಲದಲ್ಲಿ ಸಂಸ್ಕೃಶ, ತೆಲುಗು ಮತ್ತು ಕನ್ನಡ ಸಾಹಿತ್ಯಗಳಿಗೆ ವಿಶೇಷ 
ರಾಜಗೌರವ ದೊರಕಿತು. ವಿದ್ಯಾರಣ್ಯ, ಮಾಧವ, ಸಾಯಣರ ನೇತೃತ್ವದಲ್ಲಿ ಅನೇಕ ಕೃತಿಗಳು 
ರಚಿಸಲ್ಲಟ್ಟವು. ಈ ಕಾಲದಲ್ಲಿ ವೀರಶೈವರು, ಬ್ರಾಹ್ಮಣರು ಮತ್ತು ಜೈನರು ಅನೇಕ ಕೃತಿಗಳನ್ನು 
ರಚಿಸಿದರು. ಪ್ರಮುಖವಾಗಿ ವೀರಶೈವಾಚಾರ ಪ್ರದೀಪಿಕಾ (ಗುರುದೇವ ಕವಿ. ಕ್ರಿಶ.೧೩೫೦) 
ಬಸವ ಪುರಾಣ (ಭೀಮಕವಿ) ಪದ್ಮರಾಜ ಪುರಾಣ (ಪದ್ಮಣಾಂಕ ಸು.೧೩೮೫) ಕ್ರಿಯಾಸಾರ 
(ನೀಲಕಂಠ ಶಿವಾಚಾರ್ಯ) ಮುಂತಾದ ಮಹತ್ವದ ಕೃತಿಗಳು ರಚನೆಗೊಂಡವು. ಬುಕ್ಕರಾಯನ 
ಕಾಲದಲ್ಲಿ ಜೈನರೂ ಸಾಕಷ್ಟು ಪ್ರಬಲರಾಗಿದ್ದರು. ಆಗ ಧರ್ಮನಾಥ ಪುರಾಣ (ಬಾಹುಬಲಿ 
ಪಂಡಿತ) ಗೊಮ್ಮಟಸಾರ (ಕೇಶವ ವರ್ಣಿ) ಖಗೇಂದಮಣಿ ದರ್ಪಣ (ಮಂಗರಾಜ) ಸಜ್ಜನ 
ಚಿತ್ತವಲ್ಲಭ ಕರ್ಣಾಟಟೀಕೆ (ಅಭಿನವಶ್ರುತಮುನಿಯು ರಚಿಸಿದ ಟೀಕೆ - ಮಲ್ಲಿಸೇನನ ಕೃತಿ) 
ಧರ್ಮನಾಥ ಪುರಾಣ (ಮಧುರಕವಿ) ಕರ್ನಾಟಕ ರತ್ನಕರಂಡಕ (ಆಯತವರ್ಮ) ಈ ಕೃತಿಗಳು 
ನಿರ್ಮಾಣಗೊಂಡವು. ಸಾಹಿತ್ಯ-ಸಂಸ್ಕೃತಿ ವಲಯದಲ್ಲಿ ವಿಜಯನಗರದ ಅರಸರ ಪ್ರಯತ್ನದಿಂದ 


ನೆಲೆಗೊಂಡ ಶಾಂತಿ-ಸಮೃದ್ಧಿ-ಸುವ್ಯವಸ್ಥೆಯನ್ನು ಇವುಗಳಲ್ಲಿ ಕೊಂಡಾಡಲಾಗಿದೆ. 


ಅರಸುಗಳು ಬದಲಾದರೂ ದೇಶದ ವ್ಯವಸ್ಥೆಯಲ್ಲಿ ತೊಂದರೆಯಾಗದ ಕಾರಣ ವ್ಯಾಪಾರ, 


೫೩ 


ಕೃಷಿ ಮತ್ತು ವೃತ್ತಿಗಳ ಅಭಿವೃದ್ಧಿ ಸಾಧ್ಯವಾಯಿತು. ಈ ಕಾಲದಲ್ಲಿ ನಾನಾದೇಸಿಸಂಘಗಳ 
ಅಧ್ಯಕ್ಷನಾದ ಮಹಾದೇವರಸ (ಮಹದೇವಯ್ಯ) ಹರಿಹರರಾಯನಲ್ಲಿ ಒಂದು ಭಿನ್ನಹ 
ಮಾಡಿದನಂತೆ. ಅವನು ಅದನ್ನು ಗಮನಿಸಿ ಆಗ ಯುವರಾಜನಾಗಿದ್ದ ಕುಮಾರ ಬುಕ್ಕರಾಯನಿಗೆ 
ಈ ಬಗ್ಗೆ ಸೂಕ್ತ ಕಮತೆಗೆದುಕೊಳ್ಳಲು ತಿಳಿಸಿದನು. ಚೆಂ೦ಗನಾಡಿನ ಸಿಂಗಪಟ್ಟಣದಲ್ಲಿ ಕೆಲ 
ಲೋಕೋಪಯೋಗಿ ಕೆಲಸಗಳಾಗಬೇಕಾಗಿತ್ತು (ಎ. ಕ. ಳ ಅರಕಲಗೂಡು ೭ಲಿ, ಕ್ರಿಶ. ೧೩೫೫- 
೫೬). ಆಗ ಬುಕ್ಕರಾಯನ ಆಜ್ಞೆಯಂತೆ ಅವನ ಮುಖ್ಯಮಂತ್ರಿ ಸೋವಪ್ಪನು ಒಂದು 
ಕಾಲುವೆಯನ್ನು ತೋಡಿಸಿ ಅದಕ್ಕೊಂದು ಸೇತುವೆಯನ್ನು ನಿರ್ಮಿಸಿದನು. ಈ ಬಗ್ಗೆ ಸೂಕ್ತ 
ಪತ್ರ ಶಾಸನವನ್ನು ಮಹದೇವಪ್ಪನಿಗೆ ನೀಡಿದರು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ 


ರಾಜಸತ್ತೆಯಲ್ಲಿ ಏನೇ ಬದಲಾವಣೆಯಾದರೂ ಆಡಳಿತ ಸುಸೂತ್ರವಾಗಿ ಸಾಗಿತ್ತು” 


ಬುಕ್ಕರಾಯನ ಕಾಲದಲ್ಲಿ ಶೀ ವೈಷ್ಣವ ಪಂಥವು ತಮಿಳುನಾಡಿನಿಂದ ಕರ್ನಾಟಕಕ್ಕೆ 
ಆಗಮಿಸಿ ನಿಧಾನವಾಗಿ ಭದ್ರ ತಳಹದಿಯ ಮೇಲೆ ನಿಂತಿತು (ಎ. ಕಳ ಹಾಸನ ೭೭, ಕ್ರಿಶ. 
೧೩೭೬). “ತಮಿಳುನಾಡಿನ ಗಮಕಿ ಮತ್ತು ಅವನ ಮಕ್ಕಳು ಹಾಸನ ಜಿಲ್ಲೆಯ ಅನುಗವಳ್ಳಿಯ 
ಶ್ರೀ ರಾಮಚಂದ್ರ ದೇವಸ್ಥಾನಕ್ಕೆ ಬಂದಂತೆಯೂ, ಅಲ್ಲಿ ಅವರು ತಮಿಳಿನ ಕಂಬ ರಾಮಾಯಣವನ್ನು 
ಗಮಕದಲ್ಲಿ ಹೇಳುತ್ತಿದ್ದರೆಂದು ಅನುಗವಳ್ಳಿಯ ಶಾಸನವು ತಿಳಿಸುತ್ತದೆ. ೧೨ನೇ ಶತಮಾನದಲ್ಲಿ 
ಕಂಬರಾಮಾಯಣವು ಆಗಲೇ ತುಂಬಾ ಜನಪ್ರಿಯವಾಗಿತ್ತು. ಶೀವೈಷ್ಠವಧರ್ಮದಲ್ಲಿ ಶ್ರೌತ- 
ಸ್ಪಾರ್ತ ಆಚರಣೆಗಳಿಗೆ ಬಾಧ್ಯರಾದ ಬ್ರಾಹ್ನಣವರ್ಗಗಳು ವಿಶೇಷವಾಗಿ ಇದ್ದರೂ, ಭಗವತ್ನರುಣೆಗೆ 
ಎಲ್ಲರೂ ಹಕ್ಕುಳ್ಳವರು ಮತ್ತು ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ವಿಶಾಲ 
ತತ್ವವನ್ನು ಇದು ಒಪ್ಪಿಕೊಂಡಿದ್ದುದರಿಂದ ಅನೇಕ ಬ್ರಾಹ್ಮಣೇತರ ವರ್ಗಗಳ ಜನರು ಇದರ 
ಕಕ್ಷೆಯಲ್ಲಿ ಸೇರಲು ಅವಕಾಶವಾಯಿತು. ಹದಿನೆಂಟು ಕುಲ ಜಾತಿಗಳಿಗೆ ಸೇರಿದ ಶ್ರೀ ವೈಷ್ಣವರ 


ಪ್ರಸ್ತಾಪ ಸಮಕಾಲೀನ ಶಾಸನಗಳಲ್ಲಿ ಸಾಕಷ್ಟು ಬರುತ್ತದೆ. 


೫೪ 


“ಕರ್ನಾಟಕದ ಸಾಂಸ್ಕೃಕಿಕ ಚರಿತ್ರೆಯಲ್ಲಿ ಶ್ರವಣಬೆಳಗೊಳದ ಬುಕ್ಕರಾಯನ ಶಾಸನವು 
ಮುಖ್ಯವಾದುದಾಗಿದೆ (ಎ.ಕ. 1೧೯೭೩, ಶ್ರಬೆ.ಸಂ. ೪೭೫). ರಾಜಕೀಯದಂತೆ ಧಾರ್ಮಿಕ, 
ಸಾಮಾಜಿಕ ರಂಗದಲ್ಲಿಯೂ ಅತ್ಯಂತ ಸ್ಥರಣೀಯವಾದ ಒಂದು ಘಟನೆ ಈ ಆಳಿಕೆಯಲ್ಲಿ 
ಸಂಭವಿಸಿತು. ಅದು ಜೈನ-ರಾಮಾನುಜರ ಒಡಂಬಡಿಕೆ. ತಮ್ಮ ತಮ್ಮ ಧರ್ಮ ಮತ್ತು ಮತಗಳಿಗೆ 
ಸಂಬಂಧಿಸಿದ ಆಚಾರ ಸಂಪ್ರದಾಯಗಳ ನಡವಳಿಕೆಯ ವಿಚಾರದಲ್ಲಿ ಜೈನ ಮತ್ತು 
ಶ್ರೀ ವೈಷ್ಣವ ಪಂಗಡಗಳ ಜನರಲ್ಲಿ ವಿವಾದವು ಹುಟ್ಟಿ ವಿಕೋಪಕ್ಕೆ ಹೋಯಿತು. ಬಲಿಷ್ಠರಾದ 
ಶ್ರೀ ವೈಷ್ಣವರಿಂದ ದುರ್ಬಲರಾದ ಚೈನರಿಗೆ ಹೆಚ್ಚು ಹೆಚ್ಚು ಹಿಂಸೆಯಾಗತೊಡಗಿತು. ಜೈನರು 
ಬುಕ್ಕರಾಯನಿಗೆ ದೂರು ಇತ್ತರು. ರಾಯನು ಉಭಯ ಮತದ ಮುಂದಾಳುಗಳನ್ನು ಓಲಗಕ್ಕೆ 
ಕರೆಸಿದನು. ಈ ಸಭೆಗೆ ಅಂತ್ಯಜ ವರ್ಗಕ್ಕೆ ಸೇರಿದ ತಿರಿಕುಲ, ಜಾಂಬವಕುಲ, ಮೊದಲ್ಗೊಂಡು 
ಎಲ್ಲ ಬಗೆಯ ರಾಮಾನುಜ ಪಂಗಡದವರೂ, ಶ್ರೀ ವೈಷ್ಣವಾಚಾರ್ಯರೂ ಆಗಮಿಸಿದ್ದರು. ವಿವಾದದ 
ಕಾರಣಗಳನ್ನು ವಿವರವಾಗಿ ತಿಳಿದುಕೊಂಡು ರಾಯನು ಕೊನೆಗೆ ತನ್ನ ತೀರ್ಪು ನೀಡಿದನು. 
ಈ ಸಮಸ್ಯೆಯನ್ನು ಪರಿಹರಿಸಿದ ಬಗೆಯು ವಿಜಯನಗರದ ಅರಸರು ಧಾರ್ಮಿಕ ಸಾಮರಸ್ಯಕ್ಕೆ 
ನೀಡಿದ ಪ್ರಾಮುಖ್ಯವನ್ನು ಅವರ ರಾಜನೀತಿ ನೈಪುಣ್ಯವನ್ನು ತೋರಿಸುತ್ತದೆ." 

“ರಾಯನು ಜೈನರ ಕೈಯನ್ನು ಶ್ರೀ ವೈಷ್ಣವರ ಕೈಯಲ್ಲಿಕೊಟ್ಟು ವೈಷ್ಣವ ದರ್ಶನಕ್ಕೆಯೂ, 
ಜೈನದರ್ಶನಕ್ಕೆಯೂ ಭೇದವಿಲ್ಲ. ವೈಷ್ಟವರೂ ಜೈನರೂ ಒಂದು. ಭೇದವಾಗಿ ಕಾಣಲಾಗದು” 
ಎಂದು ನುಡಿದನು. ಜೈನರು ಎಂದಿನಂತೆ ಪಂಚಮಹಾವಾದ್ಯ, ಕಳಶ ಮುಂತಾದ ಧಾರ್ಮಿಕ 
ಮರ್ಯಾದೆಗಳಿಗೆ ಬಾಧ್ಯಸ್ತರು. ಜೈನಮತದ ಹಾನಿ-ವೃದ್ಧಿಯಂದರೆ, ಶ್ರೀ ವೈಷ್ಣವ ಮತದ 
ಹಾನಿ-ವೃದ್ದಿಯೆಂದು ಭಾವಿಸಿ, ರಾಜ್ಯದೊಳಗಿನ ಎಲ್ಲ ಜೈನ ಬಸದಿಗಳಲ್ಲಿ ಶಾಸನಗಳನ್ನು 
ಹಾಕಿಸಬೇಕು ಎಂದು ಸೂಚಿಸಿದನು. ಚಂದಸೂರ್ಯರಿರುವವರೆಗೆ ಜೈನಮತವನ್ನು ಸಂರಕ್ಷಿಸುವ 
ಹೊಣೆಯು ಶೀ ವೈಷ್ಣವರ ಮೇಲೆ, ಶ್ರೀ ವೈಷ್ಣವರೂ ಜೈನರೂ ಭಿನ್ನರಲ್ಲ. ಇಬ್ಬರ ದೇಹವೂ 


ಒಂದೇ. ತಿರುಪತಿಯ ಶ್ರೀ ವೈಷ್ಟವಾಚಾರ್ಯರು ಜೈನರ ಕರಭಾರದಿಂದ ಶ್ರಣವಬೆಳಗೊಳ ಕ್ಷೇತ್ರದಲ್ಲಿ 


೫೫ 


ಕಾವಲಿರಿಸಿ, ಜೈನಬಸದಿಗಳನ್ನು ಜೀರ್ಣೋದ್ದಾರ ಮಾಡಬೇಕು ಮುಂತಾಗಿ ತೀರ್ಮಾನಿಸಿದನು. 
ದಕ್ಷಿಣ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಅಜರಾಮರವಾದ ಈ " ೈನ ರಾಮಾನುಜೀಯ 
ಒಡಂಬಡಿಕೆಯು” ವಿಜಯನಗರದ ಅರಸರು ತಮ್ಮ ಸಾಮ್ರಾಜ್ಯದೊಳಗಿನ ಎಲ್ಲ ಧರ್ಮ 
ಮತಗಳವರಿಗೆ ಅರ್ಪಿಸಿದ ಹಿರಿದಾದ ಅಧಿಕಾರ ಪತ್ರವಾಗಿದೆ. ಬುಕ್ಕರಾಯನು 


ಧರ್ಮಪರಿಪಾಲಕನಾಗಿ, ಧರ್ಮೋದಾತ್ತ ಅರಸನಾಗಿ ಈ ಶಾಸನದಲ್ಲಿ ಬಿಂಬಿತನಾಗಿದ್ದಾನೆ.” 


ಬುಕ್ಕರಾಯನ ಬಗ್ಗೆ ನೇಲಟೂರು ವೆಂಕಟರಮಣಯ್ಯನವರು “ಭಾರತವನ್ನಾಳಿದ 
ಸಾರ್ವಭೌವರಲ್ಲಿ ಬುಕ್ಕರಾಯರು ಮಹಾಮಹಿಮರು. ಸಾಮ್ರಾಜ್ಯನಿರ್ಮಾಣದಲ್ಲಿ ಆತನು 
ಚೆಂದಗುಪ್ತ ಮೌರ್ಯನಿಗೂ, ಶಿವಾಜಿಗೂ ಸಮಾನಸ್ಕಂದನು. ವಿಜಯನಗರ ಸಾಮ್ರಾಜ್ಯಕೀರ್ತಿಯು 
ಹರಿಹರನಿಗೂ ಬುಕ್ಕರಾಯನಿಗೂ ವಿದ್ಯಾರಣ್ಕರಿಗೂ ಸಮಸಮಸೇರಬೇಕು. ಆದರೆ ಬುಕ್ಕರಾಯರೇ 
ವಿಜಯನಗರದ ವಾಸ್ತವವಾದ ನಿರ್ಮಾಪಕರೆಂದು ಹೇಳಬಹುದು. ಬುಕ್ಕರಾಯನು 
ಶೂರಾಗೇಸರನು. ಆತನ ಪ್ರಕಾಪವು ರಣರಂಗದಲ್ಲಿ ಪ್ರಸಿದ್ದವಾಗಿದೆ. ರಾಜ್ಯದ ಆರ್ಥಿಕ 


ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಲು ಅವರು ಮಾಡಿದ ಕೆಲವು ಕ್ರಮಗಳು” ಹೀಗಿವೆ : ೧. 


9) 
Ns 


ದ ಸಂಪತೆಲ್ಲಾ ವ್ಯವಸಾಯದ ಮೇಲೆ ಆಧಾರಿತವೆಂದು ಅರಿತರು. ೨. ಕೃಷಿಕರ 


a) ಲ 


ಪರಿಸ್ಥಿತಿಯನ್ನು ಸುಧಾರಿಸಲು ಭೂಮಿಯ ಸಾಗುವಳಿಗೆ ಬೇಕಾದ ಸಹಕಾರ ನೀಡಲು ಗಟ್ಟಿ 
ಪ್ರಯತ್ನ ಮಾಡಿದರು. ೩.ರಾಯಲ ಸೀಮೆಯಲ್ಲಿ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟದರು. 
೪. ಕೆರೆಗಳ ಜಲಸಂಪತ್ತಿನ ಅಭಿವೃದ್ಧಿಗೆ ಕಾಲುವೆಗಳನ್ನು ತೋಡಿಸಿದರು. ೫. ತಮಿಳುನಾಡಿನಲ್ಲಿ 
ಗ್ರಾಮ ಜೀವನದ ಕೇಂದವಾದ ದೇವತಾಯತನ ಪುನರ್ನಿರ್ಮಾಣ ಬಿಡುವಿಲ್ಲದೇ ನಡೆಯಿತು. 
೬. ಗ್ರಾಮದ ಜೀವನಕ್ಕೆ ಅನೇಕ ಅನುಕೂಲ ಕಲ್ಪಿಸಿದರು. 

ಬುಕ್ಕರಾಯನ ಆಡಳಿತವೆಂದರೆ ಮಹತ್ತರ ಘಟನೆಗಳ ಸರಮಾಲೆ. ಆತನ ಮರಣದ 
ಎರಡು ವರ್ಷಗಳ ಅನಂತರದ ಶಾಸನ (ಎ.ಕ. V ಚನ್ನರಾಯಪಟ್ಟಣ ೨೫೬) ಬುಕ್ಕರಾಯನನ್ನು 


ಹಾಡಿಹೊಗಳಿದೆ. ಆತನ ಆಡಳಿತ ಕಾಲದಲ್ಲಿ ಭೂಮಿಯು ಪುಷ್ಪಳ ಫಲನೀಡಿತು. ಜನರ 


೫೬ 


ಕಷ್ಟಗಳು ನಿವಾರಣೆಯಾದವು. ಅದು ಸುಖ-ಸಮೃದ್ದಿಯ ಕಾಲವಾಗಿತ್ತು. ಅವನು ರಮ್ಯವಾದ 
ವಿಜಯನಗರ ಪಟ್ಟಣವನ್ನು ನಿರ್ಮಿಸಿದನು. ಬುಕ್ಕರಾಯನು ಕ್ರಿಶ. 1377ರ ಸುಮಾರಿಗೆ 
ವಿಧಿವಶನಾದನೆಂದು ತೀರ್ಮಾನಿಸಬಹುದು. ಹೆಬ್ಬಸೂರು ತಾಮಶಾಸನ - ಇಮ್ಮಡಿ ಹರಿಹರನ 
ದಾನಶಾಸನ (ಎ.ಕ. IV ಎಡತೊರೆ ೪೬, ಕ್ರಿ ೧೩೭೬) ಮತ್ತು ಆ ಕಾಲದ ಇತರ ಅನೇಕ 


ಶಾಸನಗಳು ಬುಕ್ಕರಾಯನ ಮರಣಕಾಲವನ್ನು ದೃಢಪಡಿಸುತ್ತವೆ. 


ಇಮ್ಮಡಿ ಹರಿಹರರಾಯ 
(ಕ್ರಿತ. ೧೩೭೭ - ೧೪೦೪) 


ಬುಕ್ಕರಾಯನು ಕ್ರಿಶ. ೧೩೭೭ ಫೆಬ್ರವರಿ ಪ್ರಾರಂಭದಲ್ಲಿ ವಿಧಿವಶನಾದನು. ಅವನ 
ಹಿರಿಯ ಮಗನಾದ ಕುಮಾರ ಕಂಪಣನು ಕ್ರಿಶ. ೧೩೭೪ರಲ್ಲಿಯೇ ಗತಿಸಿದ ಕಾರಣ ಹರಿಹರನು 
ಪಟ್ಟವೇರಲು ಅವಕಾಶವಾಯಿತು. ಕಂಪಣರಾಯನು ಬದುಕಿದ್ದರೆ ಬುಕ್ಕರಾಯನ ಸರಿಸಮಾನ 
ಪಭುವಾಗುತ್ತಿದ್ದನೆಂದು ಕೆಲವರ ಅನಿಸಿಕೆ. ಆದರೆ ಕಂಪಣನು ತಂದೆಗಿಂತ ಮೊದಲೇ ಗತಿಸಿದ್ದರಿಂದ 


ಇಮ್ಮಡಿ ಹರಿಹರರಾಯನಿಗೆ ಸಿಂಹಾಸನವೇರಲು ತೊಂದರೆಯಾಗಲಿಲ್ಲ. 


ಬುಕ್ಕರಾಯನ ಇನ್ನೊಬ್ಬಮಗ ವಿರೂಪಾಕ್ಷನು ಮಲೆನಾಡಿನ ಅರಗದ 
ಪ್ರಾಂತಾಧಿಕಾರಿಯಾಗಿದ್ದನು. ಅವನು ಪಟ್ಟಕ್ಕೇರಬೇಕೆಂದು ಕೆಲವರು ಪ್ರಯತ್ನಿಸಿದರೆಂದು ಕೆಲ 
ವದಂತಿಗಳಿದ್ದವು. ವಿರೂಪಾಕ್ಷನು ಉದಯಗಿರಿಯ ಪರಿಪಾಲಕನಾಗಿದ್ದನೆನ್ನಲು 
ಶಾಸನಾಧಾರಗಳಿವೆ. ಆದರೆ ನೇರವಾಗಿ ವಿರೂಪಾಕ್ಷನು ತೊಂದರೆ ಮಾಡಿದ ಆಧಾರಗಳು 
ಇಲ್ಲ. ಆದ್ದರಿಂದ ಇಮ್ಮಡಿ ಹರಿಹರನು ನಿರಾತಂಕವಾಗಿ ವಿಜಯನಗರದ ವಜಸಿಂಹಾಸನವನ್ನೇರಿ 


೨೭ ವರ್ಷ ರಾಜ್ಯ ಪರಿಪಾಲನೆ ಮಾಡಿದನು. 


“ಆದರೆ ಆಗ, ಉಲ್ಬಣಿಸಿದ ನಗರಿ ಕೇಶವದೇವನ ಹಾವಳಿಯೊಂದಿಗೆ ಆತನ 


(ವಿರೂಪಾಕ್ಷನ) ಸಂಬಂಧವಿರಬಹುದೆಂದು ಊಹಿಸಬಹುದು. ದ್ರಾವಿಡ ಪ್ರದೇಶದಲ್ಲಿ 


೫೭ 


ಬಂಡುಕೋರರು ವಿಶೇಷವಾಗಿ ಕಂಡು ಬಂದರು. ಕುಮಾರ ಕಂಪಣನ ಮಕ್ಕಳು ಮತ್ತಿತರರು 
ಬಂಡೆದ್ದವರೊಂದಿಗೆ ಸೇರಿ ವರ್ತಿಸಿದರು. ಹರಿಹರನು ತಿರುಗಿ ಬಿದ್ದ ಈ ಪುಡಿನಾಯಕರನ್ನು 
ಹತ್ತಿಕ್ಕಿ ಶಾಂತಿ ಸ್ಥಾಪನೆ ಮಾಡಿದನು. ತನ್ನ ಮಕ್ಕಳಲ್ಲಿ ಶಕ್ತಿ ಸಂಪನ್ನನಾದ ವಿರೂಪಣ್ಣ ಒಡೆಯರನ್ನು 
ದೊಡ್ಡ ಸೇನೆಯೊಂದಿಗೆ ದಕ್ಷಿಣಕ್ಕೆ ಕಳಿಸಿದನು. ವಿರೂಪಣ್ಣ ಒಡೆಯನು ತಿರುಗಿ ಬಿದ್ದವರನ್ನು 
ಹತ್ತಿಕ್ಕಿ ಆಸೇತುವರೆಗೆ ರಾಯರ ಅಧಿಕಾರವನ್ನು ಸ್ಥಾಪಿಸಿದನು. ಅನಂತರ ಸಿಂಹಳದ ಮೇಲೆ 
ದಂಡೆತ್ತಿ ಹೋಗಿ ದ್ವೀಪಾಧಿಪತಿಯನ್ನು ಸೋಲಿಸಿ ಕಪ್ಪ-ಕಾಣಿಕೆ ವಸೂಲು ಮಾಡಿದನು. 


ವಿಜಯನಗರ-ಸಿಂಹಳದ ನಡುವೆ ಇದೇ ಮೊದಲ ಸಂಘರ್ಷ 


ಶರ್ಷ. ಕ್ರಿಶ. ೧೩೭೬ರಲ್ಲಿ ಬಹಮನಿ 
ಸುಲ್ತಾನರಾನದ ಮುಜಾಹಿದ್‌ನು ಹೊಸ ಸಾಮ್ರಾಟನು. ಆಂತರಿಕ ಪರಿಸ್ಥಿತಿಯಲ್ಲಿ 
ತೊಂದರೆಯಲ್ಲಿದ್ದಾಗ ಬೇಕೆಂತಲೇ - ಕೃಷ್ಣಾ-ತುಂಗಭದ್ರಾ ನಡುವಣ ಭೂಪ್ರದೇಶವು ಸ್ಪೀಕರಿಸಿ 
ಬಹಮನಿ ಸುಲ್ತಾನರಿಗೆ ಸೇರಬೇಕು, ಅದನ್ನು ನಮಗೆ ಬಿಟ್ಟುಬಿಡಿ” ಎಂದು ತಾಕೀತು ಮಾಡಿದನು. 
ಮುಜಾಹಿದ್‌ನ ಅಹವಾಲನ್ನು ಹರಿಹರರಾಯನು ತಿರಸ್ಕರಿಸಿದನು. ಈಗ ನಡೆದ ಯುದ್ದದ 
ವಿಷಯದಲ್ಲಿ ವಿದೇಶಿ ಪ್ರವಾಸಿ ಫೆರಿಷ್ತಾ ಹೇಳುವುದು ನಂಬಲು ಅನರ್ಹವೆನಿಸುತ್ತದೆ. 
ಮುಜಾಹಿದನು ಶತ್ರುಗಳ ದಾಳಿಗೆ ಬೆದರಿ ಶಿಬಿರವನ್ನು ಎತ್ತಿಕೊಂಡು ಪರಾರಿಯಾದನು. 
ಒಂದು ಶಾಸನದಲ್ಲಿ - ತುರುಕರು ದಂಡೆತ್ತಿ ಬಂದು ಆದವಾನಿ ರಾಜ್ಯವನ್ನು ದುರ್ಗವನ್ನು 
ಮುತ್ತಿದರು. ಆಗ ಹರಿಹರರಾಯನ ತಮ್ಮನಾದ ಮಲ್ಲಪ್ಪ ಒಡೆಯನು, ಕುಮಾರ ಚೆನ್ನಪ್ಪ 
ಒಡೆಯನು ಪ್ರಚಂಡ ಸೈನ್ಯದೊಡನೆ ಬಂದು, ರಣರಂಗದಲ್ಲಿ ಅವನನ್ನು ಚಿಂದಿಮಾಡಿ, ರಾಜ್ಯವನ್ನು 


ಜಯಿಸಿ ದೊಡ್ಡಪ್ಪನಿಗೆ ಕಾಣಿಕೆಯಾಗಿ ನೀಡಿದರು. 


ಇಮ್ಮಡಿ ಹರಿಹರನ ಕಾಲದಲ್ಲಿ ಪ್ರಾರಂಭದ ಹತ್ತು ವರುಷಕಾಲ ಅನೇಕ ದಂಗೆಗಳನ್ನು 
ಹತ್ತಿಕ್ಕಲಾಯಿತು. ಕೊಂಕಣ, ತುಂಡೀರಮಂಡಲ ಚೋಳ ಮತ್ತು ಪಾಂಡ್ಕರ ವಿದ್ರೋಹವನ್ನು 


ಅಡಗಿಸಲಾಯಿತು. ಇವನ ಕಾಲದ ಬಹುಮುಖ್ಯ ಘಟನೆಯಿಂದರೆ ಕ್ರಿಶ. ೧೩೮೫ರಲ್ಲಿ ಸಿಂಹಳದ 


೫೮ 


ಮೇಲೆ ಸಾಧಿಸಿದ ದಿಗ್ನಿಜಯ. ಆ ಸಮಯದಲ್ಲಿ ಸಿಂಹಳದ ಉತ್ತರಭಾಗದ ಜಾಫ್ಸಾವನ್ನು 
ಆಳುತ್ತಿದ್ದ ಭುವನೈಕಬಾಹುವನ್ನು (ಕ್ರಿಶ. ೧೩೭೨-೧೪೦೬) ರಾಜಪುತ್ರ ವಿರೂಪಾಕ್ಷನು ಸೋಲಿಸಿ, 
ಅವನನ್ನು ವಿಜಯನಗರದ ಸಾಮಂತನನ್ನಾಗಿ ಮಾಡಿ, ವಿಜಯನಗರಕ್ಕೆ ತಿರುಗಿ ಬಂದು, 
ತಂದೆಗೆ ಸಿಂಹಳದಿಂದ ತಂದ ಅಮೂಲ್ಯ ರತ್ನಗಳನ್ನು ಸ್ಪಟಿಕಮಣಿಗಳನ್ನು ಅರ್ಪಿಸಿದನು. 
ಅಂದಿನಿಂದ ಬಹುಕಾಲ ಜಾಫ್ನಾ ವಿಜಯನಗರದ ಸಾಮಂತರಾಜ್ಯವಾಗಿತ್ತು (ಕೋಡಿಂಗ್ಲನ್‌- 


ಸಿಂಹಳದ ಸಂಕಿಪ್ಲ ಇತಿಹಾಸ, ಹು. ೮೪-೮೫). 


ಕೊಂಕಣದಲ್ಲಿ ಭುಗಿಲೆದ್ದ ಬಂಡಾಯವನ್ನು ಅರಗನಾಡಿನ ರಾಜ್ಯಪಾಲ ಬುಕ್ಕರಾಯನ 
ಮಂತ್ರಿ ವಸಂತಮಾಧವನು ಸಮರ್ಥನಾಗಿ ನಿಭಾಯಿಸಿದನು. ತುಂಡೀರ, ಚೋಳ, 
ಪಾಂಡ್ಕನಾಡುಗಳ ಅಧಿಪತಿಯಾಗಿದ್ದ ಇಮ್ಮಡಿ ವಿರೂಪಾಕ್ಷನು ಅಲ್ಲಿನ ದಂಗೆಯನ್ನು ನಂದಿಸಿದನು. 
ಎಲ್ಲಕ್ಕಿಂತ ಪ್ರಮುಖವಾದುದೆಂದರೆ ರಾಜನು ಪರಾಕ್ರಮದಿಂದ ಮಹಮ್ಮದೀಯರ ವಶವಾಗಿದ್ದ 
ಗೋವೆಯನ್ನು ಸ್ಪಾಧೀನಪಡಿಸಿಕೊಂಡನು. ಅಲ್ಲಿನ "ರಂಗಿನಿ' ದುರ್ಗದಲ್ಲಿ ಘೋರ ಘರ್ಷಣೆ 
ನಡೆದು ವಿಜಯಶ್ರೀ ವಿಜಯನಗರದ ಪಾಲಾಯಿತು. ಈ ಕಾಳಗಗಳಲ್ಲಿ ಅಗೇಸರರಾಗಿ 
ಹೋರಾಡಿದ ಮಂತ್ರಿ ವಸಂತ ಮಾಧವನೂ, ಆತನ ಪುತ್ರ ಬೈಚರಸನೂ ಮಾಡಿದ ಸೇವೆಗೆ 
ಚಕ್ರವರ್ತಿಯು ಸಪ್ಪಕೊಂಕಣ ಧೂಲೀಪಟ್ಟ ಗೋವಾ ಪುರವರಾಧೀಶ್ವರ, ತುರಕದಳ ವಿಭಾಡ, 


ರಂಗಿನಿ ಪರತಾಪ ಮುಂತಾದ ಬಿರುದುಗಳನ್ನಿತ್ತು ಗೋವಾ-ಬನವಾಸಿ ನಾಡುಗಳ ಅಧಿಕಾರವನ್ನು 


ಅವನಿಗೆ ದಯಪಾಲಿಸಿದನು. 


ಕಾಶೀವಿಲಾಸ ಕ್ರಿಯಾಶಕ್ತಿಗಳು ರಾಯನ ಕುಲಗುರುಗಳೂ ರಾಜಗುರುಗಳೂ ಆಗಿದ್ದರೂ, 
ರಾಜಕಾರ್ಯದಲ್ಲಿ ವಿದ್ಯಾರಣರ ಮಾರ್ಗದರ್ಶನ ಪ್ರಮುಖವಾಗಿತ್ತು. ರಾಜನೀತಿ ಚತುರನಾದ 
ಮುದ್ದದಂಡನಾಥನು ರಾಜನ ಆಪ್ತ ಮಂತ್ರಿಯಾಗಿದ್ದನು. ರಾಜನು ಅನೇಕ ಅಗ್ರಹಾರಗಳನ್ನು 


ಕೆರೆಗಳನ್ನು ಸ್ಥಾಪಿಸಿದನು. ವಿಜಯನಗರ ಮೊದಲಾದ ಇಪ್ಪತ್ತಾರು ಪಟ್ಟಣಗಳ ಪ್ರಮುಖರ. 


೫೯ 


ವರ್ತಕರು, ಒಕ್ಕಲಿಗರು, ಕೂಲಿಕಾರರು, ಹೊಲೆಯರು ಮುಂತಾದವರು ಮುದ್ದುದಂಡನಾಥನನ್ನು 
ಸಾರ್ವಜನಿಕವಾಗಿ ಸನ್ಮಾನಿಸಿ ಪೃಥ್ಧೀಸೆಟ್ಟಿ ಎಂಬ ಗೌರವದ ಬಿರುದನ್ನು ನೀಡಿದರು. ರಾಜನ 


ಇನ್ನೊಬ್ಬ ಪ್ರಮುಖ ಮಂತ್ರಿಯೆಂದರೆ ಬೈಚನೆಂಬ ಜೈನಮಹನೀಯ. 


ಬುಕ್ಕರಾಯನ ಕಾಲದಲ್ಲಿ ಆರಂಭವಾದ ವೇದಭಾಷ್ಯದ ಕಾರ್ಯವು ಇಪ್ಪತ್ತು ವರುಷ 
ನಡೆದು (೧೩೬೦-೮೦) ಇವನ ಆಳ್ಗಿಕೆಯಲ್ಲಿ ಪರಿಪೂರ್ಣವಾಯಿತು. ಇದರಿಂದ ರಾಜನು 


* ೈದಿಕ ಮಾರ್ಗ ಸ್ಥಾಪನಾಚಾರ್ಯ' ಎಂಬ ಬಿರುದಾಂಕಿತನಾದನು. 


ಯುವರಾಜ ಇಮ್ಮಡಿ ಬುಕ್ಕನು ಪೆನುಗೊಂಡೆಯ ರಾಜ್ಯಪಾಲನಾಗಿದ್ದಾಗ ಹೊನ್ನೆ 
(ಪೆನ್ನು ಹೊಳೆಯಿಂದ ಪೆನುಗೊಂಡೆಗೆ ಕಾಲುವೆಯನ್ನು ತೋಡಿಸಿದನು. ಸಿಂಗಮಭಟ್ಟನೆಂಬ 
ಜಲಯಂತ್ರ ವಿಶಾರದನು (Hydraulic Engineer?) ಈ ಕೆಲಸ ಮಾಡಿಸಿದನು. ಅದರಂತೆ 
ಹಿರಿಯ ಬುಕ್ಕನ ಮೊಮ್ಮಗಳಾದ ಜೊಮ್ಮದೇವಿಯು ಬೇರೊಂದು ಕಾಲುವೆಯನ್ನು ತೋಡಿಸಿದಳು 
(ಈಕೆ ಬುಕ್ಕನ ಮಗಳು ವಿರೂಪಾದೇವಿಯ ಪುತ್ರಿ, ಈ ಕಾಲದಲ್ಲಿ ವಾಣಿಜ್ಯ ವ್ಯವಹಾರಗಳು 
ಅಭಿವೃದ್ಧಿ ಹೊಂದಿದವು. ಅನೇಕ ನಗರಗಳು ಅಭಿವೃದ್ಧಿ ಹೊಂದಿದವು. ವಿಜಯನಗರ, 
ದೋರಸಮುದ್ರ, ಪೆನುಗೊಂಡ, ಉದಯಗಿರಿ, ಬಂಕಾಪುರ ಅಭಿವೃದ್ದಿ ಹೊಂದಿದವು. 


ಕಾಂಚೀಪುರಕ್ಕೆ ಉಪರಾಜಧಾನಿಯ ಮಹತ್ವವೂ ಶೋಭೆಯೂ ದೊರೆತವು. 


“ಹಂಪೆಯ ಸಮೀಪದ ಮಾಲ್ಕವಂತ ಬೆಟ್ಟದ ಮೇಲೆ ವಿನಾಯಕನನ್ನು ಪ್ರತಿಷ್ಠಾಪಿಸಿದನು” 
ರಾಜಧಾನಿಗೆ ಕೋಟಿಗಳನ್ನು ಬುರುಜುಗಳನ್ನು ಕಟ್ಟಿಸಿದನು. ತುಂಗಭದೆಯಿಂದ ಅರಮನೆಯ 
ಸಮೀಪಕ್ಕೆ ನೀರು ಸರಬರಾಜಾಗುವಂತೆ ಕಾಲುವೆಗಳನ್ನು ಕಲ್ಲಿನ ಕೊಳವೆಗಳನ್ನು ಹಾಕಿಸಿದನು. 


ರಾಜ್ಯಕ್ಕೆ ೧೨ ಲಕ್ಷ ವರಮಾನ ಬರುವಂತೆ ಅಣೆಕಟ್ಟನ್ನು ವಿಸ್ತರಿಸಿದನು.” 


ಹರಿಹರನು ತಿರುಪತಿಯ ವೆಂಕಟೇಶ್ವರನ ಆರಾಧಕನಾಗಿದ್ದನು. ಬೆಟ್ಟದ ಮೇಲೆ ತನ್ನ 


ಹೆಸರಿನಲ್ಲಿ “ಮಾಸಿ” ತಿಂಗಳಲ್ಲಿ ಪ್ರತಿವರುಷ ಉತ್ಸವ ನಡೆಸಲು ಅಲ್ಲಿಯ ಶ್ರೀ ವೈಷ್ಣಮಠದವರಿಗೆ 


೬0೦ 


ಸಾಲಿಯಾನಾ ಒಂದುನೂರು ಪಣಗಳ ಆದಾಯವಿದ್ದ "ಪುಂಗೋಡು' ಎಂಬ ಗ್ರಾಮವನ್ನು 
ಉಂಬಳಿಯಾಗಿ ನೀಡಿದ್ದನು. ಅದರಂತೆ ಹರಿಹರ ರಾಯನು ಚಿದಂಬರಂನ ಕನಕಸಭೆಗೂ, 
ಕಾಳಹಸ್ತಿ, ಶ್ರೀಶೈಲ, ಕಾಂಚೀಪುರ, ಸೋಮಶೈಲ (ತಿರುವಣ್ಣಮಲೈ ಅಹೋಬಲ, ಶ್ರೀರಂಗಂ, 
ಕುಂಭಕೋಣಗಳಿಗೆ ಕಾಣಿಕೆಗಳನ್ನು ನೀಡಿದ್ದಾನೆ. ಅನೇಕ ಕ್ಷೇತಗಳಲ್ಲಿ ಷೋಡಶ ಮಹಾದಾನಗಳನ್ನು 


ಮಾಡಿದ್ದಾನೆ.” 


ಕೆಲವು ಇತಿಹಾಸಕಾರರ ಅಭಿಪ್ರಾಯದಂತೆ ಹರಿಹರನು ಆಡಳಿತಾತ್ಮಕವಾಗಿ ಸಾಮ್ರಾಜ್ಯದಲ್ಲಿ 
ಕೆಲ ಮಹತ್ವದ ಬದಲಾವಣೆಗಳನ್ನು ತಂದನು. ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮನ 
ಐದುಜನ ಮಕ್ಕಳು ಸೇರಿ ಸ್ಥಾಪಿಸಿದರು. ಈ ಸೋದರರು ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ 
ಅಧಿಪತಿಗಳಾಗಿ ತುಂಬಾ ಸ್ವತಂತ್ರವಾಗಿಯೇ ರಾಜ್ಯಭಾರ ಮಾಡಿದರು. ಅದರೆ ಅವರೆಲ್ಲಾ 
ಹರಿಹರ ಮತ್ತು ಬುಕ್ಕರಾಯರ ಅಧಿಪತ್ಯವನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ಅವರ 
ಆಜ್ಞಾಮುವರ್ತಿಗಳಾಗಿಯೇ ಇದ್ದರು. ಈ ವ್ಯವಸ್ಥೆಯಲ್ಲಿ ವಿಜಯನಗರವು ಸರ್ವತಂತ್ರ 
ಸ್ಪತಂತ್ರರಾಜ್ಯಗಳ ಗಣರಾಜ್ಯದಂತಿತ್ತೇ ಹೊರತು ಒಂದೇ ಸಾಮ್ರಾಜ್ಯದಂತೆ ಇರಲಿಲ್ಲ. ಹರಿಹರನು 
ಈ ವ್ಯವಸ್ಥೆಯನ್ನು ಬದಲಾಯಿಸಿದನು ರಾಜ್ಯದ ಅನ್ಯಾನ್ಯ ಪ್ರಾಂತಗಳನ್ನು ಪರಿಪಾಲಿಸುತ್ತಿದ್ದ 
ತನ್ನ ಸೋದರ ಸಂಬಂಧಿಗಳ ಬದಲಾಗಿ ಎಲ್ಲ ಪ್ರಾಂತಗಳಿಗೆ ತನ್ನ ಮಕ್ಕಳನ್ನೇ ರಾಜ್ಯಪಾಲರನ್ನಾಗಿ 
ನೇಮಿಸಿದನು. ಇದರಿಂದ ವಿರೂಪಾಕ್ಷನು ದಕ್ಷಿಣಪ್ರಾಂತಕ್ತೂ ದೇವರಾಯನು ಉದಯಗಿರಿಗೂ, 
ಇಮ್ಮಡಿ ಬುಕ್ಕನು ಮುಳಬಾಗಿಲಿಗೂ, ಅರಗ ಮತ್ತು ಬನವಾಸಿಗೆ ಆಪ್ತ್ರಮಂತ್ರಿ ಮಾಧವನೂ 


೩೧ 
ರಾಜ್ಯಪಾಲರಾದರು. 


ಹರಿಹರನು ಅಂತ್ಯಕಾಲದಲ್ಲಿ ವ್ಯಾಧಿಗಸ್ತನಾಗಿ ಮಲಗಿದನು. ಆಗ ರಾಜ್ಯಪಾಲರಾಗಿದ್ದ 


೨ p) ಬ 


ಆತನ ಪುತ್ತರೆಲ್ಲಾ ಸಿಂಹಾಸನಾಕಾಂಕ್ಷಿಗಳಾಗಿ ರಾಜಧಾನಿಗೆ ಬಂದರು. ಹರಿಹರನು ವ್ಯಾಧಿಯಿಂದ 


ಕ್ರಿಶ. ೧೪೦೪ರಲ್ಲಿ ವಿಧಿವಶನಾದನು. ತಕ್ಷಣ ಮಕ್ಕಳಲ್ಲಿ ಜಗಳ ಪ್ರಾರಂಭವಾಯಿತು. ಮೊದಲು 


೬೧ 


ವಿರೂಪಾಕ್ಷನು ರಾಜದಂಡವನ್ನು ಹಿಡಿದನು. ಅವನನ್ನು ಕೆಳಗಿಳಿಸಿ ಇಮ್ಮಡಿ ಬುಕ್ಕನು ಎರಡು 
ವರ್ಷ ರಾಜನಾದನು. ಕೊನೆಗೆ ದೇವರಾಯನು ಶಕಸಂವತ್ತರ ೧೩೨೮ ವ್ಯಯನಾಮ ಸಂವತ್ತರ 


ಕಾರ್ತಿಕ ಬಹುಳದಶಮಿ ಶುಕ್ರವಾರ ಪಟ್ಟಾಭಿಷಿಕ್ಷನಾದನು.”' 


ಇಮ್ಮಡಿ ಹರಿಹರನಿಗೆ ಇಬ್ಬರು ರಾಣಿಯರಿದ್ದರು. ಅವರೇ ಪಂಪಾದೇವಿ ಮತ್ತು 
ಮಲ್ಲಾದೇವಿ. ಶಾಸನಗಳ ಪ್ರಕಾರ ಅವರಿಗೆ ಐದು ಜನ ಪುತ್ರರು. ಪಂಪಾದೇವಿಯ ಮಗನೇ 
ಇಮ್ಮಡಿ ಬುಕ್ಕರಾಯ (ಎ. ಕ. VI ಕೊಪ್ಪ ೨೫). ಮಲ್ಲಾದೇವಿಯ ಮಕ್ಕಳೇ, ದೇವರಾಯ, 
ಇಮ್ಮಡಿ ವಿರೂಪಾಕ್ಷ, ಚಿಕ್ಕರಾಯ ಮತ್ತು ಕುಮಾರ ಕಂಪ (M.ALR. ೧E೨0 ಪ್ಯಾರಾ 
೮೦) ಈ ಕಂಪರಾಯನನ್ನು ನಾಲ್ಕನೇ ಕಂಪಣ ಎಂದು ಗುರುತಿಸಲಾಗಿದೆ. ಇವರಲ್ಲಿ ಇಮ್ಮಡಿ 
ಬುಕ್ಕರಾಯನೇ ಹಿರಿಮಗ. ಈತನ ಮಡದಿಯೇ ತಿಪ್ಲಾಂಬ. ಇವರ ಮಗನೇ ವೀರ ಭೂಪತಿ. 


ವೀರ ಭೂಪತಿಯ ಬಗ್ಗೆ ಉಲ್ಲೇಖಗಳು ತೀರಾ ಕಡಿಮೆ. 


ಹರಿಹರನು ಮಹಾಶೂರನಾಗಿದ್ದನು. ಆದರೆ ಸಮರ್ಥ ಸೇನಾಪತಿ ಅಲ್ಲ. ಆದರೆ 
ಆತನ ಪುತ್ರರಾದ ಇಮ್ಮಡಿ ಬುಕ್ಕರಾಯ, ವಿರೂಪಾಕ್ಷ ಮತ್ತು ದೇವರಾಯರು ಅಸಮಾನ 
ಯೋಧರು ಮತ್ತು ಸಮರ್ಥ ದಳಪತಿಗಳು. ಸೇನೆಯ ಜಮಾವಣೆಯಲ್ಲಿ, ನಡೆಸುವಲ್ಲಿ ಮತ್ತು 
ವಿಸರ್ಜಿಸುವಲ್ಲಿ ಅವರ ಪುಜ್ಞಿ ಅದ್ಧಿಶೀಯವಾಗಿತ್ತು. ಹರಹರನಿಗೆ ರಾಜವಾಲ್ಲೀಕಿ ಮತ್ತು ರಾಜವ್ಯಾಸ 
ಎಂಬ ಬಿರುದುಗಳು ಇವೆ. ಇವನಂತೆ ಇವನ ಪುತ್ರರೂ ವಿದ್ಯಾವಂತರು. ವಿರೂಪಾಕ್ಷನು 
ಸ್ವಯಂ ಕವಿ. ಅವನು ನಾರಾಯಣೀ ವಿಲಾಸ ಮತ್ತು ಉನ್ನತ್ತರಾಘವ ಎ೦ಬ ಎರಡು ನಾಟಕಗಳನ್ನು 
ಸಂಸ್ಕೃತದಲ್ಲಿ ರಚಿಸಿದನು. ದೇವರಾಯನು ಆಂಧ್ರ ಭಾಷಾಭಿಮಾನಿ. ಆಂಧಕವಿಗಳಿಗೆ ಆಶ್ರಯನೀಡಿ 


ಹೊಸಕಾವ್ಯ ರಚನೆಗೆ ಪ್ರೋತ್ಸಾಹ ಮಾಡಿದನು. 


ಇಮ್ಮಡಿ ಬುಕ್ಕರಾಯ 


(ಕ್ರಿಶ. ೧೪೦೪ - ೧೪೦೬) 


ಇಮ್ಮಡಿ ಬುಕ್ಕರಾಯನು ತನ್ನ ತಂದೆಯಾದ ಇಮ್ಮಡಿ ಹರಿಹರನ ಕಾಲದಿಂದ ಯುವರಾಜ 
ಪದವಿಯಲ್ಲಿದ್ದು ಎಲ್ಲ ಬಿರುದುಗಳನ್ನು ಧರಿಸಿ ಪ್ರಸಿದ್ದನಾಗಿದ್ದನು. ಇಮ್ಮಡಿ ಬುಕ್ಕರಾಯನು 
ತಂದೆಯ ಮರಣಾನಂತರ ಸಿಂಹಾಸನವನ್ನೇರಿದನು. ಆದರೆ ಅರಗದ ರಾಜ್ಯಪಾಲನಾಗಿದ್ದ 
ಬುಕ್ಕರಾಯನ ಸೋದರ ಇಮ್ಮಡಿ ವಿರೂಪಾಕ್ಷನು ತಂದೆಯ ಮರಣಕಾಲಕ್ಕೆ ರಾಜಧಾನಿಗೆ 


ಬಂದು ತಾನೂ ಎಲ್ಲ ಬಿರುದುಗಳನ್ನು ಧರಿಸಿ ತಾನೇ ಚಕ್ರವರ್ತಿಯೆಂದು ಮೆರೆಯ ತೊಡಗಿದನು. 


ಇಮ್ಮಡಿ ವಿರೂಪಾಕ್ಷನು ಸಂಸ್ಕೃತ ವಿದ್ದಾಂಸನಾಗಿದ್ದನು. ಅವನು ತಾನೇ ರಚಿಸಿದ 
ಐದು ಅಂಕದ ನಾರಾಯಣ ವಿಲಾಸ ಎಂಬ ನಾಟಕದಲ್ಲಿ ಆಧಾರರಹಿತ ವಿಷಯಗಳನ್ನೇ 
ತುಂಬಿದ್ದಾನೆ. ರಾಮೇಶ್ವರಕ್ಕೆ ಹೋಗಿ ಸುವರ್ಣ ತುಲಾಭಾರ ಮಾಡಿಸಿಕೊಂಡು, ಶ್ರೀರಂಗ 
ಮತ್ತು ಚಿದಂಬರಂ ಗೋಪುರಗಳಿಗೆ ಚಿನ್ನದ ಹೊದಿಕೆಗಳನ್ನು ಹಾಕಿಸಿ, ಸಿಂಹಳದ ಜಾಫ್ನಾ 
ಪ್ರಾಂತವನ್ನು ಗೆದ್ದು ಷೋಡಶ ಮಹಾದಾನಗಳನ್ನು ಮಾಡಿ, ವೇದಮಾರ್ಗ ಪ್ರವರ್ತಕನೆನಿಸಿ, 
ಸಾವಿರ ಗೋವುಗಳನ್ನು ದಾನಮಾಡಿ, ಮೆರೆದಂತೆ ಕೆಲ ಶಾಸನಗಳನ್ನು ತಾಮಪತ್ರಗಳನ್ನು 
ಹಾಕಿಸಿದ್ದಾನೆ. ಆತನು ಪ್ರಾಯಶ: ಕ್ರಿ.ಶ. ೧೪೦೫ ರಲ್ಲಿ ಮರಣಿಸಿರಬೇಕೆಂದು ಇತಿಹಾಸಕಾರರ 


ಅಭಿಪ್ರಾಯ. 


ಇಮ್ಮಡಿ ಹರಿಹರನ ಪತ್ನಿ ಮಲ್ಲಾದೇವಿಯ ಪುತ್ರ ದೇವರಾಯನೇ ಅಂತಿಮವಾಗಿ 
ಕ್ರಿಶ. ೧೪೦೬ರಲ್ಲಿ ವಿಜಯನಗರದ ವಜಸಿಂಹಾಸನಾಧಿಪತಿಯಾದನು. ವಾಸ್ತವಿಕವಾಗಿ ಇಮ್ಮಡಿ 
ಹರಿಹರನ ಮರಣಾನಂತರ ಆತನ ಅರಸಿ ಪಂಪಾದೇವಿಯ ಪುತ್ರರಾದ ಇಮ್ಮಡಿ ಬುಕ್ಕರಾಯನೂ, 
ಇಮ್ಮಡಿ ವಿರೂಪಾಕ್ಷನೂ, ದೇವರಾಯನೂ ಸಿಂಹಾಸನವನ್ನೇರಲು ಮುಂದೆ ಬಂದಿರಬೇಕು. 


ಹಿರಿತನದ ಕಾರಣ ಇಮ್ಮಡಿ ಬುಕ್ಕರಾಯನು ಸಿಂಹಾಸನವನ್ನೇರಿದರೂ, ಇಮ್ಮಡಿ ವಿರೂಪಾಕ್ಷನಿಂದ 


೬ಡಿ 


ನಾನಾರೀತಿಯ ಗೊಂದಲಗಳೂ, ಸಂಘರ್ಷಗಳೂ ನಡೆದಿರಬೇಕು. ಇಮ್ಮಡಿ ವಿರೂಪಾಕ್ಷನ 
ಅನಿರೀಕ್ಷಿತ ಸಾವಿನ ನಂತರ ಇಮ್ಮಡಿ ಬುಕ್ಕರಾಯನು ದೇವರಾಯನ ಪರವಾಗಿ ಸಿಂಹಾಸನವನ್ನು 
ತ್ಯಜಿಸಿ, ತಾನು ಕೇವಲ ಪ್ರಾಂತಾಧಿಕಾರಿಯಾಗಿರಲು ಅಂಗೀಕರಿಸಿರಬೇಕು. ತತ್ತರಿಣಾಮವಾಗಿ 
ಹರಿಹರ ಮತ್ತು ಮಲ್ಲಾದೇವಿಯ ಹಿರಿಮಗನಾದ ದೇವರಾಯನು ವಿಜಯನಗರ 


ಸಾಮ್ರಾಟನಾಗಿರಬೇಕು. ಸಿಂಹಾಸನಕ್ಕಾಗಿ ನಡೆದ ಹೋರಾಟದಲ್ಲಿ ರಕ್ತಪಾತವಾಗಲಿಲ್ಲ. 


ಇಮ್ಮಡಿ ಹರಿಹರನ ಹಿರಿಮಗನಾದ ಇಮ್ಮಡಿ ಬುಕ್ಕರಾಯನು ತಂದೆಯ ಕಾಲದಲ್ಲಿಯೇ 
ರಾಜಪ್ರತಿನಿಧಿಯಾಗಿದ್ದನು. ಇವನು ಕ್ರಿಶ. ೧೩೮೦ರಿಂದಲೇ ಸಾರ್ವಜನಿಕವಾಗಿ ಚಕ್ರಾಧಿಪತ್ಯದ 
ಬಿರುದುಗಳನ್ನು ಧರಿಸುತ್ತಿದ್ದನು. ಕಿ.ಶ. ೧೩೯೦ರಲ್ಲಿ ಎರಡು ಸಲ ಓರಂಗಲ್‌ ರಾಜ್ಯದ ಮೇಲೆ 
ದಂಡೆತ್ತಿಹೋಗಿ ಎರಡೂ ಸಲ ಪರಾಜಿತನಾದನು. ತಂದೆಯ ಮರಣಾನಂತರ ಬುಕ್ಕನು ತನ್ನ 
ಇಬ್ಬರು ಸೋದರರಾದ ಇಮ್ಮಡಿ ವಿರೂಪಾಕ್ಷ ಮತ್ತು ದೇವರಾಯನೊಂದಿಗೆ ಕಾದಾಡಿ 
ಸಿಂಹಾಸನವೇರಿದನು. ಆದರೆ ಅನಂತರ ೨-೩ ವರ್ಷದಲ್ಲಿ ಇಮ್ಮಡಿ ವಿರೂಪಾಕ್ಷನಿಂದ ಸೋತನು. 


ಬಳಿಕ ದೇವರಾಯನಿಂದ ಪರಾಜಿತನಾದನು. ಆಗ ದೇವರಾಯನು ಅರಸನಾದನು. 


ಮೊದಲನೆಯ ದೇವರಾಯ 


(ಕ್ರಿತ. ೧೪೦೬-೧೪೨೨) 


“ಅಣ್ಣ ತಮ್ಮಂದಿರ ತಿಕ್ಷಾಟದಲ್ಲಿ ಸಂಧಿಯನ್ನು ಸಾಧಿಸಿ, ಸಿಂಹಾಸನವನ್ನು ಸೆಳೆದುಕೊಂಡು 
ದೇವರಾಯನು ಕ್ರಿಶ.೧೪೦೬ರಲ್ಲಿ ರಾಜ್ಯಾಭಿಷಿಕ್ಷನಾದನು. ಈತನಿಗೆ ಪ್ರತಾಪದೇವರಾಯ, 


ಪೌಢದೇವರಾಯ ಎಂಬ ಹೆಸರುಗಳು ಇದ್ದವು” 


ಯಥಾರೀತಿಯಂತೆ ಹೊಸ ಅರಸನು ಬಂದೊಡನೆ ಬಹಮನಿ ಸುಲ್ತಾನರ ಕಾಲ 
ಆರಂಭವಾಯಿತು. ದೇವರಾಯನು ದಂಡಯಾತ್ರೆ ಮಾಡಿ ಮುದುಗಲ್‌ ಪ್ರದೇಶದಲ್ಲಿ ದಾಳಿ 


ಮಾಡಿದನು. ಆಗ ಫಿರೋಜಷಾನು ರಾಜಧಾನಿ ವಿಜಯನಗರದ ಮೇಲೆಯೇ ದಾಳಿ ಮಾಡಹೋಗಿ 


೬೪ 


ವಿಫಲನಾದನು. ಆ ಕಡೆ ಬಂಕಾಪುರವನ್ನು ಆಕ್ರಮಿಸಿದನು. ಆದವಾನಿ ದುರ್ಗದ ಮೇಲೆ 
ದಾಳಿ ಮಾಡಿದನು. ಕೊನೆಗೆ ಸಂಧಿಯಾಗಿ ರಾಯನು ಸುಲ್ತಾನನಿಗೆ ಬಂಕಾಪುರವನ್ನು ಬಿಟ್ಟು 


ಕಪ್ಪ-ಕಾಣಿಕೆ ಸಲ್ಲಿಸಿದನು. 


“ಇವರು ವಿಜಯನಗರವನ್ನಾಳಿದ ಹದಿನಾರು ವರುಷಕಾಲ ನಿರಂತರ ವೈರಿಗಳೊಂದಿಗೆ 
ಕಾದಬೇಕಾಯಿತು. ಬಹಮನಿಯವರೂ ಕೊಂಡವೀಡಿನ ರೆಡ್ಗಾಜರೂ ನಿರಂತರ ಸಮರ 
ಸಾಧಿಸಿದರು”. ಎಷ್ಟೋ ಜನ ಬಲಾಢ್ಕರಾದ ವೈರಿಗಳು ಮೇಲೇರಿ ಬಂದರೂ ಇವನು 
ಅವರನ್ನೆದುರಿಸಿ ಹೋರಾಡಿ ವಂಶದ ಗೌರವ ಪ್ರಶಿಷ್ಠೆಗಳನ್ನು ರಕ್ಷಿಸಿದನು. ಅಲ್ಲದೇ ಪರ 


ರಾಜ್ಯಗಳನ್ನು ಗೆದ್ದು ನಿಜರಾಜ್ಯದಲ್ಲಿ ವಿಲೀನಗೊಳಿಸಿ ರಾಜ್ಯ ವೈಶಾಲ್ಯವನ್ನು ಹೆಚ್ಚಿಸಿದನು. 


ಇಮ್ಮಡಿ ಹರಿಹರನ ನಂತರ ಉಂಟಾದ ಗೊಂದಲವನ್ನು ನಿವಾರಿಸಿ ಇಮ್ಮಡಿ ಹರಿಹರನ 
ರಾಣಿ ಮಲ್ಲಾದೇವಿಯ ಮಗನಾದ ದೇವರಾಯನು ೫.೧೧.೧೪೦೬- ಶುಕವಾರ ವಿಜಯನಗರದ 
ವಜಸಿಂಹಾಸನಾಧಿಪತಿಯಾಗಿ ಕ್ರಿಶ.೧೪೨೨ ವರೆಗೆ ರಾಜ್ಯಭಾರ ಮಾಡಿದನು. ದೇವರಾಯನು 
ತನ್ನ ತಂದೆ ಇಮ್ಮಡಿ ಹರಿಹರನ ತದ್ರೂಪವಾಗಿದ್ದನಂತೆ. ಅವನನ್ನು "ಬಿಂಬ ಪ್ರತಿಬಿಂಬ 
ಭೂತ' ಎಂದು (ಎ.ಕ.V1] ಶಿವಮೊಗ್ಗ ಸಂ.೭೦ ಕ್ರಿಶ. ೧೪೦೯ ) ಒಂದು ಶಾಸನವು 
ವರ್ಣಿಸುತ್ತದೆ. ದೇವರಾಯನಿಗೆ ಮೂವರು ಅರಸಿಯರು - ೧. ಮಲ್ಲಾಯಿ, ೨. ದೇಮಾಂಬಿಕಾ 
ಮತ್ತು ೩. ಭೀಮಾದೇವಿ. ಹಜಾರ ರಾಮಸ್ಟಾಮಿ ದೇವಾಲಯದ ಶಾಸನದಲ್ಲಿ ದೇವರಾಯನ 
ಇನ್ನಿಬ್ಬರು ರಾಣಿಯರೆಂದು ಪಂಪಾದೇವಿ ಮತ್ತು ಅನ್ನಲದೇವಿಯರ ಹೆಸರುಗಳಿವೆ. 
ದೇವರಾಯನಿಗೆ ನಾಲ್ಕು ಜನ ಪುತ್ರರು. ಅವರೇ ಯುವರಾಜನಾದ ವಿಜಯರಾಯ, 
ಭಾಸ್ಕರರಾಯ, ಮೂರನೇ ಹರಿಹರ ಮತ್ತು ರಾಮಚಂದ್ರ ಒಡೆಯರು. ದೇವರಾಯನು ಕ್ರಿ.ಶ. 
೧೪೨೧ ಫೆಬ್ರವರಿ ಮತ್ತು ಕ್ರಿಶ ೧೪೨೨ ರ ಮಧ್ಯಭಾಗದಲ್ಲಿ ಗಶಿಸಿರಬೇಕು ಎಂದು ಕೆಲಶಾಸನಗಳು 
ಆಧಾರದ ಮೇಲೆ ತಿಳಿಯಲಾಗಿದೆ. ದೇವರಾಯನ ನಂತರ ಅವನ ಹಿರಿಮಗ ಹಾಗೂ 


ಯುವರಾಜ ವಿಜಯ ರಾಯನೇ ಪಟ್ಟವೇರಿದನು. 


೬೫ 


ಕೆಲ ಇತಿಹಾಸಕಾರರ ಪ್ರಕಾರ ರಾಮಚಂದನೇ ಹಿರಿಮಗ ಮತ್ತು ಈತನೇ 
ಯುವರಾಜನಾಗಿದ್ದನು. ಕ್ರಿ.ಶ.೧೩೯೦-೯೧ ರಿಂದಲೂ ಆತನು ತಂದೆಗೆ ಸಹಾಯಮಾಡುತ್ತಾ 
ಉದಯಗಿರಿ ಅಧಿಪತಿಯಾಗಿದ್ದನು. ರಾಮಚಂದರಾಯ ಮಹಾಶೂರನು. ಹಲವಾರು ಸಲ 
ಆತನು ಮಹಮ್ಮದೀಯರನ್ನು ಸೋಲಿಸಿ ಓಡಿಸಿದ್ದನು. ದೇವರಾಯನ ಮರಣಾನಂತರ 
ರಾಮಚಂದರಾಯನೇ ಪಟ್ಟವೇರಿ ಆರು ತಿಂಗಳು ಅಧಿಕಾರ ನಡೆಸಿದನೆನ್ನುತ್ತಾರೆ. ಅವನ ಬಗ್ಗೆ 


ಉಳಿದ ವಿವರಗಳು ತಿಳಿಸಿಲ್ಲ. 


ದೇವರಾಯನ ಆಡಳಿತದ ಅಂತಿಮ ಅವಧಿಯಲ್ಲಿ ಸಾಮ್ರಾಜ್ಯದಲ್ಲಿ ಯುದ್ಧವಿಲ್ಲದೇ 
ಶಾಂತಿ ನೆಲೆಸಿತ್ತು. ರಾಜಕಾರ್ಯವನ್ನು ಪುತ್ತರಿಗೂ, ಮಂತ್ರಿಗಳಿಗೂ ವಹಿಸಿ ರಾಯನು 
ವಿದ್ಯಾವ್ಯಾಸಂಗದಲ್ಲಿ ತೊಡಗಿರಬೇಕು. ಸೈನ್ಯ ರಚನೆಯಲ್ಲಿ ರಾಯನು ನಿಷ್ಣಾತನು. ರಾಯಸ್ಯೆನ್ಯವನ್ನು 
ಹಲವಿಧದಲ್ಲಿ ಬಲಪಡಿಸಿದನು. ವಿಜಯನಗರ ರಾಜರಲ್ಲಿ ಅಶ್ವದಳದ ಪ್ರಾಮುಖ್ಯತೆಯನ್ನು 
ಗಮನಿಸಿದವನು ಮೊದಲನೆಯ ದೇವರಾಯ. ಧನವ್ಯಯ ಮಾಡಲು ಅಂಜದೆ ಅರಬೀ 
ಮತ್ತು ಪಾರ್ಶೀಿ ದೇಶಗಳಿಂದ ಉತ್ತಮಾಶ್ವಗಳನ್ನೇ ತರಿಸಿದನು. ಉತ್ತಮ ರಾವುತರನ್ನು ತಯಾರಿಸಿ 
ಪ್ರಬಲ ಅಶ್ಪ್ಚದಳವನ್ನು ರಚಿಸಿದನು. ಜಾತಿಭೇದ ಮಾಡದೇ ಧನುರ್ವಿದ್ಯಾ ವಿಶಾರದರಾದ 
ಮಹಮ್ಮದೀಯರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡು ಅತಿಶಯ ವೇತನ ನೀಡಿ, ತನ್ನಲ್ಲಿ ಆಶ್ರಯನೀಡಿ, 
ಕಾಲ್ಲಳವನ್ನು ಅಭಿವೃದ್ಧಿ ಮಾಡಿದನು. ಹೀಗೆ ಕ್ರಮವಾಗಿ ಅಭಿವೃದ್ಧಿಯಾದ ದೇವರಾಯನ 


ಸೇನೆಯು ಶತ್ರು ಭೀಕರವೆನಿಸಿ ವಿಜಯಸಾಧಕವಾಯಿತು. ಫಿರೋಜ್‌ಷಾನೊಂದಿಗೆ ಸುದೀರ 


ಸೆಣಸಾಟದಲ್ಲಿ ದೇವರಾಯನಿಗೆ ಸೇನೆಯು ಬಹ್ಮದಂಡವಾಗಿ ಜಯ ಸಂಪಾದಿಸಿತು. 


ಪಂಪಾದೇವಿಯ ಪರಮಭಕ್ತನೂ, ಶೈವಮತಾವಲಂಬಿಯೂ ಆದ ದೇವರಾಯನು 
ಖ್ಯಾತ ಕವಿ, ಪಂಡಿತ, ಗಾಯಕಾದಿ ವದ್ದಜ್ಞನರನ್ನು ಮುತ್ಕಾಲಶಾಲೆಗೆ ಕರೆಸಿ ಸುವರ್ಣ ಸಿಂಹಾಸನದ 


ಮೇಲೆ ಕೂರಿಸಿ ಕನಕಾಭಿಷೇಕ ಮಾಡುತ್ತಿದ್ದನು. ಇವನ ವಿದ್ಯಾಭಿಮಾನದಿಂದ ವಿಜಯನಗರಕ್ಕೆ 


೬೬ 


ವಿದ್ಯಾನಗರವೆಂಬ ಹೆಸರು ಸಾರ್ಥಕವಾಯಿತು. ನ್ಯೂನಿಜ್‌ ಪ್ರಕಾರ ಈತನು ರಾಜಧಾನಿಯಲ್ಲಿ 
ಅನೇಕ ಪ್ರಾಸಾದಗಳನ್ನು ಕಟ್ಟಿಸಿದನು. ಅನೇಕ ಕೋಟಿ-ಕೊತ್ತಲಗಳನ್ನು ನಿರ್ಮಿಸಿದನು. ತುಂಗಭದೆಗೆ 
ಹಂಪೆಯ ಬಳಿ ಅಣೆಕಟ್ಟು ನಿರ್ಮಿಸಿ ನದಿಯಿಂದ ನಗರದವರೆಗೆ ೧೫ ಮೈಲು ಉದ್ದದ 
ಮೇಲ್ಲಾಲುವೆಯೊಂದನ್ನು ನಿರ್ಮಿಸಿ ವಿಜಯನಗರಕ್ಕೆ ನೀರು ಸರಬರಾಜು ವ್ಯವಸ್ಥೆ ಮಾಡಿದನು. 
ನಗರದಲ್ಲಿ ಬೇಕಾದ ಕಡೆ ನೀರು ಹರಿಯುವಂತೆ ಉಪಕಾಲುವೆಗಳನ್ನು ತೋಡಿಸಿದನು. ಈ 
ನೀರಿನಿಂದ ಊರಿನ ಭಾಗ್ಯವೇ ಬದಲಾಯಿಸಿತು. ಜನರು ಹಣಬ್ದ-ಹಂಪಲುಗಳ ತೋಟ 
ಮಾಡಿದರು. ಮರಗಿಡಗಳನ್ನು ಬೆಳೆಸಿದರು. ಗುಲಾಬಿ ಮುಂತಾದ ಹೂಗಳನ್ನು ಪೋಷಿಸಿದರು. 
ಇದರಿಂದ ಊರಿನ ಆದಾಯ ಮುನ್ನೂರೈವತ್ತು ಸಾವಿರ ಪಾರ್ಲಾಂವ್‌ಗಳಷ್ಟು (ವರಹ) ಹೆಚ್ಚಿತು. 


ರಾಜನು ಈ ಉದ್ಯಮಕ್ಕೆ ತನ್ನ ತಂದೆ ಸಂಪಾದಿಸಿದ ಐಶ್ವರ್ಯವನ್ನೆಲ್ಲಾ ವೆಚ್ಚ ಮಾಡಬೇಕಾಯಿತು. 


ವೀರ ವಿಜಯರಾಯರು 


(ಕ್ರಿಶ. ೧೪೨೨-೧೪೩೦) 

ಈತನಿಗೆ ಮೂರನೆಯ ಬುಕ್ಕರಾಯ, ವೀರಬುಕ್ಕ, ವಿಜಯಬುಕ್ಕ ವೀರ ವಿಜಯ 
ಅಥವಾ ವೀರಭೂಪತಿ ಎಂಬ ಹೆಸರುಗಳಿದ್ದವು. ಮೊದಲನೇ ದೇವರಾಯನ ಅನಂತರ 
ಬಂದ ವೀರ ವಿಜಯರಾಯನ ಆಳ್ಲಿಕೆಯ ಅವಧಿಯ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. 
ಅವನ ಶಾಸನಗಳನ್ನು ಪರಿಶೀಲಿಸಿ ನೋಡಿದರೆ ಅವನು ಕ್ರಿಠ.೧೪೨೨ ರಿಂದ ಕ್ರಿಶ.೧೪೩೦ 
ವರೆಗೆ ಅಂದರೆ ಎಂಟು ವರ್ಷ ರಾಜ್ಯ ಪರಿಪಾಲನೆ ಮಾಡಿದಂತೆ ತೋರುತ್ತದೆ. 
ರಾಜಕಾರ್ಯಗಳೆಲ್ಲಾ ಅವನ ಹಿರಿಮಗ ಇಮ್ಮಡಿ ದೇವರಾಯನ ಮುಖಾಂತರ ನಡೆಯುತ್ತಿದ್ದವು. 
ವಿಜಯರಾಯನಿಗೆ ಆಡಳಿತ ಚಾತುರ್ಯವಿರಲಿಲ್ಲ. ಅವನು ಬಲಾಢ್ಕನೂ ಅಲ್ಲ. ಆತನ ಕಾಲದಲ್ಲಿ 


ನಡೆದ ಎರಡು ಯುದ್ಧಗಳು - ಒಂದು ಬಹಮನಿ ಸುಲ್ದಾನರೊಂದಿಗೆ ಮತ್ತು ಇನ್ನೊಂದು 


೬೭ 


ಗಜಪತಿಯವರೊಂದಿಗೆ - ಪ್ರಮುಖ ಘಟನೆಗಳಾದರೂ, ಅವನ್ನು ಎದುರಿಸಿದವನು ಅವನ 


ಮಗ ಇಮ್ಮಡಿ ದೇವರಾಯನೇ. 


ವೀರ ವಿಜಯರಾಯನ ಬಗ್ಗೆ ಮತ್ತೊಂದು ಅಭಿಪ್ರಾಯ ಹೀಗಿದೆ : “ವಿಜಯರಾಯನು 
ರಾಜಕಾರ್ಯ ಕುಶಲನಾಗಿದ್ದನು. ವಿದ್ಯೆಗೆ ಪ್ರೋತ್ಸಾಹವಿತ್ತನು. ಅನೇಕ ಪಂಡಿತರಿಗೆ, ಕವಿಗಳಿಗೆ 
ಆಶ್ರಯ ನೀಡಿದನು. ಕವಿಗಳು ಈತನನ್ನು ಎರಡನೆಯ ಭೋಜರಾಜನೆಂದು, ಹೊಗಳಿರುವರು. 
ಈತನಿಗೆ ಒಬ್ಬ ಪುತ್ತಿ ಮತ್ತು ಮೂವರು ಪುತ್ರರು. ೧. ಹಿರಿಯಮಗ ಇಮ್ಮಡಿ ದೇವರಾಯ, 
೨. ವೀರ ಪಾರ್ವತಿರಾಯ, (ಈತನು ತೆರಕಣಾಂಬಿಯ ಪ್ರಾಂತಾಧಿಕಾರಿಯಾಗಿದ್ದನು.) 
೩. ಶೀಗಿರಿಭೂಪಾಲ ಅಥವಾ ಪ್ರತಾಪದೇವರಾಯ (ಕಾಂಚೀಪುರ ರಾಜ್ಯದ ಅಧಿಪತಿ) ಮತ್ತು 
ಒಬ್ಬ ಮಗಳು "ಹರಿಮಾ'. ಸಾಳ್ಳ ವಂಶದ ತಿಪ್ಪರಾಜನನ್ನು ವರಿಸಿದ್ದಳು. ಇವರ ಮಗನೇ 
ಸಾಳುವ ದೇಪರಾಜ. ಮುಂದೆ ವಿಜಯನಗರಾಧಿಪತಿಯಾದ ಸಾಳುವ ನರಸಿಂಹನು ಇವರ 


ವಂಶದವನು.” 


ವಿಜಯರಾಯನು ಸ್ಪತಃ ಪಂಡಿತನೂ, ಸಾಹಿತ್ಯ-ಕಾಲಪೊಷಕನೂ ಆಗಿದ್ದನು. ಅವನು 
ಅಪರ ಭೋಜನೆಂದೇ ಪ್ರಸಿದ್ಧನಾಗಿದ್ದನು. ಸಮರ್ಥ ಸೇನಾಪತಿಯೂ ಸನ್ನದ್ದವಾದ ಸೇನೆಯೂ 
ಇದ್ದುದರಿಂದ ಯುವರಾಜನಾಗಿ ಪೌಢದೇವರಾಯನು ಸಮಸ್ತ ಜವಾಬ್ದಾರಿಯನ್ನು ಹೊತ್ತಿದ್ದನು. 
ಅತ್ತ ಬಹಮನೀ ಸುಲ್ತಾನನಾಗಿ ಫಿರೋಜ್‌ಷಾನ ನಂತರ ಅಧಿಕಾರಕ್ಕೆ ಬಂದವನು 'ಅಹಮ್ಮದ್‌ಷಾ' 
ಮಹಾಕೂರಿಯಾಗಿದ್ದನು. ಅಹಮ್ಮದ್‌ಷಾ ಕ್ರಿಶ. ೧೪೨೨ರಲ್ಲಿ ಸುಲ್ತಾನನಾದ ಕೂಡಲೇ 
ವಿಜಯನಗರದ ಮೇಲೆ ದಾಳಿ ಮಾಡಿದನು. ಅವನನ್ನು ಹಿಮ್ಲೆಟ್ಟಿಸಲಾಗದ ವಿಜಯರಾಯ 
ಸಂಧಿ ಮಾಡಿಕೊಂಡು ಅವನು ಕೇಳಿದಷ್ಟು ಕಾಣಿಕೆ ನೀಡಿದನು. ಇದರಿಂದ ಉನ್ನತ್ತನಾದ 
ಸುಲ್ತಾನನು ವಿಜಯನಗರಕ್ಕೆ ನೆರವಾಗುತ್ತಿದ್ದ ಓರಂಗಲ್‌ ಮೇಲೆ ಕ್ರಿ.ಶ.೧೪೨೪ರಲ್ಲಿ ದಾಳಿ 
ಮಾಡಿ ಸರ್ವನಾಶ ಮಾಡಿದನು. ವಿಜಯರಾಯನು ಕ್ರಿ.ಶ. ೧೪೨೪ರಲ್ಲಿ ಮಡಿದನೋ ಅಥವಾ 


ಕ್ರಿಶ. ೧೪೩೦ರವರೆಗೆ ಜೀವಿಸಿದ್ದನೋ ಖಚಿತವಾಗಿಲ್ಲ. ಆದರೆ ಅವನ ಹಿರಿಮಗ 


ಪೌಢದೇವರಾಯನು ಕ್ರಿ.ಶ.೧೪೨೪ರಲ್ಲಿ ಪಟ್ಟಾಭಿಷಿಕ್ಷನಾದನು. 
ಗಜಬೇಂಟೆಕಾರ ಪ್ರೌಢದೇವರಾಯ 
(ಕ್ರಿಶ. ೧೪೨೪ - ೧೪೪೬) 


ರಾಬರ್ಟ್‌ ಸಿವೆಲ್‌ ಶತನ ಆಳ್ಳಿಕೆಯ ಅವಧಿಯನ್ನು ೧೪೧೯ ರಿಂದ ೧೪೪೪ 
ಎಂದು ಗುರುತಿಸಿದ್ದಾರೆ. ಕ್ರಿ.ಶ.೧೪೨೪ರಲ್ಲಿ ಪಟ್ಟಾಭಿಷಿಕ್ಷನಾದ ಸುಪ್ರಸಿದ್ಧ ಅರಸ 
ಇಮ್ಮಡಿದೇವರಾಯ ೨೨ ವರ್ಷಕಾಲ ಅಂದರೆ ಕ್ರಿಶ೧೪೪೬ ವರೆಗೆ ರಾಜ್ಯಭಾರ ಮಾಡಿದನು." 
ಇವನನ್ನು ಪೌಢದೇವರಾಯನೆಂದು ಗುರುತಿಸುವುದೇ ರೂಢಿ. ಇಮ್ಮಡಿ ದೇವರಾಯನು ತನ್ನ 
ತಂದೆ ವಿಜಯರಾಯನೊಂದಿಗೆ ಸಾಮ್ರಾಜ್ಯಾಧಿಪತ್ಯವನ್ನು ವಹಿಸಿಕೊಂಡು ಕ್ರಿಶ. ೧೪೨೨ 
ರಿಂದಲೇ ಪೃಥ್ವೀ ಪರಿಪಾಲನೆ ಮಾಡ ತೊಡಗಿದರು. ಆದರೆ ಒಂದು ದಕ್ಷಿಣ ಕನ್ನಡದ 
ಶಿಲಾಶಾಸನವು ಶ.ಸಂ.೧೩೪೩ ಶಾರ್ವರೀ ಸಂವತ್ತರ ಗೀಷ್ಠಮಾಸದಲ್ಲಿ (ಕ್ರಿಶ೧೪೨೧ ಮಾರ್ಚ್‌) 
ಇಮ್ಮಡಿ ದೇವರಾಯನ ರಾಜ್ಯಾರಂಭವಾಯಿತೆಂದು ತಿಳಿಸುತ್ತದೆ. ಆದರೆ ಅದು ಹೇಳುತ್ತಿರುವುದು 
ಇಮ್ಮಡಿ ದೇವರಾಯರ ರಾಜ್ಯಾರಂಭ ಕಾಲವನ್ನಲ್ಲ. ಏಕೆಂದರೆ ಈ ಶಾಸನವನ್ನು ಹಾಕಿಸಿದ 
ಕಾಲದಲ್ಲಿ ಇಮ್ಮಡಿ ದೇವರಾಯನ ತಾತ ಪ್ರಥಮ ದೇವರಾಯನಿನ್ನೂ ಬದುಕಿದ್ದು ರಾಜ್ಯಭಾರ 
ಮಾಡುತ್ತಿದ್ದನು. ಅವನು ತನ್ನ ಶಾಸನಗಳಲ್ಲಿ ತಂದೆಯ ಸಿಂಹಾಸನದ ಮೇಲೆ ತಾನು ಕುಳಿತೆನೆಂದು 
ಹೇಳಿರುವ ಕಾರಣ ವಿಜಯರಾಯನ ನಂತರವೇ ಪಟ್ಟವೇರಿದನೆಂದು ತಿಳಿಯಬೇಕು. ಪ್ರಾಯಶ: 
ಮೇಲಿನ ಶಾಸನವು ಇಮ್ಮಡಿ ದೇವರಾಯನು ತುಳು ರಾಜ್ಯ ಮಂಡಲಾಧಿಪತ್ಯವನ್ನು ವಹಿಸಿಕೊಂಡ 
ಕಾಲವಿರಬಹುದು. ಪ್ರೌಢದೇವರಾಯನ ಕಾಲದ ಶಾಸನ ಮುಂತಾದ ಅನೇಕ ದಾಖಲೆಗಳು 
ಯಥೇಚ್ಛವಾಗಿ ದೊರೆತಿವೆ. ಇವು ಈತನ ಸಾಮ್ರಾಜ್ಯದ ಬಹುಪಾಲು ಜಿಲ್ಲೆಗಳಲ್ಲಿ ಲಭಿಸಿವೆ. 
ಅವನಿಗೆ ಅನೇಕ ಬಿರುದು ವಿಶೇಷಣಗಳಿವೆ. ಗಜಬೇಂಟೆಕಾರ ಎಂಬುದು ಪ್ರಸಿದ್ದವಾದ ಬಿರುದು. 
ಪೌಢದೇವರಾಯನ ಆಡಳಿತ ಕಾಲದ ಮೊದಲ ಹತ್ತು ವರುಷಗಳಲ್ಲಿ ಬಹಮನಿ ಸುಲ್ತಾನರ 


ಕಾಟವಿರಲಿಲ್ಲ. ರಾಯನ ಪ್ರಸಿದ್ಧಿ ಮತ್ತು ಅಧಿಕಾರ ದೂರದೂರದ ನಾಡುಗಳಿಗೂ ಹಬ್ಬಿತ್ತು 


೬೯ 


ರಾಜ್ಯದಲ್ಲಿ ಶಾಂತಿ ನೆಲೆಸಿ ಸಮೃದ್ದಿಯ ತುದಿ ಮುಟ್ಟಿತು. ಕ್ರೂರಿಯಾದ ಬಹಮನಿ ಸುಲ್ತಾನ 
ಅಹಮ್ಮದ್‌ಷಾ ಕ್ರಿಶ. ೧೪೩೫ರಲ್ಲಿ ಗತಿಸಿದನಂತರ ಅವನ ಮಗನಾದ ಮೂರನೆಯ 
ಅಲ್ಲಾವುದ್ದೀನ್‌ ಸುಲ್ತಾನನಾದ. ಅವನು ಕೂಡಲೇ ತನ್ನ ಸೋದರನಾದ ಮಹಮ್ಮದ್‌ ಖಾನ್‌ 
ನೇತೃತ್ವದಲ್ಲಿ ವಿಜಯನಗರದ ವಿರುದ್ಧ ದಂಡು ಕಳಿಸಿದ. ಇದಕ್ಕೆ ಪ್ರತೀಕಾರವಾಗಿ 
ಪೌಢದೇವರಾಯನು ಬಹಮನಿ ರಾಜ್ಯದ ಮೇಲೆ ದಂಡಯಾತ್ರೆ ಮಾಡಿ ಮುದುಗಲ್‌ 
ಕೋಟೆಯನ್ನು ವಶಪಡಿಸಿಕೊಂಡ. ಕ್ರಿ.ಶ. ೧೪೩೬ರ ಮುದುಗಲ್‌ ಶಾಸನವು ಈ ವಿಜಯವನ್ನು 
ದೃಢಪಡಿಸುತ್ತದೆ. ಇನ್ನೊಂದು ಕಡೆಯಿಂದ ವಿಜಯನಗರ ಸೈನ್ಯವು ರಾಯಚೂರು ಮತ್ತು 


ಬಂಕಾಪುರದ ಮೇಲೆ ದಾಳಿ ಮಾಡಿತು. 


ಪೌಢದೇವರಾಯನು ಅತಿ ವಿಸ್ತಾರವಾದ ಸಾಮ್ರಾಜ್ಯವನ್ನು ವೈಭವದಿಂದ ಪಾಲಿಸಿದನು. 
ಕಳಿಂಗರಾಜನಾದ ಗಜಪತಿಯ ತೊಂದರೆಯೂ ಇಲ್ಲವಾಯಿತು. ಆಂಧ್ಯಭಾಗದ ರೆಡ್ಗಿಯರಾಜರನ್ನು 
ಒಲಿಸಿಕೊಂಡು ಅವರಿಗೆ ಸ್ಥಾನಮಾನಗಳನ್ನು ನೀಡಿ ವಿಜಯನಗರದ ಗೌರವವು 
ಪುನಃಸ್ಥಾಪಿತವಾಗುವಂತೆ ಮಾಡಿದನು. ಪ್ರೌಢದೇವರಾಯನ ಪ್ರಸಿದ್ಧ ಸೇನಾಪತಿಯಾದ ಲಕಣ್ಣ 
ದಂಡನಾಯಕನು ಲಂಕಾದ ಮೇಲೆ ವಿಜಯಸಾಧಿಸಿ ಅಲ್ಲಿಂದ ಕಪ್ಪಕಾಣಿಕ ಬರುವಂತೆ ಮಾಡಿದನು. 
ಪೌಢದೇವರಾಯನು ಲಕ್ಕಣದಂಡನಾಥನಿಗೆ ದಕ್ಷಿಣ ಸಮುದ್ರಾಧಿಪತಿ ಎಂದು ಪ್ರಶಸ್ತಿಯನ್ನಿತ್ತು 


ಗೌರವಿಸಿದನು. ಲಂಕೆಯ ಜನಪದ ಗೀತೆಗಳಲ್ಲಿ ಈ ಪ್ರಸಂಗದ ವರ್ಣನೆಗಳಿವೆಯಂತೆ. 


ಪೌಢದೇವರಾಯನು ಅತ್ಯಂತ ಜನಪ್ರಿಯ ಚಿಕ್ರವರ್ತಿಯಾಗಿದ್ದನು. ಆ ಕಾಲದ ಸಂಸ್ಕೃತ, 
ತೆಲುಗು, ತಮಿಳು ಮತ್ತು ಕನ್ನಡ ಕವಿಗಳು ತಮ್ಮ ಕೃತಿಗಳಲ್ಲಿ ಆತನನ್ನು ಕೊಂಡಾಡಿದ್ದಾರೆ. 
ಅಂದಿನ ನಾಣ್ಯಗಳಲ್ಲಿ ಕಂಡು ಬರುವ ಆತನು ಆನೆಯೊಡನೆ ಹೋರಾಡುತ್ತಿರುವ ಚಿತ್ರವನ್ನು 
ನೋಡಿದರೆ ದೊರೆಯು ದಷ್ಟಪುಷ್ಠನಾಗಿ ಅಪಾರ ದೈಹಿಕಬಲದಿಂದ ಕೂಡಿದ್ದನು ಎಂದು 
ತೋರುತ್ತದೆ. “ಮದಕರಿಯೊಡನೆ ಹೋರಾಡಿ ಜಯಿಸಬಲ್ಲ ಅರಿಕೇಸರಿಯಾಗಿದ್ದ ಇಮ್ಮಡಿ 


ದೇವರಾಯನು ಅಪಾರ ಆತ್ಮವಿಶ್ವಾಸ ಅದ್ದುತ ದೈಹಿಕ ಬಲದಿಂದ ಕೂಡಿದ್ದು, ಸ್ವತಃ ಸೈನ್ಯದ 


೭0 


ಮುಂಚೂಣಿಯಲ್ಲಿ ನಿಂತು ಮೇಲ್ವಿಚಾರಣೆಯ ಜವಾಬ್ದಾರಿ ಹೊತ್ತು ಮಾರ್ಗದರ್ಶನ 


ಮಾಡುತ್ತಿದ್ದನು.” 


ಪೌಢದೇವರಾಯನಿಗೆ ಇಬ್ಬರು ರಾಣಿಯರು. ಹಿರಿಯರಸಿ ಪೊನ್ನಲಾದೇವಿ ಮತ್ತು 
ಕಿರಿಯರಸಿ ಭೀಮಾದೇವಿ. ಪೊನ್ನಲಾದೇವಿಗೆ ಮಲ್ಲಿಕಾರ್ಜುನನೆಂಬ ಮಗನಿದ್ದನು. ಭೀಮಾದೇವಿಗೆ 
ಸಂತಾನವಿರಲಿಲ್ಲ. ಪ್ರೌಢದೇವರಾಯನ ತಮ್ಮ ಪ್ರತಾಪದೇವರಾಯನು ಅನುಕ್ರಮವಾಗಿ 


ಮುಳಬಾಗಿಲು, ಮರಕತನಗರ ಮತ್ತು ಪೆನುಗೊಂಡ ಪ್ರದೇಶಗಳಿಗೆ ರಾಜ್ಯಪಾಲನಾಗಿದ್ದನು. 


ಪೌಢದೇವರಾಯನು ಕಲೆ ಸಾಹಿತ್ಯಗಳಿಗೆ ಕೊಟ್ಟ ಪೋಷಣೆ, ದೇವಸ್ಥಾನ - ಧಾರ್ಮಿಕ 
ಸಂಸ್ಥೆಗಳಿಗೆ ನೀಡಿದ ಅಸಂಖ್ಯ ದತ್ತಿಗಳು, ಪ್ರತಿಭಾವಂತರಿಗೆ ಮಾಡುತ್ತಿದ್ದ ದಾನ-ಧರ್ಮ, 
ಸತ್ಕಾರಗಳು ಪ್ರಸಿದ್ಧವಾಗಿವೆ. ಈ ಇಮ್ಮಡಿ ದೇವರಾಯರ ಕಾಲವನ್ನು ಸಾಹಿತ್ಯ ಸುಗ್ಗಿಯ ಕಾಲ 
ಎನ್ನಬಹುದು. ಕಲೆ, ಶಾಸ್ತ್ರ ಸಾಹಿತ್ಯ ಮುಂತಾದ ವಿಚಾರಗಳಲ್ಲಿ ಪಾಂಡಿತ್ಯ ಪ್ರತಿಭೆಗಳನ್ನು 
ಪ್ರದರ್ಶಿಸಿ ತಮ್ಮ ಹಿರಿಮೆಯನ್ನು ಸಾರಲು ಪ್ರಯತ್ನಿಸುವ ಕವಿ, ಗಮಕಿ, ವಾದಿ, ವಾಗ್ಮಿ 
ಕಲಾವಿದ, ವೇದಾಂತಿ, ಪಂಡಿತರುಗಳಿಗೆ ದೊರೆಯ ಆಸ್ಥಾನ ಆಶ್ರಯಸ್ಥಾನವಾಗಿತ್ತು. ತೆಲುಗಿನ 
ಪಸಿದ್ಧ ಕವಿ ಶೀನಾಥನು ದೇವರಾಯನ ಆಸ್ಥಾನ ಕವಿ ಗಂಡದಿಂಡಿಮನನ್ನು ಶಾಸ್ತ್ರ - ಸಾಹಿತ್ಯ 
ಸಂವಾದದಲ್ಲಿ ಸೋಲಿಸಿದನಂತೆ. ಆಗ ದೊರೆಯು ಜಗತ್ತಸಿದ್ದವಾದ ಮುತ್ತಿನ ಸಭೆಯಲ್ಲಿ 
ಶ್ರೀನಾಥನಿಗೆ ಚಿನ್ನದ ಟಂಕಗಳ ಮಳಗರೆದು ಕನಕಾಭಿಷೇಕ ಮಾಡಿದನು. ಇದೇ ರೀತಿ 
ಕುಮಾರವ್ಯಾಸ ಮತ್ತು ಚಾಮರಸರ ಸಾಹಿತ್ಯದ ಬಗ್ಗೆ ವಿವಾದವುಂಟಾದಾಗ ದೊರೆಯೇ 
ತೀರ್ಮ್ಪುಗಾರನಾಗಿದ್ದು, ಚಾಮರಸನನ್ನು ಗೌರವಿಸಿದ ಎಂಬ ಐತಿಹ್ಯವೊಂದು ಪ್ರಚಲಿತವಾಗಿದೆ. 
ಸ್ವಯಂ ಕವಿಯೂ ಸಂಸ್ಥತ ಪಂಡಿತನೂ ಆಗಿದ್ದ ರಾಯನು "ಬಾದರಾಯಣನ ಬ್ರಹ್ಮಸೂತ್ರ'ಗಳಿಗೆ 


ವೃತ್ತಿಯನ್ನೂ, ಮಹಾನಾಟಕ ಸುಧಾನಿಧಿ ಎಂಬ ಕೃತಿಯನ್ನು ರಚಿಸಿದ್ದಾನೆ. 


ಪ್ರಜೆಗಳಿಗೆ, ಆಶ್ರಿತರಿಗೆ ಮತ್ತು ಕವಿಗಳಿಗೆ ರಾಜನು ತುಂಬಾ ಉದಾರನಾಗಿದ್ದನು. 


ಸಂದರ್ಭಾನುಸಾರ ತೆರಿಗೆ, ಸುಂಕಗಳಿಂದ ಧಾರಾಳವಾಗಿ ವಿನಾಯಿತಿ ನೀಡುತ್ತಿದ್ದನು. ಕ್ರಿಶ.೧೪೩೦ 


೭೧ 


ರಲ್ಲಿಯ ಶಾಸನವೊಂದರಲ್ಲಿ ಇಮ್ಮಡಿ ದೇವರಾಯನು ವಜ್ರಾಲಂಕೃತ ಸುವರ್ಣಗೋವನ್ನು 
ಅಗ್ರಹಾರ ಸಮೇತ ಬ್ರಾಹ್ಮಣರಿಗೆ ದಾನಮಾಡಿದ ಉಲ್ಲೇಖವಿದೆ. ಅದರಂತೆ ತುಲಾಭಾರ 


ಮಾಡಿಸಿಕೊಂಡು ಧನಕನಕವಸ್ತುಗಳನ್ನು ತುಲಾಪುರುಷ ದಾನ ಮಾಡಿದ್ದಾನೆ. 


ಪರ್ಷಿಯಾದ ರಾಯಭಾರಿ ಅಬ್ಬುಲ್‌ ರಜಾಕನು ಕ್ರಿ.ಶ.೧೪೪೨ರಲ್ಲಿ ಭಾರತಕ್ಕೆ ಬಂದು 
ವಿಜಯನಗರದಲ್ಲಿ ಕೆಲ ಕಾಲವಿದ್ದು ಕ್ರಿ.ಶ.೧೪೪೩ರಲ್ಲಿ ಮರು ಪ್ರಯಾಣಮಾಡಿದನು. ಅವನು 
ತನ್ನ ಪ್ರವಾಸಕಥನದಲ್ಲಿ ಹೀಗೆ ಬರೆದಿರುವನು : "ಈ ರಾಯನ ಶ್ರೇಷ್ಠತೆಯನ್ನು ಮೀರಿಸುವ 
ದೊರೆ ಇಡೀ ಹಿಂದೂಸ್ಥಾನದಲ್ಲಿ ಎಲ್ಲಿ ಹುಡುಕಿದರೂ ಸಿಕ್ಕುವುದಿಲ್ಲ. ವಿಜಯನಗರದಂಥ 
ನಗರವನ್ನು ಕಣ್ಣು ಕಂಡಿಲ್ಲ. ಕಿವಿ ಕೇಳಿಲ್ಲ ಅಂಗಡಿ ಬೀದಿಗಳು ಬಹು ಉದ್ದವಾಗಿಯೂ, 
ಅಗಲವಾಗಿಯೂ ಇವೆ. ಬೇರೆ ಬೇರೆ ಕಸುಬಿಗೆ ಸೇರಿದ ವರ್ತಕರ ಅಂಗಡಿಗಳು ಬೇರೆ ಬೇರೆ 
ಇವೆ.” ಮುಂದುವರೆದು ಅಬ್ದುಲ್‌ ರಜಾಕ್‌ ಹೀಗೆ ಬರೆದಿದ್ದಾನೆ : “ರಾಜನು ನನ್ನನ್ನು 
ಪೀತಿಯಿಂದ ಸ್ಪಾಗತಿಸಿ ತನಗೆ ಬಹುಸಮೀಪದಲ್ಲಿರುವ ಪೀಠದ ಮೇಲೆ ಕುಳಿತು ಕೊಳ್ಳುವಂತೆ 
ಅಪ್ಪಣೆ ಮಾಡಿದನು .... ದೊಡ್ಡ ರಾಜನೊಬ್ಬ ನಮ್ಮ ಬಳಿಗೆ ರಾಯಭಾರಿಯನ್ನು ಕಳುಹಿಸಿರುವುದು 
ನಮ್ಮ ಮನಸ್ಸಿಗೆ ನಿಜವಾಗಿಯೂ ಸಂತೋಷವಾಗಿದೆ ಎಂದನು. ಸೆಖೆಯಿಂದಲೂ, ಅನೇಕ 
ಉಡುಪಿನ ಕಾರಣದಿಂದಲೂ ನಾನು ಬೆವೆತು ಒದ್ದೆಯಾಗಿ ಒದ್ದಾಡುತ್ತಿರುವುದನ್ನು ನೋಡಿ 
ರಾಜನು ಕನಿಕರಪಟ್ಟು ತನ್ನ ಕೈಯಲ್ಲಿದ್ದಂತಹ ಬೀಸಣಿಗೆಯೊಂದನ್ನು ನನಗೆ ಕೊಡಿಸಿದನು. 
ಅನಂತರ ಹರಿವಾಣದಲ್ಲಿ ಎರಡುಕಟ್ಟು ವೀಳೆಯದೆಲೆ, ೫೦೦ ಪಣ ನಾಣ್ಯಗಳ ಚೀಲ ಮತ್ತು 
ಇಪ್ಪತ್ತು ಮಿತ್‌ಹಾಲ್‌ ತೂಕದ ಕರ್ಪೂರವನ್ನಿಟ್ಟು ಸಾಮಾನ್ಯನಾದ ನನ್ನನ್ನು ಗೌರವಿಸಿದನು”. 
ಅಬ್ದುಲ್‌ ರಜಾಕನ ಪ್ರಕಾರ ವಿಜಯನಗರಾಧೀಶನೆಂದರೆ - ದೊರೆಯ ವೈಭವ, ಪ್ರವಾದಿಗಳ 


ಪವಿತ್ರತೆ ಮತ್ತು ಯೋಗಿಗಳ ಸದ್ಗುಣಗಳ ಮಿಳಿತ. 


ಇಮ್ಮಡಿ (ಪೌಢ) ದೇವರಾಯನು ಮೊದಲಬಾರಿಗೆ ಮುಸ್ಲಿಮರಿಗೆ ಮತ ಸಹಿಷ್ಠತೆಯ 


ಉದಾರಭಾವ ತೋರಿದನು. ಅವನ ಸಿಂಹಾಸನದ ಬಳಿ ಪವಿತ್ರ ಖುರಾನಿನ ಪ್ರತಿಯೊಂದನ್ನು 


ಇಡಲಾಗಿತ್ತು. ಇದು ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ನೀಡುತ್ತಿದ್ದ ಗೌರವ ಮನ್ನಣೆಗಳಿಗೆ 
ಸಂಕೇತವಾಗಿತ್ತು. ಪೌಢದೇವರಾಯನು ಮಹಮ್ಮದೀಯರಿಗೆ ಮಸೀದಿಯನ್ನು ಕಟ್ಟಿಸಿಕೊಟ್ಟನು. 
ಅವರ ಧಾರ್ಮಿಕ ಆಚಾರಗಳಿಗೆ ಗೌರವನೀಡುತ್ತಿದ್ದ. ಅವರ ಧಾರ್ಮಿಕಾಚರಣೆಗಳಿಗೆ ಅಧಿಕಾರ 


ವರ್ಗದಿಂದಾಗಲೀ, ಜನರಿಂದಾಗಲೀ, ತೊಂದರೆಯಾಗದಂತೆ ಅವನು ಕಟ್ಟಾಜ್ಜಿಮಾಡಿದ್ದನು. 


“ದಾಯಾದಿಗಳು ಮಾಡಿದ ಅನೇಕ ಹತ್ಕಾಪ್ರಯತ್ನಗಳಿಂದ ಪೌಢದೇವರಾಯನು 
ಅದೃಷ್ಟವಶಾತ್‌ ಪಾರಾದನು. ತನ್ನ ಬುದ್ದಿವಂತಿಕೆಯಿಂದ ಪೂರ್ವಭಾಗದಲ್ಲಿ ಆಡಳಿತ ನಡೆಸುತ್ತಿದ್ದ 
ರೆಡ್ಡಿ ರಾಜರ ಮತ್ತು ಬಹಮನಿ ಸುಲ್ತಾನರ ಬಹುಕಾಲದ ಸಂಪರ್ಕವನ್ನು ಭಗ್ಗಗೊಳಿಸಿ 
ವಿಜಯನಗರದಲ್ಲಿ ಆ ಪ್ರದೇಶವನ್ನು ವಿಲೀನಗೊಳಿಸಿ ವಿನುಕೊಂಡ, ಕೊಂಡವೀಡು, 
ರಾಜಮಹೇಂದ್ರವರ ಮುಂತಾದ ಕಡೆ ಸುಭದ್ರ ವ್ಯವಸ್ಥೆ ಮಾಡಿ ರಾಜ್ಯಪಾಲರನ್ನು ಅವನ 
ಕಾಲದಲ್ಲಿ ನೇಮಿಸಲಾಯಿತು. ಪರಸ್ಪರ ಕಾದಾಡುತ್ತಾ ಬಹಮನಿ ಸುಲ್ತಾನರಿಗೆ ನೆರವಾಗುತ್ತ 
ಅಧಃಪತನದ ದಾರಿ ಹಿಡಿದಿದ್ದ ರೆಡ್ಡಿ ರಾಜರನ್ನು ವಿಜಯನಗರದ ಅಧೀನರಾಗುವಂತೆ ಮಾಡಿದುದು 
ಪ್ರೌಢದೇವರಾಯನ ಮಹತ್ವದ ಸಾಧನೆ. ಇದರಿಂದ “ಕೊಂಡವೀಡು ರಾಜ್ಯದ ಅತ್ಯಂತ 


ಪ್ರಧಾನವಾದ ಹಡಗು ತಾಣವಾದ ಮೋಟುಪಲ್ಲಿಯು ವಿಜಯನಗರದವರ ವಶವಾಯಿತು.” 


“ವಿಜಯನಗರದ ಇತಿಹಾಸದಲ್ಲಿಯೇ ಮತ್ತಾವ ಅವಧಿಯಲ್ಲೂ ಕಂಡು ಬಾರದಂತಹ 
ಕನ್ನಡ ಸಾಹಿತ್ಯದ ಅಭಿವೃದ್ಧಿ ಇಮ್ಮಡಿ ದೇವರಾಯನ ಕಾಲದಲ್ಲಿ ಆಯಿತು ಎಂಬ ಸಂಗತಿ 
ಗಮನಾರ್ಹವಾದುದು. ಈತನ ಕಾಲದಲ್ಲಿ ವಾಸ್ತುಶಿಲ್ಪ ಕುಶಲಕಲೆ, ಸಂಗೀತ, ಚಿತ್ರಕಲೆ ಮೊದಲಾದ 
ಲಲಿತಕಲೆಗಳಿಗೆ ಅಪಾರ ಉತ್ತೇಜನ ದೊರೆಯಿತು. ಕೃಷ್ಣರಾಯನ ಕಾಲಕ್ಕಿಂತಲೂ ಇಮ್ಮಡಿ 
ದೇವರಾಯನ ಆಳ್ಲಿಕೆಯಲ್ಲಿ ಜನರು ಹೆಚ್ಚು ಸುಖಶಾಂತಿಗಳಿಂದಿರುತ್ತಿದ್ದರು. ಈ ರಾಜನ 
ಕಾಲದಲ್ಲಿ ಹಜಾರ ರಾಮದೇವಾಲಯ ನಿರ್ಮಾಣವಾಯಿತು. ಇಲ್ಲಿನ ಶಾಸನದಲ್ಲಿ ದೊರೆಯನ್ನು 
ಭೋಜರಾಜನಿಗೆ ಹೋಲಿಸಲಾಗಿದೆ. ಇಮ್ಮಡಿ ದೇವರಾಯನು ತನ್ನ ಅದ್ದಿತೀಯ ಸಾಧನೆಗಳಿಂದ 


ಭಾರತವನ್ನು ಅಳಿದ ಅತಿ ಶ್ರೇಷ್ಟ ದೊರೆಗಳಲ್ಲಿ ಒಬ್ಬನೆನಿಸಿಕೊಂಡಿದ್ದಾನೆ.””” 


೭ಡಿ 


ದೇವರಾಯನು ವೈಯಕ್ತಿಕವಾಗಿ ಶೈವನಾಗಿದ್ದನು. ಆದರೆ ಇತರ ಎಲ್ಲಾ ಧರ್ಮಗಳನ್ನು 
ಗೌರವಾದರಗಳಿಂದ ಕಾಣುತ್ತಿದ್ದನು. ಕ್ರಿಶ.೧೪೨೬ರಲ್ಲಿ ರಾಜಧಾನಿಯಲ್ಲೊಂದು ಜಿನ ದೇವಾಲಯ 
(ಬಸದಿ)ವನ್ನು ಕಟ್ಟಿದನು. ದೇವಾಲಯಗಳೂ, ಮಠಮಂದಿರಗಳೂ, ಅನ್ನಛತ್ರಗಳೂ, ಉತ್ತವಗಳೂ, 
ಅಭಿವೃದ್ದಿಯಾದವು. ಹಿಂದೂಧರ್ಮದಲ್ಲಿ ವರ್ಣಾಶ್ರಮ ನಿಯಮಗಳು ಕಠಿಣವಾಗಿದವು. 
ಸತಿಸಹಗಮನ ಪದ್ಧತಿ ಕೂಡ ಅಡ್ಡಿಯಿಲ್ಲದಂತೆ ಆಚರಿಸಲಡುತ್ತಿತ್ತು. ಅರಸುಮನೆತನದವರು 
ಮೃಗಯಾವಿಹಾರದಲ್ಲಿ ಆನೆಗಳನ್ನೂ ಹುಲಿಗಳನ್ನೂ ಬೇಟಿಯಾಡುತ್ತಿದ್ದರು. ವೈಶ್ಯರು ದಿನಬಳಕೆಯ 
ವಸ್ತುಗಳನ್ನಲ್ಲದೆ ಚೀನಾದಿಂದ ರೇಷ್ಮೆಯನ್ನು ಸಿಂಹಳದಿಂದ ಅನೆಗಳನ್ನು ಒರ್ಮುಜದಿಂದ 
ಕುದುರೆಗಳನ್ನು, ಪಂಜಾಬಿನಿಂದ ಕರ್ಪೂರವನ್ನು, ವಿದೇಶದಿಂದ ಕೇಸರಿ ಮತ್ತು ಕಸ್ತೂರಿಗಳನ್ನು 
ತರಿಸಿದ ವಿಜಯನಗರದ ರಾಜರಿಗೂ ಕಳಿಂಗದ ಗಜಪತಿಗಳಿಗೂ, ಕೊಂಡವೀಡಿನ ರೆಡ್ಡಿರಾಜರಿಗೂ 
ಮಾರುತ್ತಿದ್ದರು. ವಿಜಯನಗರದಲ್ಲಿ ವಜವೈಡೂರ್ಯ ಮತ್ತು ರತ್ನಾದಿಗಳನ್ನು ಸಂತೆಗಳಲ್ಲಿ 


ಮಾರುತ್ತಿದ್ದರು. 


ಪೌಢದೇವರಾಯನು ೨೪-೦೫-೧೪೪೬ ಮಂಗಳವಾರ ಅಂದರೆ ಕ್ಷಯ ಸಂವತ್ಸರ 


ವೈಶಾಖ ಮಾಸದಲ್ಲಿ ಶಿವಸಾಯುಜ್ಯ ಪಡೆದನು (ಎ.ಕ.11 ಶ್ರವಣಬೆಳಗೊಳ ೩೩೦) ಕಿ.ಶ. 


೧೪೪೮ ರ ಶಾಸನ ಎ.ಕ. VI[ಸೊರಬ ೧೮ ರ ಪ್ರಕಾರ) ಪೌಢದೇವರಾಯನಿಗೆ ಅತ್ಯಂತ 
ಆಪ್ತನಾಗಿದ್ದ ಪೃಥ್ಧಿಸೆಟ್ಟಿಯು ರಾರಿಟಿ ಅನುಗ್ರಹದಂದ ಚಂದಗುತ್ತಿ-೧೮ ಕಂಪಣವನ್ನು 
ಪರಿಪಾಲಿಸುತ್ತಿದ್ದನು. ತನಗೆ ಪರಮಾಪ್ಪರಾಗಿದ್ದ ಪೌಢದೇವರಾಯನ ಅವಸಾನದ ವಾರ್ತೆಯನ್ನು 
ಕೇಳಿ ದು:ಖಿತನಾಗಿ ಯಾರಿಗೂ ಹೇಳದಂತೆ "ಕೋಡಕಣಿ' ಗೆ ಹೋಗಿ ಅಲ್ಲಿ ರಾಮದೇವನ 


ಸನ್ನಿಧಿಯಲ್ಲಿ ಪ್ರಾಣಾರ್ಪಣೆ ಮಾಡಿದನಂತೆ. 


ಪೌಢದೇವರಾಯರ ಕಾಲದಲ್ಲಿ ವೆನಿಸ್‌ ನಗರದ ಗೌರವ ಮನೆತನದ ನಿಕೋಲೋ. 
ಡಿ. ಕೊಂತಿ ಸಿರಿಯಾದೇಶದ ದಮಸ್ಸಸ್‌ ನಗರದಲ್ಲಿ ವಾಸವಾಗಿ ಅರಬ್ಬೀ ಭಾಷೆಯನ್ನು ಕಲಿತು, 


ಅಲ್ಲಿಯೇ ಮದುವೆಯಾಗಿ ವರ್ತಕನಾಗಿದ್ದನು. ಸಂಸಾರ ಸಮೇತ ವರ್ತಕರ ತಂಡದೊಂದಿಗೆ 


೭೪ 


ಸರಕುಗಳೂಂದಿಗೆ ಪ್ರಯಾಣ ಹೊರಟನು. ಅವನು ದಾರಿಯಲ್ಲಿ ಬಾಗದಾದ್‌ ಮತ್ತು ಬಸ್ಥಾರ 
ನಗರಕ್ಕೆ ಬಂದು ಅಲ್ಲಿಂದ ಪರ್ಶಿಯನ್‌ ಖಾರಿಯ ಮುಖಾಂತರ ಓರ್ಕಸ್‌ ದ್ವೀಪ ತಲುಪಿ 
ಇಂಡಿಯಾ ಕಡೆಗೆ ಪಯಣಿಸಿದನು. ದಾರಿಯಲ್ಲಿ ಪರ್ಶಿಯಾದಲ್ಲಿ ಕೆಲಕಾಲವಿದ್ದು ಅಲ್ಲಿಯ 
ಉಡುಪು ಧರಿಸತೊಡಗಿದನು. ಪರ್ಶಿಯನ್‌ ಭಾಷೆಯನ್ನು ಕಲಿತನು. ಅವನು ಇಂಡಿಯಾದ 
ಕಡೆಗೆ ಪಯಣಿಸಿ ಮಲಬಾರ ತೀರಕ್ಕೆ ಬಂದು ವಿಜಯನಗರ, ಪೆನುಗೊಂಡ, ಮಲಯಪುರ 
ನೋಡಿ ಶ್ರೀಲಂಕಾ, ಸುಮಾತ್ರಾ, ಜಾವಾ ನೋಡುತ್ತಾ ದಕ್ಷಿಣ ಚೀನಾದೇಶದಲ್ಲಿ ಸಂಚರಿಸಿ 
ವಾಪಸಾಗುವಾಗ ಇಥಿಯೋಪಿಯಾ, ಮೂಲಕ ಕೈರೋ ಸೇರಿದನು. ಅಲ್ಲಿ ಅವನ ಹೆಂಡತಿಯೂ 
ನಾಲ್ವು ಮಕ್ಕಳಲ್ಲಿ ಈರ್ವರೂ ತೀರಿಹೋದರು. ಸುಮಾರು ೨೫ ವರ್ಷಗಳ ಸುದೀರ್ಪ 


ಪ್ರವಾಸದ ನಂತರ ಕೊಂತಿ ಕ್ರಿ.ಶ.೧೪೪೪ ರಲ್ಲಿ ವೆನಿಸ್‌ ಸೇರಿದನು. 


ಬಹಮನಿ ಸುಲ್ತಾನ ಒಂದನೆಯ ಅಹ್ಮದ್‌ಷಾನ ದಾಳಿಯನ್ನು ಎದುರಿಸಿ ರಾಜನು 
ಓಡಿಸಿದನು (ಕ್ರಿಶ೧೪೨೨-೨೩). ಇನ್ನೊಂದು ಕಡೆ ಕಳಿಂಗದೇಶಾಧಿಪತಿ ಗಜಪತಿ ಭಾನುದೇವನು 
ರಾಜಮಹೇಂದ್ರಿಯ ಮೇಲೆ ದಾಳಿ ಮಾಡಿದನು. ರಾಯನು ಅವನನ್ನು ಸೋಲಿಸಿದನು. 
ಅದರೊಂದಿಗೆ ವೆಲಮರಾಜರನನ್ನು ಸೋಲಿಸಿ ಕೊಂಡುವೀಡು ಪ್ರದೇಶವನ್ನು ಸಾಮಾಜಕ್ಕೆ 
ಸೇರಿಸಿಕೊಂಡು ರೆಡ್ಡಿ ರಾಜರನ್ನು ಸಾಮಂತರನ್ನಾಗಿ ನೇಮಿಸಿದನು. ಕ್ರಿಶ. ೧೪೩೭ರಲ್ಲಿ 
ಭಾನುದೇವನ ಉತ್ತರಾಧಿಕಾರಿ ಕಪಿಲೇಂದ್ರ ಗಜಪತಿಯ ದಾಳಿಯನ್ನು ಸಮರ್ಥವಾಗಿ 


ಎದುರಿಸಿದನು. 


ದೇವರಾಯನು ದಕ್ಷಿಣ ಭಾರತದಲ್ಲಿ ಬಲಾಢ್ಕನಾದ ಅರಸನಾಗಿದ್ದ. ಕಲೆ, ಸಾಹಿತ್ಯ, 
ಧರ್ಮ ಮತ್ತು ಹಿಂದೂ ಸಂಸ್ಕೃತಿಗಳ ಬಗ್ಗೆ ಅವನಿಗೆ ಅಪೂರ್ವ ನಿಷ್ಟೆ ಮತ್ತು ಪೀತಿಗಳಿದ್ದವು. 
ತೆಲುಗಿನ ಮಹಾಕವಿ ಶೀನಾಥನಿಗೆ ಕವಿ ಸಾರ್ವಭೌಮ ಎಂಬ ಬಿರುದನ್ನಿತ್ತು ಮುತ್ತಿನ ಮಂಟಪದಲ್ಲಿ 
ಕನಕಾಭಿಷೇಕ ಮಾಡಿದ್ದ. ಕರ್ನಾಟಕ ಕ್ಲಿತಿನಾಥ ಮೌಕಿಕ ಸಭಾಗಾರಾಂತರ ಕಲ್ಪಿತ ಸ್ಪರ್ಣಸ್ನಾನ 


ಜಗತ್‌ ಪ್ರಸಿದ್ಧ ಕವಿರಾಟ್‌ ಎಂದು ಶ್ರೀನಾಥನು ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ." 


೭೫ 


“ಸಂಗಣ್ಣ ಮತ್ತು ಲಕ್ಕಣ್ಣ ರಾಯನ ಮುಖ್ಯ ಮಂತ್ರಿಗಳು. ರಾಯಭಂಡಾರಿ ನಾರಾಯಣ 
ಗುರುರಾಯನು ಮತ್ತೊಬ್ಬ ಮಂತ್ರಿ. ಅಷ್ಟ ಭಾಷಾ ವಿಶಾರದನಾದ ಚಂದ್ರಕವಿಯು 


ವಿಜಯನಗರನವನ್ನು ವರ್ಣೀಸುವ ವಿರೂಪಾಕ್ಸಾಸ್ಥಾನ ಎ೦ಬ ಕಾವ್ಯವನ್ನು ರಚಿಸಿದನು. 


ಕಲಶನಾಡಿನ ಅಧಿಕಾರಿ ವೀರಪಾಂಡ್ಯನು ಕಾರ್ಕಳದ ಭವ್ಯವಾದ ಗೊಮ್ಮಟ ವಿಗಹ 
ಸ್ಥಾಪನೆ ಮಾಡಿದನು. ಮಹಲಿಂಗದೇವನ ಏಕೋತರ ಶತಸ್ಥಲ, ಜಕ್ಕಣಾರ್ಯನ ನೂರೊಂದು 
ಸ್ಥಲ, ಲಕ್ಕಣ ದಂಡೇಶನ ಶಿವತತ್ಸಚಿಂತಾಮಣಿ, ಕುಮಾರ ಬಂಕನಾಥನ ಷಟ್‌ಸ್ಥಲೋಪದೇಶ, 
ಗುಬ್ಬಿಯ ಮಲ್ಲಣಾರ್ಯನ ವೀರಶೈವಾಮೃತ ಮಹಾಪುರಾಣ, ಚಾಮರಸನ ಪ್ರಭುಲಿಂಗಲೀಲೆ 
ಮುಂತಾದ ಕೃತಿಗಳು ಈ ಕಾಲದಲ್ಲಿ ರಚಿತವಾದವು. ರಾಯನ ಸೋದರಿ ಹರಿಯಮ್ಮನ 
ಮೊಮ್ಮಗ ಸಾಳುವ ಸೋಪರಾಜನು ಸಂಸ್ಕೃತ ಪಂಡಿತನಾಗಿದ್ದನು. ಅವನು ಕಾವ್ಯ, ಸಂಗೀತ, 
ನೃತ್ಯ, ಮುಂತಾದ ಶಾಸ್ತ್ರಗಳ ಕುರಿತು ಕಾಮಧೇನು ಮತ್ತು ತಾಳದೀಪಿಕಾ ಕೃತಿ ರಚನೆ ಮಾಡಿದನು. 
ರಾಯನು ತನ್ನ ಅರಮನೆಯ ಸನಿಹದಲ್ಲಿ ಜೈನ ಬಸದಿಯನ್ನು ಕಟ್ಟಿಸಿದನು. ರಾಯನು 
ಮುಸಲ್ಮಾನರಿಗೆ ಸೈನ್ಯದಲ್ಲಿ ಅವಕಾಶ ನೀಡಿದನು. ಅವರಿಗಾಗಿ ರಾಜಧಾನಿಯಲ್ಲಿ ಮಸೀದಿಯನ್ನು 


ಕಟ್ಟಿಸಿದನು. ಸಿಂಹಾಸನದ ಮುಂದೆ ಉಚ್ಚಾಸನದಲ್ಲಿ ಪವಿತ್ರ ಖುರಾನ್‌ ಇರಿಸಿದ್ದನು.”” 
ಮಲ್ಲಿಕಾರ್ಜುನರಾಯ 
(ಕ್ರಿಶ. ೧೪೪೬-೧೪೬೬) 


ಪೌಢದೇವರಾಯನ ಮರಣಾನಂತರ ಆತನ ಮಗ (ಪೊನ್ನಲದೇವಿ ಸಂಜಾತ) 
ಮಲ್ಲಿಕಾರ್ಜುನರಾಯನು ಅಧಿಪತಿಯಾದನು. ಆತನಿಗೆ ಅನೇಕ ಹೆಸರುಗಳಿವೆ. ವಿಜಯರಾಯ, 
ಇಮ್ಮಡಿ ಪೌಢದೇವರಾಯ, ಇಮ್ಮಡಿ ದೇವರಾಯ ಮತ್ತು ದೇವರಾಯ ಮಹಾರಾಯ. 
ಆದರೆ ಚರಿತ್ರೆಯಲ್ಲಿ ಈತನು ಮೂರನೇ ದೇವರಾಯನೆಂದೇ ಕರೆಯಲ್ಲಟ್ಟಿದ್ದಾನೆ (ಎ. ಕ. 1X 


ದೇವನಹಳ್ಳಿ ಶಾಸನ. ಕ್ರಿಶ.೧೪೪೭). ಆತನನ್ನು ವಿರೂಪಾಕ್ಷ ದೇವರಾಯ ಮಹಾರಾಯ 


೭೬ 


ಎಂದೂ ಕರೆದಿದೆ. ಆದರೆ ಶ್ರೀ ಶೈಲ ಮಲ್ಲಿಕಾರ್ಜುನದೇವರ ಕೃಪೆಯಿಂದ ಜನಿಸಿದವನೆಂದು 


ಆತನಿಗೆ ಮಲ್ಲಿಕಾರ್ಜುನ ಎಂಬ ಹೆಸರೇ ವಾಡಿಕೆಯಲ್ಲಿತ್ತು. 


ಮಲ್ಲಿಕಾರ್ಜುನರಾಯನು ಕ್ರಿಶ೧೪೪೬ ರಿಂದ ೧೪೬೬ ವರೆಗೆ ಇಪುತ್ತು ವರುಷ 
ಕಾಲ ಆಳಿದನು. ಈತನು ಪಟ್ಟವೇರಿದೊಡನೆ ಮಾಡಿದ ಒಂದು ಒಳ್ಳೆಯ ಕಾರ್ಯವೆಂದರೆ - 
ಹೊಸರಾಯರು ಪಟ್ಟಾಭಿಷಿಕ್ಷರಾದ ಕೂಡಲೇ ಅಧಿಕಾರಿಗಳು ಜನರಿಂದ - ರಾಯರಿಗೆ 
ಸಮರ್ಪಿಸಬೇಕೆಂದು ಕಪ್ಪಕಾಣಿಕೆ ವಸೂಲು ಮಾಡುತ್ತಿದ್ದರು. ಆ ಕಾಲದಲ್ಲಿ ಬಡಜನರು ಈ 
ಸುಲಿಗೆಯಿಂದ ಪಾರಾಗಲು ವಲಸೆ ಹೋಗುತ್ತಿದ್ದರು ಅಥವಾ ಕಾಡು ಸೇರುತ್ತಿದ್ದರು. 


ಮಲ್ಲಿಕಾರ್ಜುನನು ಈ ಸುಲಿಗೆಯನ್ನು ನಿಲ್ಲಿಸಿದನು. ಇದರಿಂದ ಜನರು ಸುಪ್ರೀತರಾದರು. 


ಮಲ್ಲಿಕಾರ್ಜುನನು ತನ್ನ ಅಧಿಕಾರದ ಅವಧಿಯಲ್ಲಿ ಅನೇಕ ದಾಳಿಗಳನ್ನು 
ಎದುರಿಸಬೇಕಾಯಿತು. ಯಥಾರೀತಿ ಕಪಿಲೇಶ್ವರ ಗಜಪತಿಯನ್ನು ಹಾಗೂ ಬಹಮನಿ ಸುಲ್ತಾನನ್ನು 
ಎದುರಿಸಿದನು. “ಮಲ್ಲಿಕಾರ್ಜುನನ ಆಳ್ಗಿಕೆಗೆ ಇಪ್ಪತ್ತು ವರುಷ ತುಂಬುವಲ್ಲಿ ಆತನ ಸಿಂಹಾಸನದ 
ಕೆಳಗಿನ ನೆಲವೇ ಅದುರಿತು. ರಾಯನ ತಮ್ಮ ಪ್ರತಾಪದೇವನ ಮಗ ವಿರೂಪಾಕ್ಷನು 
ಮಲ್ಲಿಕಾರ್ಜುನನ ಪಕ್ಷದವರನ್ನು ವಧಿಸಿ, ರಾಯನನ್ನು ಪದಚ್ಯುತಗೊಳಿಸಿ ರಾಜನಾದನು. 
ರಾಜ್ಯಭ್ರಷ್ಟ್ನನಾದ ಮಲ್ಲಿಕಾರ್ಜುನನು ಅಲ್ಲಲ್ಲಿ ಅಲೆಯುತ್ತ ಮಹಾರಾಜಾಧಿರಾಜ ಬಿರುದನ್ನು 
ಹಿಡಿದುಕೊಂಡು ತಾನೇ ಸಾಮ್ರಾಟನೆಂದು ಹೇಳಿಕೊಳ್ಳುತ್ತಾ ಮುಂದಿನ ಇಪ್ಪತ್ತು ವರುಷ ಊರೂರು 
ತಿರುಗಿದನು. ಕಂಚಿ ಮುಂತಾದ ಕೆಲನಾಡಿನ ಸಾಮಂತರು ಆತನಿಗೆ ಸ್ಹಾಮಿನಿಷ್ಟರಾಗಿ ಉಳಿದರು. 


ಕ್ರಿಶ. ೧೪೮೭ರಲ್ಲಿ ಮಲ್ಲಿಕಾರ್ಜುನನು ಎಲ್ಲೋ ಒಂದು ಕಡೆ ನಿಧನನಾದನು.** 


ಮಲ್ಲಿಕಾರ್ಜುನರಾಯನು ಕ್ರಿಶ.೧೪೪೬ ರಿಂದ ಕ್ರಿಶ ೧೪೮೭ವರೆಗೆ ಸುಮಾರು 
೪೧ ವರ್ಷಗಳಷ್ಟು ಸುದೀರ್ಫ್ಪಕಾಲ ಪರಿಪಾಲನೆ ಮಾಡಿರಬೇಕು. ಸಿಂಹಾಸನದಿಂದ ತಳ್ಳಲ್ಲಟಿದ್ದರೂ 
ಆತನ ತಮ್ಮ ಇಮ್ಮಡಿ ದೇವರಾಯನ ಮಗ ಮೂರನೆಯ ವಿರುಪಾಕ್ಷನೊಂದಿಗೆ ಸಾಳುವ 
ನರಸಿಂಹನು ಬಂದು ವಿಜಯನಗರದ ವಜಸಿಂಹಾಸನವನ್ನು ಅಲಂಕರಿಸುವವರೆಗೂ 


ಇದ್ದಿರಬಹುದು.*” 


೮ 


ಸಾಳುವ ನರನಿಂಹರಾಯ 
(ಕ್ರಿಶ. ೧೪೮೬-೧೪೯೭) 


ನಡತ) 


ಶ್ರೀಮದ್‌ರಾಜಾಧಿರಾಜರಾಜಪರಮೇಶ್ಷರ, ಪೌಢಪುತಾಪ ಸಾಳುವ ನರಸಿಂಹರಾಯನು 
ಕ್ರಿ.ಶ.೧೪೮೬ರಲ್ಲಿ ವಿಜಯನಗರದ ವಜ್ರಸಿಂಹಾಸನಾರೂಢನಾದನೆಂದು ತುಮಕೂರು ಜಿಲ್ಲಾ 
ತುಮಕೂರು ತಾಲೂಕು ಸೀತಕಲ್ಲು ಗ್ರಾಮದ ಪಟೇಲ ಬಾಲಗಂಗೇಗೌಡರಲ್ಲಿರುವ ತಾಮ್ರ 
ಶಾಸನವು ತಿಳಿಸುತ್ತದೆ (ಎ.ಕ X11 ಹಳೇಮುದಣ, ತಾಮ್ರ ಶಾಸನ ಸಂ.೫೪). ಆದರೆ 
ಮತ್ತೊಂದು ಶಾಸನವು ದೇವರಾಯ ಮಹಾರಾಯ ಶ್ರೀ ವಿರೂಪಾಕ್ಷ ಪ್ರೌಢದೇವರಾಯನು 
ಕ್ರಿಶ.೧೪೮೫ರಲ್ಲಿ ಇನ್ನೂ ಅಧಿಪತಿಯಾಗಿದ್ದನೆಂದು ತಿಳಿಸುತ್ತದೆ. ಅದು ಕೋಲಾರ ಜಿಲ್ಲೆ 
ಮುಳಬಾಗಿಲು ತಾಲೂಕು ಮುಳಬಾಗಿಲಿನ ಶಾಸನ ಸಂ.೧೦೪ (ಎ.ಕ. ೫ ಭಾಗ ಎರಡು 
ಮತ್ತು ಎಸ್‌.ಐ.ಐ. ಸಂ.೧೯೦) ಇವರಿಂದ ಆ ಕಾಲಕ್ಕೆ ಸಾಳುವ ನರಸಿಂಹನು ವಿಜಯನಗರದ 


ಸಿಂಹಾಸನವೇರಿರಬೇಕು. 


ವಿರೂಪಾಕ್ಷರಾಯ —- ರಾಜಕೀಯ ಗೊಂದಲ : ಇಮ್ಮಡಿ ದೇವರಾಯನ ತಮ್ಮನಾದ 
ಪ್ರತಾಪದೇವರಾಯನ ಮಗನು. ಇವನ ದೊಡ್ಡಪ್ಪ್ತನಾದ ಮಲ್ಲಿಕಾರ್ಜುನ ಕ್ರಿ.ಶ.೧೪೪೬ ರಿಂದ 


pe) 
ಊ 
ಇಪ 


ವರುಷ ದಕ್ಷತೆಯಿಂದ ರಾಜ್ಯ ಪರಿಪಾಲನೆ ಮಾಡಿದನು. ಮಲ್ಲಿಕಾರ್ಜುನನ ಆಡಳಿತದಲ್ಲಿ 


po) 


ಶೈಥಧಿಲ್ಯವುಂಟಾದ ಸಂಧಿಯಲ್ಲಿ ಅವನನ್ನು ಪದಚ್ಯುತಗೊಳಿಸಿ ಸಿಂಹಾಸನ ವೇರಿದನು. 


ವಿರೂಪಾಕ್ಷನು ಮಲ್ಲಿಕಾರ್ಜುನನ ಪಕ್ಷದವರನ್ನು ವಧಿಸಿ ಕ್ರಿಶ.೧೪೬೬ ರಿಂದ ಆಳತೊಡಗಿದನು. 


ಕಂಚಿನಾಡಿನಲ್ಲಿ ಕಪಿಲೇಶ್ವರ ಗಜಪತಿಯು ಎಬ್ಬಿಸಿದ ಹಾವಳಿಯಿಂದ ವಿಜಯನಗರದ 
ಇನ್ನೊಬ್ಬ ಹಳೆಯ ಹಗೆಯು ಚೇತರಿಸಿಕೊಂಡಿದ್ದನು. ವಿಜಯನಗರ ಸಾಮ್ರಾಜ್ಯದಿಂದ 
ಪಾದಾಕ್ರಾಂತನಾದ ಪಾಂಡ್ಯ ಅರಸರು ಮೂಲೆಗುಂಪಾಗಿ ಹೇಗೋ ಕಾಲ ಕಳೆಯುತ್ತಿದ್ದರು. 
ಕಂಚಿಯ ಸಾಂಬವರಾಯ ಮನೆತನದ ಅರಸರು ಪಾಂಡ್ಕರ ಮಾಂಡಲಿಕರಾಗಿದ್ದರು. ವೀರ 


ಕಂಪಣರಾಯನು ಮಧುರೆಯ ಮಹಮ್ಮದೀಯ ರಾಜ್ಯವನ್ನು ಕಸಿದ ಬಳಿಕ ಪಾಂಡ್ಯರು 


೭೮ 


ವಿಜಯನಗರದ ಮಾಂಡಲಿಕರಾಗಿದ್ದರು. ಮುಂದೆ ಇಮ್ಮಡಿ ಹರಿಹರನ ಕಾಲದಲ್ಲಿ ಪಾಂಡ್ಯರು 
ವಿಜಯನಗರದ ಅಧಿಕಾರವನ್ನು ಕಿತ್ತೆಸೆಯಲು ಹೆಣಗಾಡಿದರು. ಆದರೆ ಇಮ್ಮಡಿ ವಿರೂಪಾಕ್ಷನು 
ಅವರನ್ನು ಹತ್ತಿಕ್ಕದದು. ಈ ಸಮಯಕ್ಕೆ ಪಾಂಡ್ಯರ ಅರಸನಾಗಿದ್ದ ಭುವನೈಕವೀರ ಸಮರ 
ಕೋಲಾಹಲನು ಸಾಮ್ರಾಜ್ಯದ ಗೊಂದಲದಲ್ಲಿ ಸ್ಪತಂತ್ರನಾಗಲು ಹವಣಿಸಿ, ತನ್ನ ಶಕ್ತಿಯನ್ನು 
ಪರೀಕ್ಷಿಸಲು ಬಗೆದನು. ಶೂರನು. ಮಹತ್ತಾಕಾಂಕ್ಷಿಯೂ ಆದ ಇವನು ತನ್ನ ಪೂರ್ವಜರ 


[20 


ಸೊತ್ತಾದ ಕಂಚಿಯನ್ನು ಆಕ್ರಮಿಸಿ (ಕ್ರಿ.ಶ.೧೪೭೬) ಕೆಲ ಕಾಲ ಆಳಿದನು. 


ಇದೇ ಸುಮಾರಿಗೆ ಭಟಕಳದಲ್ಲಿ ಸ್ತೀಯರ ಅತ್ಯಾಚಾರ ಪ್ರಸಂಗ ನಡೆಯಿತು. ಆಗ 
ಭಟಕಳದಲ್ಲಿ ಮಹಮ್ಮದೀಯರು ಅಧಿಕವಾಗಿದ್ದರು. ಪಶ್ಚಿಮಕಡಲಿನ ವ್ಯಾಪಾರವೆಲ್ಲಾ 
ಅವರದಾಗಿತ್ತು. ವಿಜಯನಗರಕ್ಕೆ ಬೇಕಾಗುವ ಕುದುರೆಗಳನ್ನು ಪೂರೈಸಲು ಅವರು ಒಪ್ಪಂದ 
ಮಾಡಿಕೊಂಡಿದ್ದರು. ಆದರೆ ಇವರು ವಿಜಯನಗರಕ್ಕೆ ದ್ರೋಹ ಮಾಡಿ ಎಲ್ಲ ಕುದುರೆಗಳನ್ನು 
ಬಹಮನೀ ಸುಲ್ತಾನರಿಗೆ ಮಾರಿದರು. ಇದನ್ನು ತಿಳಿದ ವಿರೂಪಾಕ್ಷನು ಕುದ್ದನಾಗಿ ತನಗೆ 
ಮೋಸ ಮಾಡಿದ ಮಹಮ್ಮದೀಯರನ್ನು ಸಂಹರಿಸಿ, ಅವರ ನೆಲೆಗಳನ್ನು ನಾಶಮಾಡಲು 
ತನ್ನ ಅಧಿಕಾರಿಗೆ ತಿಳಿಸಿದನು. ಇದರಲ್ಲಿ ಅಪಾರ ಸಂಖ್ಯೆಯ ಸೈನಿಕರ ಹತ್ಯೆಯಾಯಿತೆಂದು 
ಹೇಳುತ್ತಾರೆ. ಈ ಹತ್ಯಾಕಾಂಡದಲ್ಲಿ ಉಳಿದವರು ಗೋವಾ ಸೇರಿದರು. ಇದರಿಂದ ಕುಪಿತನಾದ 
ಬಹಮನೀ ಸುಲ್ತಾನನ ಸೈನ್ಯವು ಮಂತ್ರಿಯಾದ ಮಹಮ್ಮದ್‌ ಗವಾನನ ನಾಯಕತ್ವದಲ್ಲಿ ನೆಲ 
ಜಲಮಾರ್ಗಗಳಿಂದ ಗೋವೆಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿತು. 
(ಕ್ರಿ.ಶ.೧೪೬೯) ಅನಂತರ ವಿರೂಪಾಕ್ಷನು ಗೋವೆಯನ್ನು ಗೆಲ್ಲಲು ಮಾಡಿದ ಪ್ರಯತ್ನದಲ್ಲಿ 
ಬೆಳಗಾವಿಯೂ ಸುಲ್ರಾನರದಾಯಿತು. ಇತ್ತ ಗೋವೆಯೂ ಸಿಗಲಿಲ್ಲ. ಬೆಳಗಾವಿಯೂ ಉಳಿಯಲಿಲ್ಲ 
(ಕ್ರಿೀ೧೪೭೨-೭೩ಿ). ಅನಂತರ ಸಾಳುವ ನರಸಿಂಹನು ಗೋವೆಯನ್ನು ಪುನ: ವಶಪಡಿಸಿಕೊಳ್ಳುವ 


ಪ್ರಯತ್ನವೂ ಸಫಲವಾಗದೇ. ಗೋವೆಯ ಮಹಮ್ಮದೀಯರ ವಶದಲ್ಲಿಯೇ ಉಳಿಯಿತು. 


೭೯ 


ಈ ಕಾಲದಲ್ಲಿ (ಕ್ರಿ.ಶ.೧೪೭೫-೭೬) ದಕ್ಷಿಣ ಬಾರತದಲ್ಲಿ ಬೀಕರ 
ಬರಗಾಲವುಂಟಾಯಿತು. ವಿಜಯನಗರ ಸಾಮ್ರಾಜ್ಯದ ತೆಲುಗು ನಾಡಿನಲ್ಲಿ ಬರಗಾಲದ ವಿಪರೀತ 
ಪರಿಣಾಮವಾಗಿ ಮಹಮ್ಮದೀಯ ಅಧಿಕಾರಿಗಳು ಹತರಾದರು. ಕಳಿಂಗದ ಗಜಪತಿಯನ್ನು 
ತಮ್ಮನ್ನು ರಕ್ಷಿಸಬೇಕೆಂದು ಜನರು ಆಹ್ಲಾನಿಸಿದರು. ಆಗ ಮಹಮ್ಮದ್‌ಷಾ ಮತ್ತು ಗಜಪತಿಗಳಲ್ಲಿ 
ಯುದ್ಧವಾಗಿ ಸಂಧಿಯಾಯಿತು. ಮಹಮ್ಮದ್‌ಷಾ ವಿಜಯನಗರದ ಪ್ರದೇಶಗಳನ್ನು ಆಕ್ರಮಿಸಿದನು. 
ವಿಶೇಷವಾಗಿ ಕೊಂಡಪಲ್ಲಿಯನ್ನು ವಶಪಡಿಸಿಕೊಂಡನು. ಆಗ ಸಾಳುವ ನರಸಿಂಹನೇ ಅವನನ್ನು 


ಎದುರಿಸಿದನು. 


ಈ ರೀತಿಯಾಗಿ ಬಲಾತ್ವಾರದಿಂದ ವಿಜಯನಗರದ ಸಿಂಹಾಸನವೇರಿ ಆಳಲು ಯತ್ನಿಸಿದ 
ವಿರೂಪಾಕ್ಷನು ಸಾಹಸಿಯಾಗಿದ್ದರೂ ವಿವೇಕಿಯಾಗಿರಲಿಲ್ಲ. ಈತನ ಬಿರುದುಗಳಾದ ಅರಿರಾಯ 
ವಿಭಾಡ, ಪರರಾಯ ಭಯಂಕರ ಮುಂತಾದವು ಈತನಿಗೆ ಅಲಂಕಾರಗಳಾಗದೇ, ಕಳಂಕ 
ಪ್ರಾಯವಾದವು. "ಈತನು ತನ್ನ ಸಾಮರ್ಥ್ಯದ ದುರುಪಯೋಗ ಮಾಡಿ, ಹರಿಹರ ಬುಕ್ಕ 
ಮೊದಲಾದವರು ಬಹುಶೌರ್ಯ ದಕ್ಷತೆಗಳಿಂದ ಕಟ್ಟಿ ಬೆಳೆಸಿದ ವಿಜಯನಗರ ಸಾಮ್ರಾಜ್ಯದ 
ಗೌರವವನ್ನು ಕೆಲಕಾಲ ಹದಗೆಡಿಸಿದನು. ಮಲ್ಲಿಕಾರ್ಜುನನು ಸುಖಲೋಲುಪನಾಗಿ ತನ್ನ 
ಕರ್ತವ್ಯವನ್ನು ಮರೆತು. ಆಡಳಿತವನ್ನು ದುರ್ಬಲತೆಗೆ ಈಡುಮಾಡಿದಾಗ, ಸಮರ್ಥನಾದ 
ಈತನು ಆತನಿಗೆ ನೆರವಾಗಿ ಸಾಮ್ರಾಜ್ಯದ ಸುಸ್ಸಿತಿ - ಗೌರವಗಳನ್ನು ಕಾಪಾಡಬೇಕಾಗಿತ್ತು. 
ಅದಂತೂ ಇರಲಿ, ಯಾವ ಮಾರ್ಗದಿಂದಲಾದರೂ ತಾನು ರಾಜ್ಯವನ್ನು ಗಳಿಸಿ ಆಳತೊಡಗಿದ 
ಮೇಲಾದರೂ ಸಾಮ್ರಾಜ್ಯದ ಭದತೆಗಾಗಿ ಹೆಣಗುವುದು ಈತನ ಆದ್ಯಕರ್ತವ್ಯವಾಗಿದ್ದಿತು. ಈ 
ರಾಜನು ಅದನ್ನು ಮಾಡಲಿಲ್ಲ. ಈತನ ಶೌರ್ಯ, ಚಾತುರ್ಯಗಳೆಲ್ಲವೂ ತನಗಾಗಿ ಸಿಂಹಾಸನವನ್ನು 
ಸಂಪಾದಿಸುವುದರಲ್ಲಿಯೇ ವ್ಯಯವಾದುದರಿಂದ ಈತನ ಮುಂದಿನ ಆಳ್ಳಿಕೆಯು ಯಾವ 


ವಿಧದಿಂದಲೂ ಸಾಮ್ರಾಜ್ಯಕ್ಕೆ ಹಿತಕರವಾಗಲಿಲ್ಲ. 


ಮಲ್ಲಿಕಾರ್ಜುನನ ಆಳ್ಗಿಕೆಯಲ್ಲಿ ಉಂಟಾದ ಪುಭುತ್ತದ ದೌರ್ಬಲ್ಯವೂ, ಆಡಳಿತ ಶೈಧಿಲ್ಯವೂ 


ವಿರೂಪಾಕ್ಷ ರಾಯನ ಕಾಲದಲ್ಲಿ ಇನ್ನಷ್ಟು ಮುಂದುವರೆದು ಮತ್ತೊಂದು ರಾಜ್ಯಕ್ರಾಂತಿಗೆ 


C0 


ಮಾರ್ಗವನ್ನು ಮಾಡಿಕೊಟ್ಟವು. ಕಳಿಂಗದ ಕಪಿಲೇಶ್ವರನು ವಿಜಯನಗರ ಸಾಮ್ರಾಜ್ಯದಲ್ಲಿ 
ಕಂಚಿಯವರೆಗೆ ಒಳನುಗ್ಗಿ ಗೊಂದಲವನ್ನೆಬ್ಬಿಸಲು ಸಮರ್ಥನಾದುದು, ಮಲ್ಲಿಕಾಜುನನ ಹೇಡಿತನದ 
ಮೂಲಕವೇ. ಮುಂದೆ ಪಾಂಡ್ಯರು ಪ್ರಬಲಿಸಿ ಕಂಚಿಯನ್ನು ಕಸಿದುದು, ವಿರೂಪಾಕ್ಷನ ಕರ್ತವ್ಯ 
ಶೂನ್ಯತೆಗೆ ಸಾಕ್ಷಿಯಾಗಿದೆ. ಗೋವೆಯು ಬಹಮನಿಯವರ ಕೈಸೇರಿತು. ಮಹಮ್ಮದ್‌ಪಾ ತೆಲುಗು 
ಪ್ರದೇಶದಲ್ಲಿ ನುಗ್ಗಿದನು. ಇದೆಲ್ಲಾ ವಿರೂಪಾಕ್ಷನ ಬಲಹೀನ ಆಡಳಿತಕ್ಕೆ ಸಾಕ್ಷಿಯಾಗಿದೆ. ಈ 


ಹೊತ್ತಿಗೆ ವಿಜಯನಗರದ ಆಳ್ಗಿಕೆಯ ವಲಯಕ್ಕೆ ಪ್ರವೇಶಿಸಿದವನು ಸಾಳುವ ನರಸಿಂಹ. 


ನಾಯಕರಿದ್ದು ಅನಾಯಕವಾದ ಈ ಸ್ಥಿತಿಯನ್ನು ದೂರದರ್ಶಿಯಾದ ಸಾಳುವ ನರಸಿಂಹ 
ನಾಯಕನು ಮೊದಲಿನಿಂದಲೂ ಗಮನಿಸುತ್ತಿದ್ದನು. ಬಹುಕಾಲ ಮುಳಬಾಗಿಲು ಪ್ರಾಂತದ 
ಅಧಿಕಾರಿಯಾಗಿದ್ದ ಸಾಳುವನು ತನ್ನ ಶಕ್ತಿಯನ್ನು ಬಳಸಿಕೊಂಡು ತನ್ನ ಅಧಿಕಾರವನ್ನು 
ಸ್ಥಿರಪಡಿಸಿಕೊಂಡನು. ಸಾಳುವನು ಒಮ್ಮೆ ಮಹಾಮಂಡಲೇಶ್ವರ, ಇನ್ನೊಮ್ಮೆ ಮಹಅರಸು, 
ಮತ್ತೊಮ್ಮೆ ಪೃದ್ವೀವಲ್ಲಭ ಮುಂತಾದ ಬಿರುದುಗಳನ್ನು ಧರಿಸುತ್ತಾ ಪಬಲನಾದನು. ಕ್ರಿಶ೧೪೮೫ರ 
ಹೊತ್ತಿಗೆ ವಿರೂಪಾಕ್ಷನು ಹೆಸರಿಗೆ ರಾಜನಾಗಿದ್ದನು. ಹೇಡಿಯೂ, ಬಂಧುದ್ರೋಹಿಯೂ, 
ಸಾಮ್ರಾಜ್ಯ ಕಂಟಕನೂ ಆಗಿದ್ದ ವಿರೂಪಾಕ್ಷನನ್ನು ಪದಚ್ಛುತಗೊಳಿಸಿ ಸಾಮ್ರಾಜ್ಯದ ರಕ್ಷಣೆಮಾಡಲು 
ನಿರ್ಧರಿಸಿ ಸಾಳುವನು ತನ್ನ ಸೇನಾಪತಿ ತುಳುವ ನರಸನಾಯಕನನ್ನು ವಿಜಯನಗರವನ್ನು 


ವಶಪಡಿಸಿಕೊಳ್ಳಲು ಕಳಿಸಿದನು. 


ಸಂಗಮ ವಂಶದ ವಿರೂಪಾಕ್ಷರಾಯನು ತುಳುವ ನರಸನಾಯಕನ ಆಗಮನದ 
ಸುದ್ದಿಯನ್ನು ಕೇಳಿ ರಾಜಧಾನಿಯಿಂದ ಪಲಾಯನ ಮಾಡಿದಾಗ ತುಳುವ ನರಸನಾಯಕನು 


ತನ 


 ಒಡೆಯನಿಗಾಗಿ ವಿಜಯನಗರದ ವಜನಸಿಂಹಾಸನವನ್ನು ವಶಪಡಿಸಿಕೊಂಡನು. 


ಪದಚ್ಛುತನಾದ ವಿರೂಪಾಕ್ಷರಾಯನು ತನ್ನ ಅಧಿಕಾರವನ್ನು ಪ್ರತಿಪಾದಿಸುತ್ತಾ ಮುಂದೆ ಏಳೆಂಟು 


ವರ್ಷಕಾಲ ಬಾರಕೂರು ರಾಜ್ಯದಲ್ಲಿ ಬಾಳಿದನು. 


C೧ 


ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ “ಮಲ್ಲಿಕಾರ್ಜುನರಾಯನಿಗೆ ಆರು 
ಜನ ಗಂಡು ಮಕ್ಕಳು, ನಾಲ್ಕನೆಯ ವಿರೂಪಾಕ್ಷ, ನಾಲ್ಕನೆಯ ದೇವರಾಯ, ರಾಜಶೇಖರ, 
ನಂಜರಾಜ, ಪರ್ವತರಾಯ ಮತ್ತು ದೇಪಣ್ಣ ಒಡೆಯ ಎಂಬುವವರು. ಇದರಲ್ಲಿ ಕೊನೆಯ 
ಮೂವರು ಸಾಳುವ ನರಸಿಂಹನ ಅಂಕಿತರಾಗಿ ಮೈಸೂರು ಸೀಮೆಯಲ್ಲಿ ಅಧಿಕಾರಿಗಳಾಗಿ 


ಬಾಳಿದರು.” 


ಮೇದಿನೀಮೀಸರಗಂಡ ಕಠಾರಿಸಾಳುವ ಮತ್ತು ಮಹಾಮಂಡಲೇಶ್ವರನೆಂದು 
ಕರೆಯಲ್ಪಡುತ್ತಿದ್ದ ಸಾಳುವ ನರಸಿಂಹನ ತಂದೆಯು ಸಾಳುವ ಗುಂಡಯ್ಯದೇವ ಮತ್ತು ತಾಯಿ 
ಮಲ್ಲಾಂಬಿಕಾ (ಟಿ.ಟಿ.ಡಿ.ಐ. ಸಂ.೧೯೭). ನರಸಿಂಹನ ಅಣ್ಣನೇ (ಟಿ.ಟಿ.ಡಿ.ಐ.ಸಂ.೬೯). 
ತಿಮ್ಮರಾಜದೇವ ಮಹಾರಾಜ ಒಡೆಯರ್‌. ಅವನರಾಣಿ ಶ್ರೀರಂಗದೇವಿ ಅಮ್ಮನ್‌ (ಟಿ.ಟಿ.ಡಿ.ಐ.ಶಾ. 
೩೪೧). ಅವನ ಮೂವರು ಮಕ್ಕಳೇ - ಕುಮಾರ ನರಸಯ್ಯ, ಚಿಕ್ಕ ಸಂಗಮನ್‌ ಮತ್ತು 


ಪೆರಿಯ ಸಂಗಮನ್‌ (ಟಿ.ಟಿ.ಡಿ.ಐ.ಸಂ.೧೯೭) 


ವಿಜಯನಗರದಲ್ಲಿ ಸಾಳುವರ ಆಳ್ಳಿಕೆಯು ಒಂದು ರೀತಿಯ ಮಧ್ಯಂತರ ವ್ಯವಸ್ಥೆ 
ಎನ್ನಬಹುದು. ಸಂಗಮರ ಕೊನೆಯ ಅರಸು ವಿರೂಪಕ್ಷನ ಮಕ್ಕಳ್ಳಾರು ಸಿಂಹಾಸನವೇರಲಿಲ್ಲ. 
ಒಳಜಗಳಗಳಿಂದಲೂ ಹೊರಗಿನ ಶತ್ರುಗಳ ಕಾಟದಿಂದಲೂ, ರಾಜ್ಯದ ಆಡಳಿತ 
ಶಿಥಿಲಗೊಂಡು, ವೈರಿಗಳು ಸಾಮ್ರಾಜ್ಯವನ್ನು ಆಕ್ರಮಿಸುವ ಭಯ ಉಂಟಾಗಿತ್ತು. ಮಲ್ಲಿಕಾರ್ಜುನ 
ಮತ್ತು ವಿರೂಪಾಕ್ಷರ ವಿಶ್ವಾಸಪಾತ್ರ ಸೇನಾಪತಿಯಾಗಿದ್ದ ಸಾಳುವ ನರಸಿಂಹನು 
ಕಾರ್ಯಪವೃತ್ತನಾಗಿ, ವಿಘಟನಾ ಶಕ್ತಿಗಳನ್ನು ಹತೋಟಿಗೆ ತಂದು ಸಾಮ್ರಾಜ್ಯದಲ್ಲಿ ಶಾಂತ 


ಪರಿಸ್ಥಿತಿಯನ್ನು ಕಾಪಾಡಿದನು. 


ತುಳುವ ನರಸನಾಯಕನು ವೀರನೂ, ಸಾಳುವ ನರಸಿಂಹನ ಅತ್ಯಂತ ಪ್ರೀತಿಯ 


ಆತ್ಮೀಯ ಅಧಿಕಾರಿಯೂ ಆಗಿದ್ದನು. ತುಳುವ ನರಸನಾಯಕನನ್ನು ಕ್ರಿ.ಶ.೧೪೯೩ರಲ್ಲಿಯ 


೮೨ 


ಶಾಸನದಲ್ಲಿ ನಿಜಭೃತ್ಯುಡು ಎನ್ನಲಾಗಿದೆ (ಇನ್ಸೃಪ್ಪನ್ಸ್‌ ಆಫ್‌ ವಿಜಯನಗರ ರೂಲರ್ಸ್‌ 


ಶೆ 
ಸಂ. IV). ಇದೇ ಸಂಪುಟದ ಶಾಸನ. ಸಂರ೯ ಮತ್ತು ೬೦ ರಲ್ಲಿ ಆತನನ್ನು ಕತ್ತಿಗ 
ಎಂದು ಕರೆಯಲಾಗಿದೆ. ಕತ್ತಿಗ ಎಂದರೆ ದಂಡಧಾರಿಯಾದ ರಾಜರಕ್ಷಕ ಎಂದು ಅರ್ಥ. 
ತುಳುವ ನರಸನಾಯಕನು ಅನೇಕ ಸಂದರ್ಭಗಳಲ್ಲಿ ನರಸಿಂಹರಾಯನನ್ನು ಬದಿಗಿರಿಸಿ, 


ತಾನೇ ನಿರ್ಣಯಿಸಿ, ತಾನೇ ಸಾಮ್ರಾಟನಂತೆ ತೀರ್ಮಾನಿಸುವಷ್ಟು ಬಲಾಢ್ಯನಾಗಿದ್ದನೆಂದು 


ಕೆಲವರ ಅಭಿಪ್ರಾಯ. 


ತುಳುವ ನರಸನಾಯಕನ ತಂದೆ ಈಶ್ವರನಾಯಕನು ಸಾಳುವ ನರಸಿಂಪನಿಗಾಗಿ 
ಉದಯಗಿರಿ, ಹುತ್ತಾರಿ, ಗಂಡಿಕೋಟ, ಪೆನುಗೊಂಡ, ಬಾಗೂರು, ನೆಲ್ಲೂರು, ನರಗೊಂಡ, 
ಆಮೂರು, ಗೊಡಗುಚಿಂತ - ಮುಂತಾದ ಪ್ರದೇಶಗಳನ್ನು ಜಯಿಸಿ ಸಾಳುವ ರಾಜ್ಯವನ್ನು 
ವಿಸ್ತರಿಸಿದನು. ಬೀದರಿನ ಸುಲ್ತಾನನು ಆಕ್ರಮಿಸಿದ ಕಂದಕೂರು ಪ್ರಾಂತವನ್ನು ಅವರ ಆಳ್ಗಿಕೆಯಿಂದ 
ಮುಕ್ತಗೊಳಿಸಿದವನೂ ಈಶ್ವರ ನಾಯಕನೆಂದು ಮುಕ್ಕು ತಿಮ್ಮನನ ಕಾವ್ಯ ಪಾರಿಜಾತಾಪಹರಣಂ 
ವರ್ಣಿಸುತ್ತದೆ. ಈ ರಾಜ್ಯ ವಿಸ್ತಾರದ ನಂತರ ಸಾಳುವ ನರಸಿಂಹನು ಧರಣೀವರಾಹ ಮತ್ತು 


ಸಾಳುವೇಂದ್ರ' ಎಂಬ ಬಿರುದುಗಳನ್ನು ಧರಿಸಿದನು. 


ಸಾಳುವ ನರಸಿಂಹನು ವಿಜಯನಗರ ಸಾಮ್ರಾಟನಾದ ಮೇಲೆ ಅಶ್ವದಳದ 
ಮಹತ್ವವನ್ನು ಗಮನಿಸಿ ಓರ್ಮುಜ್‌ ಮತ್ತು ಏಡನ್‌ ನಗರಗಳಿಂದ ಕುದುರೆಗಳನ್ನು 
ತರಿಸಲು ಪ್ರೋತ್ಲಾಹಿಸಿದನೆಂದು - ನೂನಿಜ್‌ ಬರೆದಿದ್ದಾನೆ. ಸಾಳುವ ನರಸಿಂಹನು 
ಸಂಸ್ಕೃತ ವಿದ್ಧಾಂಸನಾಗಿದ್ದನು. ಆತನ ಕಾಲದಲ್ಲಿ ರಾಜನಾಥ ಡಿಂಡಿಮ, ಪಿಲ್ಲಲ ಮರಿ 
ಪಿನವೀರಭದ್ರ ಮುಂತಾದ ಕವಿಗಳಿದ್ದರು. ಆಗ ರಚಿತವಾದ ರಾಜ್ಯ ಪದ್ಧತಿ, ಕೋಶಪದ್ಧತಿ, 
ರಾಷ್ಟ್ರಪದ್ಧತಿ, ದುರ್ಗ ಪದ್ಧತಿ ಮತ್ತು ಬಾಲ ಪದ್ಧತಿ ಎಂಬ ಗ್ರಂಥಗಳು ರಾಜ್ಯಶಾಸ್ತ್ರ 


ಬ್ರ 
ಗಂಥಗಳಾಗಿವೆ. 


೦೩ 


ಸಾಳುವ ನರಸಿಂಹನಿಗೆ ಒಬ್ಬಳೇ ರಾಣಿ-ಶ್ರೀರಂಗಮಾಂಬಾ. ಆಕೆಗೆ ಇಬ್ಬರು ಪುತ್ರರು 
-— ಹಿರಿಮಗನೇ ಇಮ್ಮಡಿ ನರಸಿಂಹರಾಯ. ಮತ್ತೊಬ್ಬನ ಬಗ್ಗೆ ವಿವರಗಳೂ ಲಭಿಸಿಲ್ಲ. ಇಮ್ಮಡಿ 
ನರಸಿಂಹನು ತುಂಬಾ ಸುಂದರನಾಗಿದ್ದನಂತೆ. ಆದ್ದರಿಂದ ಅವನನ್ನು ಬಂಕನಕಟ್ಟೆ ತಾಮ್ರ ಪತ್ರಗಳಲ್ಲಿ 


ಮೋಹನ ಮುರಾರಿ ಎನ್ನಲಾಗಿದೆ (ಎಂ.ಎ.ಆರ್‌.೧೯೦೭, ೧೯೦೮ ಪ್ಯಾರಾ ೬೫). 


ಸಾಳುವ ನರಸಿಂಹನು ವಿಜಯನಗರ ಸಾಮ್ರಾಟನಾದ ಕಾಲದಲ್ಲಿ ಜನರ ಅನುಕೂಲಕ್ತಾಗಿ 
ಅನೇಕ ಕ್ರಮಗಳನ್ನು ಕೈಗೊಂಡನು. ಮೊದಲನೆಯದಾಗಿ ಒಟ್ಟಾರೆ ತೆರಿಗೆ ಭಾರವನ್ನು ಕಡಿಮೆ 
ಮಾಡಿದನು. ಅನವಶ್ಯಕ ಸುಂಕಗಳನ್ನು ತೆಗೆದುಹಾಕಿದನು. ಹಾಳಾದ ಗ್ರಾಮಗಳನ್ನು ಪುನರುದ್ದಾರ 
ಮಾಡಿದನು. ಪಾಳುಬಿದ್ದ ದೇವಾಲಯಗಳನ್ನು ಸರಿಪಡಿಸಿದನು. ರಾಜಾಜ್ಞೆಗಳು ಕಟ್ಟುನಿಟ್ಟಾಗಿ 
ಜಾರಿಯಾಗುವಂತೆ ಮಾಡಿದನು. ಅವನು ರಾಜ್ಯದಲೆಲ್ಲಾ ಪ್ರವಾಸ ಮಾಡಿ ಜನರನ್ನು 
ಸಂತೋಷಪಡಿಸಿದನು. ಸಾಳುವಾಭ್ಯದಯ ಕಾವ್ಯವು ಅವನ ದೀರ್ಪ ಪವಾಸವನ್ನು ವರ್ಣಿಸುತ್ತದೆ. 
ನರಸಿಂಹನು ಕ್ರಿ.ಶ.೧೪೬೮ರಲ್ಲಿ ಪಡೈವೀಡು ರಾಜ್ಯದ ಕಲವೈಪರು ಸೀಮೆಯ 
ದೊಮ್ಮಪಟ್ಟಗ್ರಾಮವನ್ನು ದಾನವಾಗಿ ನೀಡಿ ತಿರುಮಲದೇವಾಲಯದಲ್ಲಿ ಡೋಲೋತ್ತವವನ್ನು 


ಆರಂಭಿಸಿದನು (ಟಿ.ಟಿ.ಡಿ.ಐ.ಶಾ.೧೯೭). ಸಾಳುವ ನರಸಿಂಹನೇ ತನ್ನ ರಾಜಧಾನಿಯನ್ನು 


ಕಲ್ಯಾಣಪುರಿಯಿಂದ ಬದಲಾಯಿಸಿದ್ದನು.*“ 


ಸಾಳುವ ನರಸಿಂಹನು ಸಂಗಮವಂಶದ ವಿರೂಪಾಕ್ಷರಾಯನ ದುರಾಡಳಿತದಿಂದ 
ಸಾಮ್ರಾಜ್ಯವನ್ನು ರಕ್ಷಿಸಿ, ಬಲಪಡಿಸಿದ ಕಾರಣ ತಾಳೀಕೋಟೆ ಯುದ್ದದಂತಹ ದುರಂತವು 


ಸುಮಾರು ಎಂಬತ್ತು ವರುಷ ಮುಂದೆ ಹೋಯಿತು. 


ಸಾಳುವ ನರಸಿಂಹನು ನಾಟಕಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದನು. ಆತನ ಅರಮನೆಗೆ 
ಸೇರಿದಂತೆ ನಾಟಕಶಾಲೆಯೊಂದಿತ್ತು. ಆ ನಾಟಕಶಾಲೆಯಲ್ಲಿ ತಿಮ್ಮನಾಯಕನೆಂಬ ಪ್ರಸಿದ್ಧ 


ನಟನಿದ್ದನಂತೆ. ಈ ನಾಟಕ ಶಾಲೆಯಲ್ಲಿ ಅರಮನೆಯವರಿಗೂ, ಸಾರ್ವಜನಿಕರಿಗೂ ಈ 


೮೪ 


ನೋಡಲು ಅವಕಾಶವಿರುವಂತೆ ವರ್ಷವಿಡೀ ನಾಟಕಗಳು ಅಭಿನಯಿಸಲಡುತ್ತಿದ್ದುವಂತೆ. ಈ 
ನಾಟಕಶಾಲೆಯ ಪರಂಪರೆಯು ವಿಜಯನಗರ ಸಾಮ್ರಾಜ್ಯದ ಕೊನೆಯವರೆಗೂ ಸಕ್ತಿಯವಾಗಿತ್ತು. 


ಸಾಳುವ ಇಮ್ಮಡಿ ನರನಿಂಹರಾಯ 
(ಕ್ರಿಶ. ೧೪೯೩ - ೧೫೦೬) 


ಇಮ್ಮಡಿ ನರಸಿಂಹರಾಯನು ಕ್ರಿ.ಶ.೧೪೯೨ ರಿಂದ ತನ್ನ ತಂದೆಯೊಂದಿಗೆ 
ರಾಜ್ಯಪರಿಪಾಲನೆಯಲ್ಲಿ ಭಾಗವಹಿಸುತ್ತಿದ್ದಂತೆ ತೋರುತ್ತದೆ. ಕ್ರಿ.ಶ.೧೪೯೭ರಿಂದ ಅವನು 
ಸ್ಪತಂತವಾಗಿ ಪಾಲನೆ ಮಾಡಿದ್ದಾನೆ. ಆದರೆ ತುಳುವ ನರಸನಾಯಕನ ಹಿಡಿತದಲ್ಲಿ ಸಾಮ್ರಾಜ್ಯವಿದ್ದ 
ಕಾರಣ ಮತ್ತು ಆತನೇ ಪ್ರಧಾನ ಸೇನಾನಿಯಾಗಿದ್ದರಿಂದಲೂ, ದಾಖಲೆಗಳಲ್ಲಿ ಆತನನ್ನು 
ಕಾರ್ಯಕರ್ತ ಎಂದು ವರ್ಣಿಸಿರುವುದರಿಂದಲೂ, ಇಮ್ಮಡಿ ನರಸಿಂಹನಿಗೆ ಶಾಸನಗಳಲ್ಲಿ 
ಅಷ್ಟು ಪ್ರಾಮುಖ್ಯತೆ ಕಾಣುವುದಿಲ್ಲ. ಕ್ರಿ.ಶ.೧೫೦೩ರಲ್ಲಿ ನರಸಣ್ಣ ನಾಯಕನು ಗತಿಸಿದ ಮೇಲೆ 
ಎಲ್ಲ ಅಧಿಕಾರವೂ ಇಮ್ಮಡಿ ನರಸಿಂಹನದಾಯಿತು. ಆದರೆ ಅನಂತರ ಆತನು ಬಹುಕಾಲ 
ಜೀವಿಸಲಿಲ್ಲವಾದ್ದರಿಂದ ತುಳುವ ನರಸನಾಯಕನ ಮಗನಾದ ವೀರ ನರಸಿಂಹನೇ ಪಟ್ಟವೇರಿದನು. 
ಇಮ್ಮಡಿ ನರಸಿಂಹನ ಕಿರಿಯ ಸೋದರರು ತಕರಾರು ಮಾಡಲಿಲ್ಲ ಆದರೆ ತುಳುವಂಶದ 


ಪರಿಪಾಲನೆ ಸುಲಭವಾಯಿತು. 


ತುಳುವ ನರಸಿಂಹರಾಯ (ಭುಜಬಲರಾಯ) 
ಕ್ರಿಶ೧ಿ೫೦೪ - ೧೫೦೯ 


ತುಳುವ ನರಸನಾಯಕನಿಗೆ ಮೂವರು ರಾಣಿಯರು - ಮೊದಲನೇ ಅರಸಿ ತಿಪ್ಪಾಂಬೆ 
ಅಥವಾ ತಿಪ್ಲಾಜಿ - ಅವಳ ಮಗನೇ ವೀರನರಸಿಂಹ ಅಥವಾ ಭುಜಬಲರಾಯ. 
ಎರಡನೆಯವಳು ನಾಗಲದೇವಿ ಅಥವಾ ನಾಗಲಾಂಬೆ - ಅವಳ ಮಗನೇ ಕೃಷ್ಣದೇವರಾಯ. 
ಮೂರನೇ ರಾಣಿಯೇ ಓಬಾಂಬಿಕಾ ಅವಳ ಮಕ್ಕಳ ಅಚ್ಛುತರಾಯ ಮತ್ತು ರಂಗರಾಯ. 


ರಂಗರಾಯನ ಮಗನೇ ಸದಾಶಿವರಾಯ. 


೮೫ 


ತುಳುವಂಶದ ಇತಿಹಾಸ ಮತ್ತು ಅವರ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ. 
ಕೆಲವರ ಪ್ರಕಾರ ವೀರನರಸಿಂಹನ ಪೂರ್ವಜರು ತುಳುನಾಡಿನವರು. ಅವರು ಅಲ್ಲಿಂದ 
ಚಂದಗಿರಿ ಪ್ರಾಂತಕ್ಕೆ ಬಂದು ಸಾಳುವ, ನರಸಿಂಹನಲ್ಲಿ ಸೇರಿದರು. ವರಾಹಪುರಾಣದ 
ಪ್ರಕಾರ ತುಳವರು "ತುರ್ವಸು' ವಂಶದವರು. ಅದರೆ ವೆಂಕಟರಮಣಯ್ಯನವರ ಪ್ರಕಾರ 
ತುಳುವ ವಂಶಕ್ಕೂ ತುಳುವ ನಾಡಿಗೂ ಸಂಬಂಧವಿರಲೇಬೇಕು (ಭಾರತೀ ೧೯೪೯, 
ಪು.೧೪೬). ಆದರೆ ತುಳುನಾಡ ಚರಿತ್ರೆಯಲ್ಲಿ ಈ ವಿಷಯದಲ್ಲಿ ಆಧಾರಗಳಿಲ್ಲ. ಕುತೂಹಲದ 
ಸಂಗತಿಯೆಂದರೆ ವೀರನರಸಿಂಹನ ಪೂರ್ವಜರು ತಮ್ಮನ್ನು ರಾಯ ಅಥವಾ ರಾಜ 
ಎಂದು ಕರೆಯದೇ "ನಾಯಕ' ಎಂದು ಕರೆದರು. ಉ: ಈಶ್ವರನಾಯಕ, ನರಸನಾಯಕ, 
ಇತ್ಯಾದಿ. ಈ ವಂಶದಲ್ಲಿ ವೀರನರಸಿಂಹನೇ ಮೊಟ್ಟಮೊದಲ ಬಾರಿಗೆ ರಾಯ ಎಂದು 


ಕರೆಯಲ್ಲಟ್ಟನು. 


ಇನ್ನೂ ಕೆಲವರ ಪ್ರಕಾರ ಅವರು "ಯಾದವರು'. ತಿಮ್ಮಣ್ಣನ ಪಾರಿಜಾತಾಪಹರಣಮು 
ಕಾವ್ಯದಲ್ಲಿ ಕೃಷ್ಣರಾಯನನ್ನು ಶೀ ಕೃಷ್ಣನ ಅವತಾರವೆಂದು ಹೇಳುತ್ತಾ ಅವನು ಪುನಃ ಯಾದವ 
ಕುಲದಲ್ಲಿ ಜನಿಸಿದ್ದಾನೆ ಎನ್ನಲಾಗಿದೆ. ಇದೇ ಕಾವ್ಯದಲ್ಲಿ ೧. ತುಳೂವರು, ಚಂದವಂಶದ 
ಕ್ಷತ್ರಿಯರು, ೨. ಅವರು ಯಯಾತಿಯ ಮಗನಾದ ತುರ್ವಸು ವಂಶದವರು ಮತ್ತು ೩. 
ಅವರು ಯಾದವರು ಅನೇಕ ಶಾಸನಗಳಲ್ಲಿ ಯದು ಮತ್ತು ತುರ್ವಸು ಇಬ್ಬರೂ ಯಾಯತಿ 
ಪುತ್ತಿರೆನ್ನಲಾಗಿದೆ. ಅಂದರೆ ಅವರು ಯಾದವ ಕುಲದವರು. ತಿಮ್ಮ ಭೂಪತಿಯ ಮಗನೇ 
ಈಶ್ವರನಾಯಕ, ಅವನ ಮಗನೇ ನರಸನಾಯಕ ಇವರೆಲ್ಲಾ ಸಾಳುವ ಸೈನ್ಯದಲ್ಲಿ 


ಚಮೂಪತಿಗಳಾಗಿದ್ದರು. ರಾಯನ ವಂಶಾವಳಿ ಪ್ರಶಸ್ತಿಯ ಪ್ರಕಾರ : 


೦೬ 


ಯಯಾತಿ 
} 
ತುರ್ವಸು 
} 
ತುರ್ವಸು ವಂಶಾವಳಿಯು ಈ ರೀತಿ ಆಗುತ್ತದೆ. 
} 
ತುರ್ವಸು 


, } 
ತಿಪ್ಪಾಜಿ ನಾಗಲಾದೇವಿ ಓಬಾಂಬೆ 
} } } 
ವೀರನರಸಿಂಹ ಕೃಷ್ಣದೇವರಾಯ ಅಚ್ಯುತ-ರಂಗರಾಯ 
} 


ಸದಾಶಿವ 


೮೭ 


ಕ್ರಿ.ಶ.೧೫೦೫ರಲ್ಲಿ ರಾಜಾಧಿರಾಜ ರಾಜಪರಮೇಶ್ವರ ಭುಜಬಲ ವಸಂತರಾಯ 
ವೀರ ನರಸಿಂಹರಾಯ ಮಹಾರಾಯರು ವಿಜಯನಗರದ ವಜ್ರಸಿಂಹಾಸನವನ್ನೇರಿದರು. 
ತುಳುವ ನರಸನಾಯಕನ ಹಿರಿಮಗ ವೀರ ನರಸಿಂಹರಾಯನು ಪಟ್ಟವೇರಿದ ಮೇಲೆ 
ಮತ್ತು ಸಾಳುವ ನರಸಿಂಹನ ಹತ್ಯೆಯ ನಂತರ ವಿಜಯನಗರ ರಾಜ್ಯದಲೆಲ್ಲಾ ವಿದ್ರೋಹ 
ಮತ್ತು ಪ್ರತಿಭಟನೆಗಳು ಭುಗಿಲೆದ್ದವು. ಈ ವಿದ್ರೋಹವನ್ನು ಅಡಗಿಸಲು ಅನೇಕ ವರುಷಗಳೇ 
ಬೇಕಾದವು. ಆದರೆ ವಿಜಯನಗರದ ಪ್ರಜೆಗಳಾಗಲೀ, ದಂಡನಾಯಕರಾಗಲೀ ಪಟ್ಟಾಭಿಷಿಕ್ತ 
ಪ್ರಭುವನ್ನು ಕೊಲೆಮಾಡಿಸಿದ ವೀರನರಸಿಂಹನನ್ನು ಕ್ಷಮಿಸಲಿಲ್ಲ. ತತ್ನಲವಾಗಿ ಉಮ್ಮತ್ತೂರಿನ 
ಇಮ್ಮಡಿ ದೇಪಣ್ಣ ಮುಂತಾದವರು ರಾಯರನ್ನು ಧಿಕ್ಕರಿಸಿ ದಂಗೆಯೆದ್ದರು. ಬಿಜಾಪುರದ 
ಯುಸುಫ್‌ ಆದಿಲ್‌ಷಾನ ಬೆಂಬಲದಿಂದ ಬಂಡೆದ್ದ ಆದವಾನಿ ದುರ್ಗಾಧಿಪತಿ ಕಾಶಪ್ಪನನ್ನು 
ಸೇನಾಪತಿ ಬುಕ್ಕರಾಯ ರಾಮರಾಜ ಮತ್ತು ಅವನ ಮಗ ತಿಮ್ಮರಾಜರು ಸೋಲಿಸಿ 


ನಿಗ್ರಹಿಸಿದರು. 


ವೀರ ನರಸಿಂಹರಾಯನು ತನ್ನ ಆಡಳಿತದ ಅಲ್ಪ ಅವಧಿಯಲ್ಲಿ ಉಮ್ಮತ್ತೂರು, 
ಮಚ್ಚುಪಲ್ಲೆ, ಸಂಬೆಟ ಗುರುವರಾಜ ಮತ್ತು ಗೋವೆಯ ಪೋರ್ಚುಗೀಸರೊಂದಿಗೆ 
ಸೆಣಸಬೇಕಾಯಿತು. ನಿರಂತರ ಸಮರನಿರತನಾದ ರಾಯನು ಕ್ರಿ.ಶ.೧೫೦೯ ಜುಲೈ ೨೨ 
ರಂದು ನಿಧನನಾದನು. ಆಗ ಶಿರಃಪ್ರಧಾನಿಯಾಗಿದ್ದ ಸಾಳುವ ತಿಮ್ಮರಸನ ದೂರದೃಷ್ಟಿಯಿಂದ 
ವೀರನರಸಿಂಹನ ಸೋದರ ಮತ್ತು ನರಸನಾಯಕ - ನಾಗಲಾಂಬಿಕೆಯರ ಪುತ್ರ 
ಕೃಷ್ಣದೇವರಾಂಶುನು ತನ್ನ ೨೨ನೇ ವಯಸ್ಸಿನಲ್ಲಿ ವಿಜಂಯುನಗರದ ವಜ್ರ 


ಸಿಂಹಾಸನವೇರಿಸಿದನು. 


ವೀರನರಸಿಂಹನು ವಿಜಯನಗರ ಸೈನ್ಯವನ್ನು ಬಲಪಡಿಸಲು, ಅಶ್ವದಳವನ್ನು 


ಅಭಿವೃದ್ಧಿಪಡಿಸಲು ಶ್ರಮಿಸಿದನು. ಆತನು ತನ್ನ ಸೋದರರಲ್ಲಿ ಕೃಷ್ಣರಾಯನ ಮೇಲೆ ವಿಶೇಷ 


0೮ 


ಪೀತಿಯನ್ನು ತೋರಿಸುತ್ತಿದ್ದನು. ಕೃಷ್ಣದೇವರಾಯನ ಸಾಮರ್ಥ್ಯದ ಬಗ್ಗೆ ಅವನಿಗೆ ನಂಬಿಕೆ 
ಇತ್ತು ಆತನನ್ನು ರಾಜ್ಯಾಡಳಿತದಲ್ಲಿ ತರಬೇತು ಮಾಡಿದನು. ತಾನಿಲ್ಲದಾಗ ರಾಜಧಾನಿಯ 
ರಕ್ಷಣೆಯ ಹೊಣೆಯನ್ನು ಕೃಷ್ಣದೇವರಾಯನಿಗೇ ನೀಡಿದ್ದನು. ಉಮ್ಮತ್ತೂರು ಮತ್ತು 
ಶ್ರೀರಂಗಪಟ್ಟಣದ ಉದ್ದಟ ದೊರೆಗಳನ್ನು ದಾರಿಗೆ ತರಲು ಕೃಷ್ಣದೇವರಾಯನಿಗೆ ಸಾಧ್ಯವೆಂದು 
ಆತನು ನಂಬಿದ್ದನು. ವೀರನರಸಿಂಹನು ತನ್ನ ಅವಸಾನ ಸನ್ನಿಹಿತವಾದಾಗ ಮಂತ್ರಿಗಳಿಂದ 
ಕೃಷ್ಣದೇವರಾಯನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿಸಿದನು. ಕೃಷ್ಣದೇವರಾಯನಿಗೆ 


ರಾಜಮುದಿಕೆ ಉಂಗುರವನ್ನು ಕಳಿಸಿ ರಾಜ್ಯಭಾರ ವಹಿಸಿಕೊಳ್ಳಲು ಹೇಳಿ ಕಳಿಸಿದನು. 


೧೦. 


೧ 


ಘಟ 


೧೩. 


೮೯ 


ಅಡಿಟಿಪ್ಪಣಿಗಳು 


ವೇದಂ ವೆಂಕಟರಾಯಶಾಸ್ತಿ: ವಿಜಯನಗರ ಯುಗಮು, ಪೊಟ್ಟಿ ಶ್ರೀರಾಮುಲು ತೆಲುಗು 
ವಿಶ್ವವಿದ್ಯಾಲಯ, ಹೈದರಾಬಾದ್‌, ೨೦೧೨, ಹು.೨. 


ವೇದಂ ವೆಂಕಟರಾಯಶಾಸ್ತಿ: ವಿಜಯ ನಗರ ಯುಗಮು, ಪೊಟ್ಟಿ ಶೀರಾಮುಲು ತೆಲುಗು 
ವಿಶ್ವವಿದ್ಯಾಲಯ, ಹೈದರಾಬಾದ್‌, ೨೦೧೨, ಹು.೨. 


ಅದೇ : ಮು.ಲಿ. 


ಲಕ್ಷ್ಮಣ ತೆಲಗಾವಿ : ಎಪ್ಪತ್ತೇಳು ಪಾಳೆಯಗಾರರು, ವಾಲ್ಡೀಕಿ ಸಾಹಿತ್ಯ ಸಂಪದ, ಹರ್ತಿಕೋಟಿ 
೨೦೧೦, ಪು.೫೧ 


ಹಯವದನರಾವ್‌.ಸಿ. : ಮೈಸೂರು ಗೆರುಟಿಯರ್‌ ಸಂ.೨, ಭಾಗ ೩ ಮೈಸೂರು ಸರ್ಕಾರ, 
ಬೆಂಗಳೂರು, ೧೯೩೦, ಪು.೧೪೨೧ 


ನೇಲಟೂರು ವೆಂಕಟರಮಣಯ್ಯ : ವಿಜಯನಗರ ಚರಿತ್ರೆ, ಕುವೆಂಪು ಭಾಷಾಭಾರತಿ 
ಪ್ರಾಧಿಕಾರ, ಬೆಂಗಳೂರು, ೨೦೧೦, ಷು.೨೦. 


ಬರ್ಟನ್‌ ಸ್ಟೇನ್‌ : ವಿಜಯನಗರ, ಕೇಂಬ್ರಿಜ್‌ ಯುನಿವರ್ಸಿಟಿ ಪ್ರೆಸ್‌, ಕೇಂಬ್ರಿಜ್‌, ೧೯೯೪ 
ಮ.೧೧ 


ಪಾಂಡುರಂಗರಾವ್‌ ದೇಸಾಯಿ : ಸಾಮ್ರಾಜ್ಯ ಸ್ಥಾಪನೆ, ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ 
ಇತಿಹಾಸ ಸಂಶೋಧನ ಮಂಡಲ, ಧಾರವಾಡ, ೨೦೦೮, ಪು.೧೪೨. 


ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರದ ಉದಯ ಮತ್ತು ಉತ್ಕರ್ಷ -— ಕರ್ನಾಟಕ 
ಪರಂಪರೆ - ಸಂಪುಟ -೨, ಮೈಸೂರು ಸರಕಾರ, ಬೆಂಗಳೂರು, ೧೯೭೦, ಮು.೧೧೦. 


ರಾಬರ್ಟ್‌ ಸಿವೆಲ್‌ : ಎ ಫರ್ಗಾಟನ್‌ ಎಂಪೈರ್‌ ಎಸ್‌.ಎಸ್‌.ಅಂಡ್‌ಕೋ ಲಂಡನ್‌ 
೧೯೦೦, ಪು.೪೦೪ 


. ನೇಲಟೂರು ವೆಂಕಟರಮಣಯ್ಯ : ವಿಜಯನಗರ ಚರಿತ್ರೆ, ಕುವೆಂಪು ಭಾಷಾಭಾರತಿ 


ಪ್ರಾಧಿಕಾರ, ಬೆಂಗಳೂರು, ೨೦೧೦ 


ಹಯವದನರಾವ್‌.ಸಿ. : ಮೈಸೂರು ಗೆರುಟಿಯರ್‌ ಸಂ.೨, ಭಾಗ ೩, ಮೈಸೂರು 
ಸರಕಾರ, ಬೆಂಗಳೂರು ೧೯೩೦, ಪು.೧೬೬೭ 


ಪೌಢದೇವರಾಯನ ಬಳಿಕ ಬರುವ ಸಂಗಮ ವಂಶದ ಅರಸರನ್ನು ಹೆಸರಿನ ಮೂಲಕ 
ಅಳ್ಳಿಕೆ ಅವಧಿಯ ಮೂಲಕ ಗುರುತಿಸುವ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. 


೧೪. 


೧೫. 


ಗಟ್ಟ 


೧೭. 


೧೮. 


೧೯ 


ನಲ್ಲಿ, 


೨೧, 


ಲ 


೨೩. 


ಪ್ರರ 


೨೫. 


ಪಜ 


ಜು 


೨೮; 


೯೦ 
ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಇತಿಹಾಸ 
ಸಂಶೋದನ ಮಂಡಲ, ಧಾರವಾಡ ೨೦೭-೨೦೦೮ ಪು.೨೭ 


ಬಿಜಾಪುರ ಜಿಲ್ಲೆಯ ಹಾಲ್ಕಾವಟಿಗೆ (ನಾರಾಯಣಪುರ ಜಲಾಶಯದಲ್ಲಿ 
ಮುಳುಗಡೆಯಾದ) ಗ್ರಾಮದ ಶ್ರೀ ವಿದ್ಯಾರಣ್ಯರ ತಾಮಶಾಸನ, ಅಪ್ರಕಟಿತಶಾಸನ 
ಡಿ.ವಿ. ಪರಮಶಿವಮೂರ್ತಿ ಅವರಿಂದ ದೊರೆತ ಮಾಹಿತಿ. ಅವರಿಗೆ ನಾನು ಕೃತಜ್ಞ, 


ವೆಂಕಟರತ್ನಂ ಎ.ವಿ : ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ೧೯೭೪, ರ್ಷ೯ 


ನೇಲಟೂರು ವೆಂಕಟರಮಣಯ್ಯ ಪೂರ್ಮೋಕ್ತ್ಕ ಪು.೩೪ 


ಸಿ. ಹಯವದನರಾವ್‌ : ಮೈಸೂರು ಗೆರಟಿಯರ್‌, ಸಂಪುಟ ೨, ಭಾಗ ೩ ಪು. 
೧೪೫೭ 

ಸಿ. ಹಯವದನರಾವ್‌ : ಮೈಸೂರು ಗೆರಟಿಯರ್‌ ಸಂ.೨, ಭಾಗ & ಪು.೧೪೫೯ 
ಸಿ. ಹಯವದನರಾವ್‌ : ಮೈಸೂರು ಗೆರಟಿಯರ್‌ ಸಂ.೨, ಭಾಗ ೩ ಪು.೧೪೫೯ 
ರಾಬರ್ಟ್‌ ಸಿವೆಲ್‌ : ಪೂರ್ಮೋಕ್ತ 


ವೇದಂ ವೆಂಕಟರಾಯಾಶಾಸ್ತಿ : ವಿಜಯನಗರ ಯುಗಮು, ಆಂಧ್ರ ಸರಕಾರ 
೨೦೧೨, ಪು.೧೬ 


ಸಿ. ಹಯವದನರಾವ್‌ : ಮೈಸೂರು ಗೆರುಟಿಯರ್‌, ಸಂ. ೨ ಭಾಗ, ೩, ಮೈಸೂರು 
ಸರಕಾರ, ಬೆಂಗಳೂರು 


ಸಿ. ಹಯವದನರಾವ್‌ : ಮೈಸೂರು ಗೆರುಟಿಯರ್‌, ಸಂ. ೨ ಭಾಗ ೩, ಮೈಸೂರು 
ಸರಕಾರ, ಬೆಂಗಳೂರು ಪು. ೧೪೯೬, ೯೭, ೯೮ 


ಸಿ. ಹಯವದನರಾವ್‌ : ಮೈಸೂರು ಗೆರುಟಿಯರ್‌, ಸಂ. ೨ ಭಾಗ ೩, ೧೯೩೦ 
ಪು.೧೫೦೧ ಪು. ೧೪೬೫ (ಎ.ಕ. ೫11 ಪಾವಗಡ ೭೪) 


ಎ.ಕೆ. ೨ ಶ್ರಬೆ ೧೯೭೩, ಸಂ. ೪೫೦ 


ನೇಲಟೂರು ವೆಂಕಟರಮಣಯ್ಯ : ವಿಜಯನಗರ ಚರಿತ್ರೆ, ಕುವೆಂಪು ಭಾಷಾ 
ಭಾರತಿ ಪ್ರಾಧಿಕಾರ, ಬೆಂಗಳೂರ ೨೦೧೦. ಪುಳಿ, 


ನೇಲಟೂರು ವೆಂಕಟರಮಣಯ್ಯ : ವಿಜಯನಗರ ಚರಿತ್ರೆ, ಕುವೆಂಪು ಭಾಷಾಭಾರತಿ 
ಪ್ರಾಧಿಕಾರ, ಬೆಂಗಳೂರು ೨೦೧೦, ಪು.೫೪ 


2೯; 


೩೦. 


೩೧. 


೩೨. 


೩೨೫ 


ಷಿ. 


೩೪. 


೩೫. 


೩೬. 


೩೭. 


೩೮. 


೩ೀ. 


೪೦. 


ಈ, 


€೧ 


ಪುಲಮತಿ ಶ್ಯಾಮರಾವ್‌ : ವಿಜಯನಗರದ ಕಲೆ ಮತ್ತು ಸಾಹಿತ್ಯ, ಮೈಸೂರು 
ಸರಕಾರ, ಬೆಂಗಳೂರು, ಪು.೬ 


ಸಾಧು ಸುಬ್ರಹ್ಮಣ್ಯ ಶಾಸಿ Report on the Inscription of the Devasthanam 
ಮಿ 
T.T.D. Tirupati, 1998, p.132. 


K.A.Neelakanta sastry and N. Venkataramanayya : Further sources of 
Vijayanagar History, Madras University, Madars. 1946 p.80 
K.A.Neelakanta sastry and N. Venkataramanayya Further sources of 


Vijayanagar History, Madras University, Madars. 1946 p.85 


ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಇತಿಹಾಸ 
ಮಂಡಲ, ಧಾರವಾಡ, ೨೦೦೮, ಪು.೪೦ 


ನೇಲಟೂರು-ವೆಂಕಟರಮಣಯ್ಯ ; ವಿಜಯನಗರ ಚರಿತ್ರೆ, ಕುವೆಂಪು ಭಾಷಾಭಾರತಿ 
ಪ್ರಾಧಿಕಾರ, ಬೆಂಗಳೂರು ೨೦೧೦ ಪು.೮೦. 


ಎಚ್‌.ಎಲ್‌.ನಾಗೇಗೌಡ; ಪ್ರವಾಸಿಕಂಡ ಇಂಡಿಯಾ, ಸಂ.೨, ಪ್ರಸಾರಾಂಗ, 


ಮೈಸೂರು, ೮೬ ನ್ಯೂನಿಜ್‌ ವರದಿ, ಮ.೩ರಿ. 


ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮಾಜ ಕರ್ನಾಟಕ ಇತಿಹಾಸ 


ಲ್‌ಿ 


ಸಂಶೋಧನ ಮಂಡಲ, ಧಾರವಾಡ ೨೦೦೮, ಪು.೪೪ 

ನೇಲಟೂರು ವೆಂಕಟರಮಣಯ್ಯ : ವಿಜಯನಗರ ಚರಿತ್ರೆ ಪು.೮೨ 

ಕರ್ನಾಟಕ ಪರಂಪರೆ ಭಾಗ ೨, ಕರ್ನಾಟಕ ಸರ್ಕಾರ, ಬೆಂಗಳೂರು. ೧೯೭೦ ಪು.೨೭ 
ಎಚ್‌.ಎಲ್‌. ನಾಗೇಗೌಡ(ಸಂ) : ಪುವಾಸಿಕಂಡ ಇಂಡಿಯಾ ಸಂ.೨, ಪು.೧೫೩ 


|) 


ಮಲ್ಲಂಪಲ್ಲಿ ಸೋಮಶೇಖರ ಶರ್ಮ : ರೆಡ್ಡಿ ರಾಜ್ಯಗಳ ಚರಿತ್ರೆ, ಕರ್ನಾಟಕ ರೆಡ್ಡಿ 
ಜನಸಂಘ, ಬೆಂಗಳೂರು, ೨೦೦೮, ಹು.೨೦೨. 


ಎಸ್‌. ಸುಬ್ರಹ್ನಣ್ಯಂ : ಕರ್ನಾಟಕ ಪರಂಪರೆ, ಭಾಗ ೨, ೧೯೭೦, ಬೆಂಗಳೂರು. 
ಮ.೩೦. 


ಶ್ರೀಕೃಷ್ಣದೇವರಾಯರ ಆಮುಕ್ತಮಾಲ್ಯದ, ನಿರುಪಮಾ ಕನ್ನಡಾನುವಾದ, 
ಕನ್ನಡ ವಿ.ವಿ. ಹಂಪಿ ೨೦೧೦. ಪು.೧೮. 


೪೨; 


೪ತ್ಲಿ 


ಅಲ್ಲಿ 


೪ಬ. 


ಅ 


೪೬, 


೯೨ 


ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ, ೨೦೦೮, ಪು. ೪೯. 


ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲ, ಧಾರವಾಡ, ೨೦೦೮, ಪು. ೫೨. 


ಸಿ. ಹಯವದನರಾವ್‌ : ಮೈಸೂರು ಗೆರುಟಿಯರ್‌ ಸಂ ೨, ಭಾಗ ೩ ಪು.೧೬೦೧ 
ಪಾಂಡುರಂಗರಾವ್‌ ದೇಸಾಯಿ : ಪೂರ್ಮೋಕ್ತ ಪು. ೫೫. 


ಸಾಧು ಸುಬ್ರಹ್ಮಣ್ಯ ಶಾಸಿ : T.T.D. Epigraphical Report, Tirupati. 1998, 
ಮಿ 
p.142. 


ಸಿ. ಹಯವದನರಾವ್‌ : ಪೂವೋಕ್ತ ಪು.೧೭೧೨. 


ಅಧ್ಯಾಯ : ಎರಡು 


ಕೃಷ್ಣದೇವರಾಯ ವೈಯಕ್ತಿಕ ವಿವರ 
€ ಮಿ 


೯೩ 


“ಶ್ರೀ ಕೃಷ್ಣದೇವರಾಯನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಚಿಹ್ನೆ ಅವರು ಐದುನೂರು 
ವರುಷಗಳ ಬದಲು ಎರಡು ಮೂರು ಸಾವಿರ ವರ್ಷ ಮೊದಲೇ ಜನಿಸಿದ್ದರೆ ದಶಾವತಾರಗಳಲ್ಲಿ 
ಪರಿಗಣಿತನಾಗುತ್ತಿದ್ದನು. ವಿಜಯನಗರ ಸಾಮ್ರಾಜ್ಯ ಚರಿತ್ರೆಯಲ್ಲಿ ಅದೆಷ್ಟು ಜನ ರಾಯ 
ಬಿರುದಿನಿಂದ ಸಿಂಹಾಸನವೇರಲಿಲ್ಲ? ವಿಜಯನಗರ ಚಕ್ರವರ್ತಿಗಳಲ್ಲದೇ ಇತರರು ಕೂಡ 
“ರಾಯ” ಬಿರುದಿನಿಂದ ರಾಜ್ಯ ಪರಿಪಾಲನೆ ಮಾಡಿಲ್ಲ? ಆದರೆ ನಮಗೆ ರಾಯರೆಂದರೆ 
ಕೃಷ್ಣದೇವರಾಯರೇ. ಈ ಕೆರೆಯನ್ನು ನಿರ್ದಿಸಿದವರು ರಾಯರು ಎಂದರೆ-ಕೃಷ್ಣದೇವರಾಯರೇ. 
ಆ ಗೋಪುರವನ್ನು ನಿರ್ಮಿಸಿದವರು ರಾಯರು ಎಂದರೆ - ಕೃಷ್ಣದೇವರಾಯರೇ. ಈ ಸ್ವಾಮಿಗೆ 


ಆಭರಣಗಳ ಕಾಣಿಕೆ ನೀಡಿದವರು - ರಾಯರು ಎಂದರೆ ಕೃಷ್ಣದೇವರಾಯರೆ?”.” 


ಈ ಹೇಳಿಕೆಯು ಕೃಷ್ಣದೇವರಾಯನ ಪ್ರಭಾವ, ಪರಿಣಾಮ ತಿಳಿಸುತ್ತವೆ. 
ಕೃಷ್ಣದೇವರಾಯನು ವಿಜಯನಗರದ ವಜಸಿಂಹಾಸನವನ್ನು ಏರಿದಾಗ ಆಗಲೇ ವಿಜಯನಗರದ 
ಸ್ಥಾಪನೆಯಾಗಿ ೧೭೦ (ನೂರಾಎಪ್ಪತ್ತುು ವರ್ಷಗಳಿಗಿಂತ ಹೆಚ್ಚು ಕಾಲವಾಗಿತ್ತು. ಆಗಲೇ 
ಅನೇಕ ಸಮರ್ಥ ಸಾಮ್ರಾಟರು ರಾಜ್ಯವನ್ನು ರಣೋತ್ತಾಹಿಗಳಾದ ಆದಿಲಷಾಹಿ, ಬಹಮನಿ 
ಸುಲ್ತಾನರಿಂದಲೂ, ಕಳಿಂಗ ಗಜಪತಿಗಳಿಂದಲೂ, ದಕ್ಷಿಣದ ಕೆಲ ತಂಟೆಕೋರ 
ಅಧಿಪತಿಗಳಿಂದಲೂ ರಾಜ್ಯ ರಕ್ಷಣೆಮಾಡಿ, ನಿರಂತರ ದಿಗ್ನಿಜಯದಿಂದ ರಾಜ್ಯವನ್ನು ವಿಸ್ತರಿಸಿದ್ದರು. 
ಒಂದು ಬಲವಾದ ಆಡಳಿತ ವ್ಯವಸ್ಥೆಯನ್ನು, ಕೃಷಿಗೆಂದು ನೀರಾವರಿ ವ್ಯವಸ್ಥೆಯನ್ನು, ಧಾರ್ಮಿಕ 
ಆಚರಣೆಗಾಗಿ ಅದ್ಭುತ ದೇವಾಲಯಗಳನ್ನು ರಾಯನಿಗಿಂತ ಹಿಂದಿನ ರಾಜರು ನಿರ್ಮಿಸಿದ್ದರು. 
ಕೃಷ್ಣದೇವರಾಯನು ಸುವ್ಯವಸ್ಥಿತವಾದ ರಾಜ್ಯದ ಅಧಿಪತಿಯಾದನು. ಆ ಸಮಯದಲ್ಲಿ ಕೆಲ 
ಆಂತರಿಕ ತೊಂದರೆಗಳು ಇದ್ದವು. ಆದರೆ ಅವನು ಸಾಮ್ರಾಜ್ಯದ ಆಂತರಿಕ ಬಲದ 
ನೆರವಿನಿಂದಲೂ ತನ್ನ ಸ್ಪಸಾಮರ್ಥ್ಯದಿಂದಲೂ ಎಲ್ಲವನ್ನೂ ನಿಗಹಿಸಿ, ರಾಜ್ಯದ ಸೂತ್ರಧಾರಿಯಾಗಿ, 


ವೈಭವದ ಆಡಳಿತಕ್ಕೆ ಮುನ್ನುಡಿ ಬರೆದನು. 


೯೪ 


ವಿಜಯನಗರ ಕಾಲದ ಇತಿಹಾಸ ರಚನೆಗೆ ಸಾವಿರಾರು ಶಾಸನಗಳೂ, ತಾಮಪತ್ರಗಳೂ, 
ಮೌಖಿಕ ವಿವರಗಳೂ ದೊರೆತಿವೆ. ಆದರೆ ಶಾಸನಗಳಲ್ಲಿ ರಾಯನ ಸ್ಪಂತ ವಿಷಯಕ್ಕೆ ಸಂಬಂಧಿಸಿದ 
ಸಮೃದ್ದ ವಿವರಗಳು ಲಭಿಸಿಲ್ಲ. ಆ ವಿವರಗಳನ್ನು ಪರದೇಶದ ಪ್ರವಾಸಿಗಳ ವರದಿಗಳಿಂದಲೂ, 
ಸಮಕಾಲೀನ ತೆಲುಗು, ಕನ್ನಡ, ತಮಿಳು ಸಾಹಿತ್ಯ ಕೃತಿಗಳಿಂದಲೂ, ಜನಪದ 
ವೃತ್ತಾಂತಗಳಿಂದಲೂ, ಐತಿಹ್ಯಗಳಿಂದಲೂ, ಸಂಪ್ರದಾಯಗಳಿಂದಲೂ ಈಗಲೂ ಜನರು 


ಗಾಢವಾಗಿ ನಂಬಿರುವ ವಿಷಯಗಳಿಂದಲೂ ಪಡೆಯಬೇಕಾಗಿದೆ. 
ತುಳುವ ಮೂಲ ಮತ್ತು ವಂಶಾವಳಿ 


ವಿಜಯನಗರವನ್ನಾಳಿದ ಸಂಗಮ, ಸಾಳುವರ ನಂತರದ ಮೂರನೆಯ ವಂಶವೇ 
ತುಳುವಂಶ. ವಿಜಯನಗರವನ್ನು ಪರಿಪಾಲಿಸಿದ ನಾಲ್ಕು ವಂಶಗಳ ಅರಸರಲ್ಲಿ ಅತ್ಯಂತ 
ಪ್ರಸಿದ್ದರೆಂದರೆ ತುಳುವಂಶದ ಮೊದಲನೆಯ ಅರಸರು. ತುಳುವಂಶದ ಮೊದಲನೆಯ ಅರಸನಾದ 
ವೀರನರಸಿಂಹರಾಯ ಅಥವಾ ಭುಜಬಲರಾಯನ ಮಲತಮ್ಮ ಕೃಷ್ಣದೇವರಾಯನು. ಇವನು 
ಕರ್ನಾಟಕದ ಕರಾವಳಿಯ ತುಳುನಾಡಿನವನೆಂದೇ ಪ್ರಸಿದ್ದಿ. ಆದರೆ ಈ ಬಗ್ಗೆ ಅನೇಕ ವಿದ್ದಾಂಸರು 
ಬೇರೆ ಬೇರೆ ವಾದಗಳನ್ನು ಪ್ರಶಿಪಾದಿಸುತ್ತಾರೆ. ರಾಯನ ವಂಶದವರು ಯಾವುದೋ ಕಾಲದಲ್ಲಿ 
ತುಳುನಾಡಿನಿಂದ ಹೊರಟು ತಮಿಳುನಾಡಿನ ಜೆ೦ಗಲ್‌ಪೇಟೆ ಜಿಲ್ಲೆಯ ದೇವಕೀಪುರಂನಲ್ಲಿ 
ನೆಲೆಸಿದರು. ಸಮರ್ಥ ಯೋಧರಾದ ಅವರು ಚಿತ್ತೂರು ಜಿಲ್ಲೆಯ ತಿರುಪತಿಯ ಹತ್ತಿರದ 
ಚಂದಗಿರಿ ಸೇರಿದರು. ಚಂದಗಿರಿಯ ಅಧಿಪತಿಗಳಾದ ಸಾಳುವ ಅರಸರಲ್ಲಿ ಕೆಲಸ ಮಾಡುತ್ತಿದ್ದರು. 
ತೆಲುಗುನಾಡಿನ ಮಹಿಳೆಯರನ್ನು ಅವರು ವರಿಸಿದರು; ತೆಲುಗು ಭಾಷೆಯನ್ನು ಕಲಿತರು; 
ತಿರುಪತಿ ವೆಂಕಟೇಶನ ಭಕ್ಕರಾದರು. ಸಾಂಪ್ರದಾಯಿಕವಾಗಿ ತುಳವರು ಚೆಂದ್ರವಂಶ ಕ್ಷತ್ರಿಯರೆಂದು, 
ಸುಪ್ರಸಿದ್ದ ಯಯಾತಿ ಮತ್ತು ದೇವಯಾನಿಯರ ಪುತ್ರ ತುರ್ವಸುವೇ ಅವರ ಮೂಲ 


ಪುರುಷನೆಂದು ಹೇಳಲಾಗಿದೆ. 


೯೫ 


ತೆಲುಗಿನ ಪಸಿದ್ಧ ಕಾವ್ಯವಾದ ವರಾಹ ಹುರಣಾದ ಪ್ರಕಾರ ಕಾಂಚೀಪುರದ ಸಮೀಪದ 
ದೇವಕೀಪುರಂ - ತುಳುವರ ರಾಜಧಾನಿಯಾಗಿತ್ತು ಈಗ ಈ ಊರನ್ನು ದೇವಿಕಾಹುರಂ 
ಎನ್ನುತ್ತಾರ. ಮದ್ರಾಸಿನ ಓರಿಯಂಟಲ್‌ ಮ್ಯಾನುಸ್ವಿಪ್ಸ್ಸ್‌ ಲೈಬರಿಯಲ್ಲಿರುವ ಅಪ್ರಕಟಿತ ತಾಳೆ 
ಓಲೆಗಂಥ (ಆ.ಸಂ. ೧೮೨೯೯)ವನ್ನು ಆಧರಿಸಿ ಎಸ್‌.ಜಿ. ಸಾಮಕ್‌ ಅವರು ತಿಳಿಸುವ 
ರಾಯರ ವಂಶಾವಳಿ ಮುಂದಿನಂತಿದೆ : (ಈ ತಾಳ ಓಲೆಕೃತಿ ಸ್ಪತಃ ಕೃಷ್ಣರಾಯ ವಿರಚಿತವೆಂದೂ 


ಹೇಳಲಾಗಿದೆ). ಮೊದಲ ಮೂರು ಶ್ಲೋಕಗಳು ದೇವತಾಪ್ರಾರ್ಥನೆ, ಅನಂತರ ರಾಯರ 


ವಂಶಾವಳಿ ಸಂಸ್ಕೃತ ಶ್ಲೋಕಗಳಲ್ಲಿ ಹೀಗಿದೆ. 


ಶ್ರೀಮಾನಭೂತ ತುರ್ವಸುವಂಶ ಮೌಲಿಃ ಶ್ರೀತಿಮ್ಮಭೂಪೋ ಜಗದೇಕವೀರಃ 


ಸ ದೇವಕೀನಾಮ್ನೀ ಕಲತ್ರರತ್ನೇ ಪ್ರಾತಧೀರಂ ಸುಮತೀಶ್ವರಾಖ್ಯಂ NV 


ಸಶತ್ರುಮಾಶಃ ಸಕಲಾನುಕರ್ತುಂ ತಥಾನ್ಯಯಾ ಕರ್ತುಮಪಿ ಕ್ಷಿತೀಂದ್ರಾನ್‌ 


ಯಥಾರ್ಥಯಶ್ಲೀಶೃ್ನರನಾಮಧೇಯಮೇಕಾತಪತ್ರಾಗವನಿಂಪ್ರಶಸ್ತಿ 125 


ಸ ಬುಕ್ಕಮಾಂಬಾಂ ಪರಿಣೀಯ ತಸ್ಕಾಮೌದಾರ್ಥಗಾಂಭೀರ್ಯ ವಿವೇಕ ಶೌರ್ಯಃ 


ದಾಕ್ಷಿಣ್ಯ ಕಾರುಣ್ಯ ನಯ್ಯೆಶ್ಚಯುಕ್ತಂ ಲೇಭೀ ತನೂಜಂ ನರಕ್ಷಿತೀಶಂ Wl 
ಆ ಬಳಿಕ ಒಂದೆರಡು ಶ್ಲೋಕಗಳು ಅನಂತರ ಹೀಗಿದೆ : 


ಕುಲೇಶ ಶೀಲೇನ ಗುಣೇನ ಭಕ್ತ್ಯಾ ಪ್ರೇಮಾನುಕೂಲೈನಟಸಂಯುತಾಯಾಮ್‌ 


ನಾಗಾಂಬಿಕಾಯಾಂ ನರಸಕ್ಷಿತೀಶಃ ಪ್ರಾಸೂತಮಾಂನ್ಯತ್‌ ವೈರಿವರ್ಗ:ಃ Ll 


ಇದರ ಆಧಾರದ ಮೇಲೆ ರಾಯರ ವಂಶಾವಳಿಯನ್ನು ಅವರೇ ತಿಳಿಸಿದಂತೆ ಹೀಗೆ 


ನಿರ್ಧರಿಸಬಹುದು : 


೯೬ 


ತಿಮ್ಮಭೂಪ + ದೇವಕಿ 
ಸುಮತೀಶ್ವರ EE 
ನರಸರಾಜಾ + ನಾಗಾಂಬಿಕಾ 
ಕೃಷ್ಣರಾಯ 4 ತಿರುಮಲಾಂಬಾ (ತಿಮ್ಮಾಂಬಿಕಾ) 


|. 
ತಿರುಮಲರಾಯ (ತಿಮ್ಮಭೂಪು* 


ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರರ ಪ್ರಕಾರ ತುಳುವಂಶಾವಳಿ ಹೀಗಿದೆ : 


ಪ 
ಚಂದ್ರ 
| 
ಬುಧ 
| 
ತುರ್ವಸ 
ತಿಮ g ದೇವಕಿ 
ಈಶ್ವರ — ಬುಕ್ಕಮ್ನ 
| | 
ನರಸ ತಿಮ್ಮ 
| | | 
ತಿಪ್ಲಾಂಬಳಿಂದ ನಾಗಲಾಂಬೆಯಿಂದ ಓಬಾಂಬೆಯಿಂದ 
1 hal SS 
ವೀರನರಸಿಂಹ ಕೃಷ್ಣದೇವರಾಯ p P 
ಅಚ್ಯುತ ರಂಗ 
J | 
ಚಿನವೆಂಕಟಾದಿ ಸದಾಶಿವ 
ಕೃಷ್ಣದೇವರಾಯ 
| 
ತಿರುಮಲಾಂಬಳಿಂದ 
| 


ಸಾಲೆ ತಿರುಮಲರಾಯ, ತಿರುಮಲಾಂಬಾ 


೮೬ 


ತುಳುವ ಮೂಲದ ಬಗ್ಗೆ ವಿವಿಧ ವಿದ್ದಾಂಸರ ಅಭಿಪ್ರಾಯ 


೧. ನೇಲಟೂರು ವೆಂಕಟಿರಮಣಯ್ಯನವರ ಪ್ರಕಾರ ಕೃಷ್ಣದೇವರಾಯ ಕ್ಷತ್ರಿಯ ಹಾಗೂ 


ತುಳುನಾಡಿನವನು.* 


ನಂದಿಮಲ್ಲಯ್ಯ ಮತ್ತು ಘುಂಟ ಸಿಂಗಯ್ಯ ರಚಿಸಿ ತುಳುವ ನರಸನಾಯಕನಿಗೆ 
ಅರ್ಪಿಸಿದ ವರಾಹ ಪುರಾಣದ ಪೀಠಿಕೆಯಲ್ಲಿ ತುಳುವಂಶದ ಮೂಲ ಪುರುಷನಾದ ತಿಮ್ಮಧಾತ್ರೀ 


ರಮಣನು ತುಳುವಂಶಸ್ಥನೆಂದು ಹೇಳಲಾಗಿದೆ : 


ಮಿನ್ನುಲ ಮೊಚ ಭಾಗ್ಯಮುಲ 
ಮೀರಿನ ಕೋಟಲ ರಮ್ಯ ಹರ್ಮ್ಯಸಂ 
ಪನ್ನಡ ಸಸ್ಯವಾಟಗಂ 

ಮಂಬುಲ ಮೋಟಲ ವಾಹವಾರಣಾ 
ಭ್ಯುನ್ನತಿ ಗೇಲಿ ದೀರುುಕಲ 

ನುಗ್ರ ಭಟಾವಲಿ ವನ್ನೆಕೆಕೆ 

ರಾನ್ನಿಧಿ ಕಾಂಚಿಪೈ ದುಳುವ 


ರಾಜ್ಯಮು ಸಂತತ ವೀರಭೋಚಜ್ಯವೈ. 


ಆ ತುಳುವ ರಾಜ್ಯಮುನ ವಿ 

ಖ್ಯಾತಿ ವಹಿಂಚರಿ ದಿಗಂತ ಕರಿಕಟಕಸಂ 
ಭೂತ ಮದಕ್ಷಾಳನ ವಿ 

ದ್ಯಾ ತತ್ಸರ ಕೀರ್ತಿ ಪೆಂಡ್ಲಿಯಾಡಿನ್‌ ರಾಜುಲ್‌ 
ದಾರಲಕನ್ರಗಗಣ್ಯುಡುವಿ 


ಚಿತ್ರಕಳಾಕುಶಲುಂಡು ತಿಮ್ಮಧಾ 


9) 


ತ್ರೀರಮಣುಂಡು ಸಂಪದ ವ 
ರಿಂಚಿ ಮರಾಟ ವರಾಟ ಲಾಟ ಗಾಂ 
ಧಾರ ಯುಗಂಧರಾ ವಿಪಸ 


ದಃ ಪ್ರಕಟೀಕೃತ ಬಾಹುವೀರುಡೈ” 


ಈ ಪೀಠಿಕೆಯಲ್ಲಿ ತುಳುವರು ಕೃತ್ತಿಯರಲ್ಲಿ ಯಾವ ಶಾಖೆಗೆ ಸೇರಿದವರೆಂದು ತಿಳಿಸಲಿಲ್ಲ. 
ಶಾಸನಾದಿಗಳಲ್ಲಿ ಈ ವಂಶಜರನ್ನು "ನಾಯಕ'” ಎಂದು ಕರೆದ ಕಾರಣ ಇವರು ಕ್ಷತ್ರಿಯರಲ್ಲ 
ಎಂಬ ಅನುಮಾನವಾಯಿತು. ಆದರೆ ಕ್ರಿಶ. ೧೫ ಮತ್ತು ೧೬ನೆಯ ಶತಮಾನದಲ್ಲಿ 
ಬ್ರಾಹ್ನಣರಾದಿಯಾಗಿ ಎಲ್ಲ ವರ್ಣದವರು "ನಾಯಕ' ಹೆಸರು ಧರಿಸುತ್ತಿದ್ದರು. ಆದ್ದರಿಂದ 
ಈಶ್ವರನಾಯಕ, ನರಸನಾಯಕ ಮುಂತಾದ ತುಳುವರಸರು ತಮ್ಮ ಹೆಸರಿನ ಕೊನೆಯಲ್ಲಿ 
"'ನಾಯಕ' ಎಂದು ಕರೆಯಲ್ಲಟ್ಟ ಕಾರಣ ಶೂದ್ರರೆಂದು ಹೇಳಲಾಗದು. ಕ್ರಿ.ಶ.೧೫೦೬ ರಲ್ಲಿ 
ಇಮ್ಮಡಿ ಸಾಳುವ ನರಸಿಂಹರಾಯ ಧರ್ಮರಾಯನನ್ನು ಕೊಲ್ಲಿಸಿ ಸಿಂಹಾಸನವನ್ನು ಆಕ್ರಮಿಸಿದ 
ವೀರನರಸಿಂಹರಾಯನೇ ತುಳುವಂಶವು ಚಂದ್ರವಂಶಾಂತರ್ಗತವೆಂದು ಮೊದಲು 


ಹೇಳಿಕೊಂಡನು. ಈತನ ಕಾಲದಲ್ಲಿಯೇ ಶಾಸನಗಳಲ್ಲಿ ತುಳುವಂಶ ಪ್ರಶಸ್ತಿಯು ರೂಪಿಸಲ್ಪಟ್ಟಿತ್ತು. 


ಮುಕ್ಕು ತಿಮ್ಮನ ಕವಿಯು ತನ್ನ ಪಾರಿಜಾತಾಪಹರಣಮು ಕಾವ್ಯದಲ್ಲಿ ತುಳುವರಸರು 


ತುರ್ವಸು ವಂಶದವರೆಂದು ಬರೆದರೂ ಕೃಷ್ಣರಾಯನನ್ನು ಈ ರೀತಿ ವರ್ಣಿಸಿದ್ದಾನೆ : 


ಚಕ್ರವರ್ತಿ ಮಹಾಪ್ರಶಸ್ತಿ ವಾಡುನು ನೇಡು 

ತೆಲಗಿ ಧರ್ಮಕ್ರಮಸ್ಸಿತಿ ಘಟಿಂಚೆ 

ಭೂ ಬೃದುದ್ದರೂರಣ ವಿಸ್ಫೂರ್ತಿವಾಡುನು ನೇಡು 
ಗೋರಕ್ಷಣ ಖ್ಯಾತಿ ಗುದುರು ಪರಿಚೇ 

ಸಾಧು ಬೃಂದಾವನ ಸರಣಿವಾಡುನು ನೇಡು 


ವಂಶಾನುರಾಗಂಬು ವದಲಡಯ್ಯೆ l 


೯೯ 


ಸತ್ಯಭಾಮಾ ಭೋಗಾಸಕ್ತಿವಾಡುನು ನೇಡು 
ನಾಕಲ್ಪ ಮನವಿ ನಿಂಪಾರ ನಿಲಿಪೆ ॥ 

ನಾಡು ನೇಡು ಯಾದವಾನ್ನಯ ಮುನಂದು 
ಜನನ ಮಂದುನು ವಸುದೇವ ಮನುಜ ವಿಭುನ 
ಕೃಷ್ಣುಡನು ಪೇರ ನರಸೇಂದ್ರ ಕೃಷ್ಣದೇವ 


ರಾಯುಡನು ಪೇರ ನಾದಿ ನಾರಯಣಡು ॥ 


ಇಲ್ಲಿ ಕವಿಯು ಈ ವಂಶಜರನ್ನು ಯಾದವರೆಂದು ಕರೆದಿರುವನು. ಆದರೆ 


ಸಾಕ್ಟ್ಯಾಧಾರಗಳ ಮೇಲೆ ತುಳುವರು ಕ್ಷತ್ರಿಯರೆಂದು ಅಂಗೀಕರಿಸಬಹುದು.“ 


೨. ಸಂಗನ ಭಟ್ಟ ನರಸಯ್ಯನವರು "ಶ್ರೀ ಕೃಷ್ಣದೇವರಾಯಲು ತೆಲುಗುವಾಡೇ' ಎಂಬ 
ತಮ್ಮ ಸಂಶೋಧನ ಪ್ರಬಂಧದಲ್ಲಿ ಹೇಗೆ ವಾದಿಸುತ್ತಾರೆ: “ರಾಯರ ತಂದೆ ತುಳುವ ನರಸನಾಯಕ, 
ತಾತ ಈಶ್ತರ ನಾಯಕ, ಅಜ್ಜಿ (ತಂದೆಯ ತಾಯಿ) ಬುಕ್ಕಾಂಬ ಮತ್ತು ಮುತ್ತಾತ ತಿಮ್ಮಯ್ಯನಾಯಕ 
ಎಲ್ಲಾ ತೆಲುಗರೇ. ವೆಂಕಟೇಶ್ವರನ ಹೆಸರಾದ ತಿರುಮಲ್ಲಯನ ಅಪಭ್ರಂಶರೂಪವೇ ತಿಮ್ಮಯ್ಯ. 
ಈ ತಿಮ್ಮಯ್ಯನೇ ವಿಜಯನಗರ ಸೇನಾಪತಿಯಾಗಿ ದಕ್ಷಿಣಭಾರತ ವಿಜಯ ಯಾತ್ರೆಯಲ್ಲಿ 
ತುಳುನಾಡಿಗೆ ಹೋಗಿ ರಾಜಾಜ್ಞೆಯಂತೆ ಅಲ್ಲಿ ಸಾಮಂತ ಪ್ರಭುವಾದನು. "ತುಳುವ ಪ್ರಾಂತ್ಯವು 
ಸತತ ವೀರಭೋಚಜ್ಯವಾಗಿ' ಎಂದು ವರಾಹ ಪುರಾಣವು ಹೇಳುವುದು ಈ ಅರ್ಥದಲ್ಲಿ 


ಮಾತ್ರ. 


ತುಳುಪ್ರಾಂತವನ್ನು ಪರಿಪಾಲಿಸಿದ "ಜೆರ್ರಪ್ತ' ನಿಂದ ಈ ವಂಶವು ಹಂಪಿಯ ವಿಜಯನಗರ 
ಪ್ರತಿಷ್ಠಾಪನಾ ಕಾಲದಿಂದ ರಾಯರೊಂದಿಗೆ ವೈರವನ್ನೇ ಸಾಧಿಸಿತು. ಕೃಷ್ಣರಾಯರ ತಂದೆ ನರಸನಾಯಕನ 
ಕಾಲದವರೆಗೆ ಕ್ರಿಶ. ೧೩೯೦, ೧೪೧೭, ೧೪೨೫ ಮತ್ತು ೧೪೫೪ರಲ್ಲಿ ನಾಲ್ದು ಯುದ್ದಗಳೇ 
ನಡೆದಿವೆ. ಹೀಗೆ ಯಾವುದೋ ಒಂದು ಯುದ್ದದಲ್ಲಿ ಗೆದ್ದ ಕಾರಣ ತಿಮ್ಮನಾಯಕನನ್ನು ಕೋಲಾರ 


ಪ್ರಾಂತದ ಸಾಮಂತನೆಂದು ನೇಮಿಸಿರಬಹುದು. ನಂತರ ಆತನೂ, ಆತನ ಮಗ ಈಶ್ರರನಾಯಕನು 


೧೦೦ 


ಕೋಲಾರದ ಸಾಳುವ ಗುಂಡ ನರಸಿಂಹ ಭೂಪಾಲನ ಸೇನಾಪತಿಯಾಗಿ ಕರ್ನಾಟಕಾಂಧ್ರ ಪದೇಶದ 
ಅನೇಕ ದುರ್ಗಗಳನ್ನು ಸಾಳುವನಿಗಾಗಿ ಗೆದ್ದನು. ಆದ್ದರಿಂದ ಆತನನ್ನು ರಾಯಚೌಹತ್ತಮಲ್ಲ, 
ಧರಣೀವರಾಹ, ಮೋಹನ ಮೂರ್ತಿ, ಬರ್ಬರಬಾಹು ಎಂಬ ಬಿರುದುಗಳನ್ನಿತ್ತು ಗೌರವಿಸಿದರು. 
ಉದಯಗಿರಿ, ಹುತ್ತಾರಿ, ಗಂಡಿಕೋಟಿ, ಪೆನುಗೊಂಡ, ಬೆಂಗಳೂರು, ಗೆಡುಗು ಚಿಂತ, ಬಾಗೂರು, 
ಸರ್ನಗೊಂಡ, ಶ್ರೀರಂಗಪಟ್ಟಣ, ನೆಲ್ಲೂರುಗಳನ್ನು ಗೆದ್ದನು. ನೆಲ್ಲೂರಿನ ಜ್ಹರಹರೇಶ್ಷರ ದೇವಾಲಯದಲ್ಲಿ 
ಸುಂದರ ಕಲ್ಕಾಣಮಂಟಪವನ್ನು ನಿರ್ದಿಸಿದನು. ಕೃಷ್ಣರಾಯರು ತನ್ನ ತಾತನನ್ನು "ಏನಿರ್ಜಿತ ನಿರ್ಜರೇಶ್ವರಾ' 


ಎಂದು ಆಮುಕ್ತಮಾಲ್ಕದಲ್ಲಿ ಹೊಗಳಿದ್ದಾನೆ. 


ತಿಮ್ಮಯ್ಯ ಚಂದಗಿರಿ ಪ್ರಾಂತದವನು. ದೂಫಾಟಿ ಸೀಮೆಯನ್ನು ಆಳಿದ ಸಾಯಪನೇನಿ 
ವಂಶದ ಮಗಳು ದೇವಕಿದೇವಿ. ತಿಮ್ಮಯ್ಯ ದೇವಕೀ ದೇವಿಯರ ವಿವಾಹವು ಕ್ರಿ.ಶ.೧೪೩೫- 
೧೪೪೦ ರ ಸುಮಾರಿನಲ್ಲಿ ನಡೆಯಿತು. ದೇವಕೀದೇವಿಯ ಅಕಾಲ ಮರಣದಿಂದ ತಿಮ್ಮಯ್ಯನು 
ಚಂದಗಿರಿಗೆ ಬಂದು, ದೇವಕೀಪುರವನ್ನು ನಿರ್ಮಿಸಿದನು. ಆ ಭಾಗದ ತಿಮ್ಮನಾಯನಿ ಪಾಳ್ಯ, 
ತಿಮ್ಮಯಗುಂಟ ಆತನ ಹೆಸರಿನವೇ ಇರಬಹುದು. ಈಶ್ವರ ನಾಯಕನು ತನ್ನ ತಾಯಿಯ 


ಹೆಸರಿನಲ್ಲಿ ರಾಯವೇಲೂರಿನ ಹತ್ತಿರ ದೇವಕೀಪುರವನ್ನು ನಿರ್ಮಿಸಿದನು. 


ಇವರು ಚಂದಗಿರಿಗೆ ಬಂದು ಸಾಳುವ ನರಸಿಂಗರಾಯರಲ್ಲಿ ಸೇರಿದನು. ಅವರು 
ಚಂದಗಿರಿ ದುರ್ಗದಲ್ಲಿ ತುಳುದೇಶದಿಂದ ಬಂದವರಾದ ಕಾರಣ ತುಳುವ ಈಶ್ವರ ನಾಯಕರೆಂದು 
ಹೆಸರಾದರು. ಕೃಷ್ಣರಾಯನ ತಂದೆ ನರಸನಾಯಕನು ಸಾಳುವ ನರಸಿಂಹನ ಆಪ್ತನಾದನು. 
ಆತನು ಇಲ್ಲಿಯೇ ಮೂವರು ಹೆಂಡತಿಯರನ್ನು ವರಿಸಿ ನಾಲ್ಕು ಜನ ಮಕ್ಕಳನ್ನು ಪಡೆದನು. 


ಆದ್ದರಿಂದ ಕೃಷ್ಣದೇವರಾಯರ ಬಾಲ್ಕ, ವಿದ್ಯಾಭ್ಯಾಸ ಚಂದಗಿರಿಯಲ್ಲೇ ನಡೆಯಿತು." 


೩. ಶ್ರೀನಿವಾಸ ರೆಸ್ತೆ ಅವರು ಹೀಗೆ ಅಭಿಪ್ರಾಯಿಸಿದ್ದಾರೆ : The Tulueva dyanasty - 


The Family of Krishnadevaaraya aoಬ ಲೇಖನದಲ್ಲಿ - Many Scholars suggest 


that Tuluwas were from tuluva region in the west coast of Karnataka. According 


೧೦೧ 


to Varaha Puranam the Tuluva Kingdom was near Kanchi (I 24.26) and 
Devakipuram, was its Capital (XI 137). According the earliest known member of 


this LUNAR Dynasty was Thimmal.° 


ಪಾರಿಜಾತಾಪಹರಣಂ ಕಾವ್ಯದಲ್ಲಿ ಮೂರು ಅಂಶಗಳು ಗಮನಾರ್ಹವಾಗಿದೆ. 
೧. ತುಳುವರು ಚಂದ್ರವಂಶದ ಕ್ಷತ್ರಿಯರು 
೨. ಅವರು ಯಯಾತಿ ಪುತ್ತ ತುರ್ವಸು ಸಂಜಾತರು 


೩. ಅವರು ಯಾದವರು. 


ಯದು ಮತ್ತು ತುರ್ವಸು ಯಯಾತಿಯ ಪುತ್ತರೆಂದು ಸಾಹಿತ್ಯ ಮತ್ತು ಶಾಸನಗಳಲ್ಲಿ 


ಉಲ್ಲೇಖವಿದೆ." 


೪, ಚಂದ್ರಗಿರಿಯ ಗೋಪಿಕೃಷ್ಣ ಅವರು : ಶ್ರೀ ಕೃಷ್ಣದೇವರಾಯ ಇಲ್ಲಿಯವನೇ. ಅವರ 
ತಾತ ಈಶ್ಷರನಾಯಕನು ತನ್ನ ತಂದೆ ತಿಮನಾಯಕನ ಕಾಲದಲ್ಲಿ ಕರ್ನಾಟಕದ ತುಳು ಸೀಮೆಯಿಂದ 
ಕೋಲಾರದ ಟೇಕಲ್‌ಗೆ ಬಂದು ಅನಂತರ ಸಾಳುವ ನರಸಿಂಹನಲ್ಲಿ ಸೇನಾಪತಿ ಆದರು. ಈತನ 


ಮಗನೇ ನರಸನಾಯಕ. ಈತ ಚೆಂದಗಿರಿಯಲ್ಲಿರುವಾಗಲೇ ಮೂವರನ್ನು ವರಿಸಿದನು. 


ಕೃಷ್ಣದೇವರಾಯರ ತಾಯಿ ನಾಗಲಾಂಬಾ ಚಿತ್ತೂರು ಜಿಲ್ಲೆಯ ನಾಗಲಾಪುರದ 
ಬಲಿಜ ಮನೆತನದವಳು. ಅಲ್ಲಿಯ ಬಲಿಜರು ಕೃಷ್ಣದೇವರಾಯ ತಮ್ಮ ಜನಾಂಗದ ಕುಡಿಯೆಂದು 
ಹೆಮ್ಮೆಪಡುತ್ತಾರೆ. ನರಸನಾಯಕನ ಪರಿವಾರದವರು ಚಂದಗಿರಿಯಲ್ಲಿ ಸ್ಪರ್ಣಮುಖೀ ನದೀ 


ತೀರದ ಬ್ರಾಹ್ಮಣ ಬೀದಿಯಲ್ಲಿ ರಾಚರಾಜು ಎಂಬವರ ಮನೆಯಲ್ಲಿ ಕಳೆದರು. 


೫. ಸೂರ್ಯನಾಥ ಕಾಮತರು : ಈ ತುಳುವಂಶದವರು ಹಂಪಿಗೆ ಬರುವ ಮುಂಚೆ 
ಉತ್ತರ ಆರ್ಕಾಟ್‌ ಜಿಲ್ಲೆಯ ದೇವಿಕಾಪುರಂನಲ್ಲಿ ನೆಲೆಸಿದ್ದರು. ಅವರ ಎರಡು ಮೂರು 
ತಲೆಮಾರುಗಳ ಉಲ್ಲೇಖವಿರುವ ಶಾಸನಗಳು ದೇವಿಕಾಪುರಂನ "'ಬೃಹದಾಂಬಾ' 


ದೇವಾಲಯದಲ್ಲಿ ಜವ” ಎನ್ನುತ್ತಾರೆ.” 


೧೦೨ 


ತುಳುನಾಡಿನ ಏಣೂರಿನ ಅಜಿಲರೂ, ಗೆರೆಸೊಪ್ಪೆಯ ಅರಸರೂ ತಮ್ಮನ್ನು ಚಂದವಂಶ 
ಸಾಳ್ಗರೆಂದು ಹೇಳಿಕೊಂಡಿದ್ದಾರೆ (8.೧.೧. ol. V1]. ಸಂ.೨೫೬). ಈಗ ತುಳುನಾಡು 
ಎ೦ಬ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೆಯಾದರೂ ಹಿಂದೆ ಇಂದಿನ ದಕ್ಷಿಣ ಕನ್ನಡ ಜಿಲ್ಲಾ 
ಪ್ರದೇಶವು "ಆಳ್ಳಖೇಡ' ಎಂದು ಪರಿಚಿತವಾಗಿತ್ತು. ತುಳುವ ಎಂಬ ಹೆಸರು ಉತ್ತರ ಕನ್ನಡ 
ಜಿಲ್ಲೆಯ ಕೆಲಭಾಗಗಳಿಗೆ ಸೀಮಿತವಾಗಿತ್ತು. ಗೆರೆಸೊಪೆಯನ್ನು “ತುಳುದೇಶ ತಿಲಕಾಯ 


ಮಾನವಾಗಿರ್ದನಗಿರೆ” ಎಂದು ಶಾಸನಗಳು ಕರೆದಿವೆ (8.1.1. Vol. VU]. ಸಂ.೨೦೭). 


ಕಾಮತರ ಪ್ರಕಾರ ತುಳುವರು ಉತ್ತರ ಕನ್ನಡ ಜಿಲ್ಲೆಯವರು. “ಗೆರೆಸೊಪ್ರೆ, ಹಾಡುವಳ್ಳಿಯ 
ಅರಸರೂ, ವಿಜಯನಗರದ ತುಳುವರೂ ಒಂದೇ ಮೂಲದವರೆಂದು ಜನರಲ್ಲಿ ಇದ್ದ 
ನಂಬಿಕೆಯನ್ನು ಕ್ರಿಶ.೧೯೦೧ರಲ್ಲಿ ಫ್ರಾನ್ಸಿಸ್‌ ಬುಕನನ್‌ ತಿಳಿಸುತ್ತಾನೆ.” (ವಿವರಗಳಿಗೆ : “ಬುಕನನ್‌ 
ಫ್ರಾನ್ಸಿಸ್‌ ೧೮೦೬, ಎ ಜರ್ನಿ ಪುಂ ಮದ್ರಾಸ್‌ ಥ್ರೂ ಮೈಸೂರು. ಮಲಬಾರ್‌ ಅಂಡ್‌ ಕೆನರಾ 


1 ಪು.೨೭೭-೩೦೩) 


“ಕೃಷ್ಣದೇವರಾಯನ ಇತ್ತೀಚಿನ ಪೂರ್ವಜರು ಉತ್ತರ ಆರ್ಕಾಟ್‌ ಜಿಲ್ಲೆಯ 
ದೇವಕೀಪುರಂನವರು. ಇದು ತೆಲುಗು ಪ್ರದೇಶಕ್ಕೆ ಹೊಂದಿಕೊಂಡಿರುವುದರಿಂದ ಇವರು 
ತೆಲುಗು ಅನ್ನಬಹುದು. ಆದರೆ ಅವರು ತಮ್ಮನ್ನು ತುಳು ಪ್ರದೇಶದವರೆಂದು ಹೇಳಿಕೊಳ್ಳುತ್ತಾರೆ” 
ಎಂದು ದೀಕ್ಷಿತ ಜಿ.ಎಸ್‌. ಅಭಿಪ್ರಾಯಪಟ್ಟಿದ್ದಾರೆ. ಈ ಪೂರ್ವಜರು ತುಳುನಾಡಿನಿಂದ 
ವಿಜಯನಗರಕ್ಕೆ ಬಂದು ಅಧಿಕಾರಿಗಳಾಗಿ ದುಡಿದರು, ಶಿವಮೊಗ್ಗೆಯ ಶಾಸನದಲ್ಲಿ ಇವರನ್ನು 


ತುಳುವರು ಎಂದು ಹೀಗೆ ಕರೆದಿದೆ : 
ತದ್ದಂಶೇ ದೇವಕಿ ಜಾನಿರ್ದಿದೀಷೇ ತಿಂಮ ಭೂಪತಿಃ 
ಯಶಸ್ವೀ ತುಳುವೇಂದ್ರೇಷು ಯದೋಃ ಕೃಷ್ಣ ಇವಾನ್ಹಯೇ॥ 


(ಎ.ಕ.ಸಂ. V1 ಶಿವಮೊಗ್ಗ, ಶಾಸನ ಸಂ.೧ ನೇ್ಲಕೆರೆ ತಾಮಶಾಸನ) ಕೃಷ್ಣದೇವರಾಯ ಕೃತ 


'ಆಮುಕ್ತಮಾಲ್ಕದ' ಕಾವ್ಯದ ಪ್ರಥಮ ಅಧ್ಯಾಯ ಪದ್ಯ ೨೩ ಹೀಗಿದೆ : 


೧೦೩ 


ವಾನಿವಂಶಂಬು ತುಳುವಾನ್ನವಾಯ ಮಯ್ಯೆ 
ನಂದು ಬೆಕ್ಕಂಡ್ರು ನೃಪುಲುದಯಂಟು ನೊಂದಿ 
ನಿಖಿಲ ಭುವನ ಪ್ರಪೂರ್ಣ ನಿರ್ಣಿದ್ರಕೀರ್ತಿ 


ನಧಿಕುಲೈರಿ, ತದೀಯಾನ್ವಯಮುನ ಬುಟ್ಟಿ 
(ಆಮುಕ್ತ ಮಾಲ್ಕದ, ತೆಲುಗು ವಿಶ್ವವಿದ್ಯಾಲಯ ಹೈದರಾಬಾದ್‌ ೧೯೯೫, ಪು.೬) 


ಆಂಧ್ರ ಪ್ರದೇಶದ ಕಾಳಹಸ್ತಿ ದೇವಸ್ಥಾನದ ದಕ್ಷಿಣ ಗೋಪುರದ ಸಂಸ್ಕೃತ-ಕನ್ನಡ 
ಮಿಶ್ರಿತ ಶಾಸನ (ಎಸ್‌.ಐ.ಐ.ಸಂ. IX Pt. ೨, ಸಂ. ೪೮೯-೧೫೧೩, A.D) ದಲ್ಲಿ ತುಳು 
ವಂಶದ ತಿಮ್ಮ ಭೂಪತಿಯನ್ನು - ಭೂಪತಿ ಎಂದರೆ ಭೂಮಿಯ ಒಡೆಯ ಎನ್ನಲಾಗಿದೆ. 
ಅಲ್ಲದೇ ಯಶಸ್ವೀ ತುಳುವೇಂದ್ರೇಷು ಎಂದು ಕರೆಯಲಾಗಿದೆ. ಅಂದರೆ ಈ ಕುಟುಂಬವು 


ಕರ್ನಾಟಕದ ಕರಾವಳಿಯಿಂದ - ತುಳುನಾಡಿನಿಂದ ಬಂದದ್ದು ಎಂದು ಸಷ್ಟ, 


ಈ ತಿಮ್ಮಭೂಪತಿಯು ಬಾರಕೂರು ಮತ್ತು ಮಂಗಳೂರು ರಾಜ್ಯಪಾಲನಾಗಿರಬೇಕೆಂದು 
ನನ್ನ ಊಹೆ. ಈ ಎರಡೂ ರಾಜ್ಯಗಳು ಕೃಷ್ಣದೇವರಾಯನ ಕಾಲದಲ್ಲಿ ಒಂದೇ 
ತುಳುರಾಜ್ಯವಾಯಿತು. ಶಾಸನಗಳ ಪ್ರಕಾರ ತಿಮ್ಮಭೂಪತಿಯು ಮೇಲಿಂದ ಮೇಲೆ 
ರಾಜ್ಯಪಾಲನಾಗಿ ನೇಮಕವಾಗಿದ್ದನು. ತಿಮ್ಮನ ಮಗನೇ ಈಶ್ವರ. ಅವನನ್ನು ಶಾಸನದಲ್ಲಿ 
'ಕ್ಲಿತಿಪಾಲಕ' ಎಂದು ಕರೆಯಲಾಗಿದೆ. ಅವನ ಮಗ ನರಸನಾಯಕನನ್ನು ಅವನಿಪಾಲಕ 


ಎಂದು ಕರೆಯಲಾಗಿದೆ. ಸಾಳುವ ನರಸಿಂಹನ ರಾಜ್ಯದಲ್ಲಿ ನರಸನೇ ತುಂಬಾ ಪ್ರಮುಖನು. 


ಆಂಧದ ಚೋಳಸಮುದದ ಶಾಸನದಲ್ಲಿ ಕೃಷ್ಣದೇವರಾಯನ ತಾತ ಈಶ್ವರನನ್ನು 


"ತುಳುವ ವಂಶ'ದವನೆಂದು ಕರೆಯಲಾಗಿದೆ. ಮತೊಂದು ಗಮನಿಸಬೇಕಾದ ವಿಷಯವೆಂದರೆ 


po) 


- ವಿಜಯನಗರದ ಅರಸರಲ್ಲಿ ಕೃಷ್ಣ ಎಂಬ ಹೆಸರು ಧರಿಸಿದವನು ಕೃಷ್ಣದೇವರಾಯನೊಬ್ಬನೇ. 


೧೦೪ 


ಚೋಳ ಸಮುದ್ರ ಶಾಸನದಲ್ಲಿ ವರ್ಣಿಸಿದ " ಸಾಕ್ಷಾತ್‌ ತ್‌ ಪತ 


ಪ್ರತ್ಯಕ್ಷ ಕೃಷ್ಣಾವತಾರಂ' ಕೃಷ್ಣದೇವರಾಯನಿಗೆ 


[so] 


ಅವನ ಮಾತಾಪಿತರು ಉಡುಪಿಯ ಆರಾಧ್ಯದೈವ ಕೃಷ್ಣನ ಹೆಸ ಸರನ್ನೇ ಇಟ್ಟಿರಬೇಕು. 


ಆಂಧ್ರ ಕರ್ನಾಟಕದ ಬೇರೆ ಬೇರೆ ವಿದ್ದಾಂಸರ ಅಭಿಪ್ರಾಯಗಳನ್ನು ಸಂಶೋಧನೆಯ 


ಆಧಾರದ ಮೇಲೆ ಗಮನಿಸಿದರೆ : 


ಸಂಗನಬಟ್ಟ ನರಸಯ್ಯ ಸೂರ್ಯನಾಥ ಕಾಮತ್‌, ಗೋಪಿಕೃಷ್ಟ ಈ ಮುಂತಾದ 
ವಿದ್ದಾಂಸರು ತುಳುವಂಶದವರು ತುಳುನಾಡಿನವರು. ಅವರು ಅಲ್ಲಿಂದ ಹೊರಟು ಬೇರೆ 
ಬೇರೆ ಪ್ರದೇಶಗಳಲ್ಲಿದ್ದು ಚಂದಗಿರಿಗೆ ಬಂದು ಸಾಳುವರಲ್ಲಿ ಕೆಲಸಕ್ಕೆ ಸೇರಿದರೆಂಬ ಏಕಾಭಿಪ್ರಾಯ 
ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯವನ್ನು ದೀಕ್ಷಿತ.ಜಿ.ಎಸ್‌. ಮತ್ತು ನೇಲಟೂರು 


ವೆಂಕಟರಮಣಯ್ಯನವರೂ ಅಂಗೀಕರಿಸಿದ್ದಾರೆ. 
ಕೃಷ್ಣದೇವರಾಯನ ಕಣ್ಣು ಕೀಳಿಸುವ ಪ್ರಸಂಗ ಮತ್ತು ಆಗಿನ ವಿಜಯನಗರದ ಸ್ಥಿತಿಗತಿ 
ಣ ಣ pe [0] 


ಕೃಷ್ಣದೇವರಾಯನು ವಿಜಯನಗರದ ವಜಸಿಂಹಾಸನವನ್ನು ಅಲಂಕರಿಸಿದ ಸಮಯದಲ್ಲಿ 
ರಾಜ್ಯದ ರಾಜಕೀಯ ಪರಿಸ್ಥಿತಿ ಸರಿಯಿರಲಿಲ್ಲ. ಅನೇಕ ಸಾಮಂತರು ಸಾಮ್ರಾಟರಿಗಿಂತ 
ಬಲಾಢ್ಯರಾಗಿದ್ದರು. “ವೀರ ನರಸಿಂಹನ ಆಳ್ಳಿಕೆಯು ಸಾಮ್ರಾಜ್ಯಕ್ಕೂ, ಜನಾಂಗಕ್ಕೂ 
ಅಹಿತಕರವಾಗಿತ್ತು. ಸಾಮ್ರಾಜ್ಯವು ಬಲಗುಂದಿತ್ತು. ಭಂಡಾರವು ಬರಿದಾಗಿತ್ತು. ವೈರಿಗಳು 
ಪ್ರಬಲಿಸಿಕೊಂಡು ಹೊಂಚುಹಾಕಿ ಕುಳಿತಿದ್ದರು. ಜನರು ಪರಿತಾಪದಿಂದ ಬೇಯುತ್ತಿದ್ದರು. 
ಅಸಂತೋಷದ ಜ್ಞಾಲಾಮುಖಿಯು ಯಾವಾಗ, ಯಾವೆಡೆಯಲ್ಲಿ, ಭುಗಿಲೆದ್ದು ಉರಿದೇಳುವುದೋ 
ಹೇಳುವಂತಿರಲಿಲ್ಲ”." ಅನೇಕ ಸಾಮಂತರ ದೃಷ್ಟಿಯಲ್ಲಿ ಕೃಷ್ಣದೇವರಾಯನಿನ್ನೂ ಅನನುಭವಿ 
ಬಾಲಕ. ಅನೇಕರಿಗೆ ಅವರ ತಾಯಿ ನಾಗಲಾಂಬೆಯ ಬಗ್ಗೆ ಪ್ರಚಲಿತವಿದ್ದು ಅನೇಕಾನೇಕ 
ಅನುಮಾನಗಳಿಂದ ಕೃಷ್ಣದೇವರಾಯನು ಕ್ಷತ್ತಿಯನಲ್ಲ ಎಂಬ ತಿರಸ್ವಾರವೂ ಇತ್ತು. ವಿಜಯನಗರ 


ಸಾಮ್ರಾಜ್ಯದಲ್ಲಿ ಎಲ್ಲ ರಾಜರೂ ಸಿಂಹಾಸನವೇರುವಾಗ ಅನೇಕಾನೇಕ ಅಡಚಣೆಗಳು ಆದವು. 


೧೦೫ 


ರಾಯವಾಚಕದ ಪ್ರಕಾರ ವೀರನರಸಿಂಹನೇ ತನ್ನ ತಮ್ಮನಾದ ಕೃಷ್ಣದೇವರಾಯನನ್ನು ಕರೆಸಿ 
ಅಧಿಪತಿ ಮಾಡಿದನಂತೆ. ಆದರೆ ಪೋರ್ಚುಗೀಸ್‌ ಪ್ರವಾಸಿ ನ್ಯೂನಿಜ್‌ ಈ ಬಗ್ಗೆ ಬೇರೆ ರೀತಿ 


ಬರೆದಿದ್ದಾನೆ 4 


“ವೀರನರಸಿಂಹನು ಅನೇಕ ಧರ್ಮಕಾರ್ಯ ಮಾಡಿದನು. ಆದರೆ ಆತನ ಹೃದಯವು 
ಪರಿಶುದ್ಧವಾಗಿರಲಿಲ್ಲ. ಈತನ ತಮ್ಮನಾದ ಕೃಷ್ಣದೇವರಾಯನು ಪ್ರಬುದ್ಧನೂ, 
ರಾಜಕಾರ್ಯಕುಶಲನೂ ಆಗಿದ್ದು ಈತನ ಆಡಳಿತದಲ್ಲಿ ಆಗಾಗ ನೆರವಾಗುತ್ತಿದ್ದನು. 
ವೀರನರಸಿಂಹನಿಗೆ ಮರಣಕಾಲವು ಸಮೀಪಿಸಿತು. ತನ್ನ ತರುವಾಯ ತನ್ನ ಮಗನಿಗೆ ಪಟ್ಟವು 
ದೊರೆಯದೆ ಹಿರಿಯನೂ, ಸಮರ್ಥನೂ ಆದ ಕೃಷ್ಣದೇವರಾಯನಿಗೆ ಅದು ದೊರೆಯುವುದು 
ಎ೦ಬ ಭಯವು ಆತನನ್ನು ಆವರಿಸಿತು. ತನ್ನ ಮಗನಿಗೇ ಪಟ್ಟವು ಸ್ಥಿರವಾಗುವಂತೆ ಈತನು 
ಒಂದು ದುರಾಲೋಚನೆಯನ್ನು ಹೂಡಿದನು. ಮಂತ್ರಿ ಸಾಳುವ ತಿಮ್ಮರಸನನ್ನು ತನ್ನ ಹಿಂದೆ 
ತನ್ನ ಮಗುವಿಗೆ ಪಟ್ಟ ಕೊಡಿಸಬೇಕೆಂದು ವಿಧಿಸಿ, ಕೃಷ್ಣದೇವರಾಯನ ಕಣ್ಣುಗಳನ್ನು ಕಿತ್ತು 
ತಂದು ತನಗೆ ತೋರಿಸಲು ಅಜ್ಞಾಪಿಸಿದನು. ಸಾಳುವ ತಿಮ್ಮನು ಕೃಷ್ಣದೇವರಾಯನೇ ರಾಜ್ಯಕ್ಕೆ 
ಅರ್ಹನಾಗಿರುವನು ಎಂದು ನಿರ್ಧರಿಸಿ, ವೀರನರಸಿಂಹನಿಗೆ ಆಡಿನ ಕಣ್ಣುಗಳನ್ನು ಕಿತ್ತು 
ತಂದು ತೋರಿಸಿದನು. ವೀರನರಸಿಂಹನು ಬೇಗನೇ ಕಾಲವಶನಾದನು.””* ನ್ಕೂನಿಜ್‌ ತಿಳಿಸಿದ್ದ 
ಈ ವೃತ್ತಾಂತವು ಇತಿಹಾಸಕಾರರಲ್ಲಿ ಸಾಕಷ್ಟು ಚರ್ಚಿತವಾಗಿದೆ. ಕಥೆಯು ತನ್ನ ರಂಜಕತೆಯಿಂದ 
ಜನಪಿಯವಾಗಿ ರಂಗಭೂಮಿ, ಚಲನಚಿತ್ರಗಳಲ್ಲಿ ಕೂಡಾ ಪ್ರಾಧಾನ್ಯ ಪಡೆದಿದೆ. ಕೃಷ್ಣದೇವರಾಯನು 
ಪಟ್ಟವೇರಿದ ಹತ್ತು ವರ್ಷಗಳ ನಂತರ ನ್ಯೂನಿಜ್‌ ವಿಜಯನಗರಕ್ಕೆ ಬಂದವನು. ದೀಕ್ಷಿತರು ಅವನ 


ಕಾಲವನ್ನು ಕ್ರಿಶ೧೫೩೫-೧೫೩೭ ಎಂದು ನಿರ್ಧರಿಸುತ್ತಾರೆ.” 


ಆದರೆ ರಾಯವಾಚಕದ ಪ್ರಕಾರ ವೀರನರಸಿಂಹನೆ ತನ್ನ ಅಧಿಕಾರಿಗಳನ್ನು ಕರೆದು 
“ನನ್ನ ಕಾಲ ಮುಗಿಯಿತು. ಕೃಷ್ಣದೇವರಾಯನನ್ನು ವಿಜಯನಗರ ಮತ್ತು ಸಾಮ್ರಾಜ್ಯಕ್ಕೆ 
ಅಧಿಪತಿಯೆಂದು ಪಟ್ಟಾಭಿಷೇಕ ಮಾಡಲು ವ್ಯವಸ್ಥೆಮಾಡಿ” ಎಂದು ಹೇಳಿದನಂತೆ.” ನೇಲಟೂರು 


ವೆಂಕಟರಮಣಯ್ಯನವರು ನ್ಫೂನಿಜ್‌ ಕಥೆಯನ್ನು ಸುಲಭವಾಗಿ ತಳ್ಳಿಹಾಕುವಂತಿಲ್ಲ ಎನ್ನುತ್ತಾರೆ. ಶೀನಿವಾಸ 


೧೦೬ 


ರಿತ್ತಿಯವರು. ಈ ಮುಂದೆ ಉದ್ದರಿಸಿರುವ ಶಾಸನಗಳ ಆಧಾರದ ಮೇಲೆ ವೀರನರಸಿಂಹನು ಗತಿಸಿದ 


ನಂತರ ಸಹಜವಾಗಿ ಕೃಷ್ಣದೇವರಾಯನು ಪಟ್ಟಾಭಿಷಿಕ್ಷನಾದ ಎನ್ನುತ್ತಾರೆ. 
ತಸ್ಮಿನ್‌ ಗುಣೇನ ವಿಖ್ಯಾತೆ 
ಕ್ಲಿತಿರ್‌ ಇಂದ್ರೇ ದಿವಂಗತೇ ತತೋಪಿ 
ಅವಾರ್ಯವೀರ ಶ್ರೀ ಕೃಷ್ಣರಾಯ ಮಹೀಪತಿಃ 


ಭಿಭರ್ತಿ ಮಣಿಕೇಯೂರ ನಿರ್ವಿಶೇಷಂ ಮಹೀಂಭುಜೇ॥ 
(ಎಸ್‌.ಐ.ಐ. ಸಂ. 1X , ಭಾಗ 11ಸಂ.೪೮೯) 
ರಾಯವಾಚಕ ಕೃತಿಕಾರನು ಈ ಶಾಸನದ ಆಧಾರದ ಮೇಲೆ ತನ್ನ ಅಭಿಪ್ರಾಯ 
ಬರೆದಿರಬಹುದು. ಪ್ರಸ್ತುತ ಅಭಿಪ್ರಾಯದ ಪ್ರಕಾರ ನ್ಯೂನಿಜ್‌ ಕಥೆಗಿಂತ ಈ ಶಾಸನವು 
ವಿಶ್ವಾಸಾರ್ಹವಾದುದು."- ಪಟ್ಟ ಸಹಜವಾಗಿ ಬಂದಿರುವ ಸಾಧ್ಯತೆಯೇ ಹೆಚ್ಚು. 
ಕೃಷ್ಣದೇವರಾಯನಿಗೂ ಅವರಣ್ಣ ವೀರನರಸಿಂಹನಿಗೂ ವೈರತ್ವವಿರಲಿಲ್ಲ. ಅವರಲ್ಲಿ ಪರಸ್ಪರ 


ಹೊಂದಾಕಣಿಿಕೆ ಇತ್ತು ಎಂಬುದು ಇತಿಹಾಸಕಾರರ ತೀರ್ನಾನ. 


ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಸಾಮ್ರಾಜ್ಯದ ವ್ಯವಸ್ಥೆ ಸ್ಥಿರವಾಗಿತ್ತು ಆಡಳಿತ 
ಶಿಧಿಲವಾಗಿತ್ತು ಸಂಗಮರೂ, ಸಾಳುವರೂ ಸಾಕಷ್ಟು ಭದವಾದ ತಳಹದಿಯ ಮೇಲೆ ವಿಸ್ತಾರವಾದ 
ಸಾಮ್ರಾಜ್ಯವನ್ನು ಅಭಿವೃದ್ಧಿ ಪಡಿಸಿದ್ದರು. ತೆಲುಗು ಪ್ರದೇಶದಿಂದ ವಲಸೆ ಬಂದು ಎಲ್ಲ 
ಭಾಗಗಳಲ್ಲಿ ನೆಲೆಸಿದ ಸಮರ್ಥ ರೈತರೂ, ಯೋಧರೂ ಸಾಮ್ರಾಜ್ಯದ ಕಟ್ಟಾ ಬೆಂಬಲಿಗರಾಗಿದ್ದರು. 
ನಗರೀಕರಣಕ್ಕೆ ಸಿಕ್ಕ ಬೆಂಬಲದಿಂದ ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ನಗರಗಳು 
ತಲೆಯೆತ್ತಿ ವ್ಯಾಪಾರ -ಉದ್ದಿಮೆಗಳು ಅಭಿವೃದ್ದಿಯಾಗಿದ್ದವು. ಪೂರ್ವ ಪಶ್ಚಿಮ ಕರಾವಳಿಯಲ್ಲಿ 
ಅನೇಕ ಬಂದರುಗಳು ಅಭಿವೃದ್ಧೀಯಾದವು. ಇದರಿಂದ ವಿದೇಶ ವ್ಯಾಪಾರವು 
ಅಭಿವೃದ್ಧಿಯಾಯಿತು. ಈ ಸಂದರ್ಭದಲ್ಲಿ ಜಿಎಸ್‌ಪಿ ರಾಯರ ಈ ಅಭಿಪ್ರಾಯ 


ಉದ್ದರಿಸಬಹುದು:"* 


೧೦೭ 


By 14th and 15th centuries India had become a major player in 
international trade and commerce. Its ports both on the western and 
eastern coasts were thrivings with activity. Of the goods traded inter 
nationaly India mainly contributed textile, spices, sandalwood, 


diamonds and tobacco etc. 


The 16th century population of the city of Vijayanagr, of over 
1,00,000 was an enormous market for consumer goods. The domestic 
routes had military protection provided by the provincial chiefs. 
Commercial and military complusions had resulted in a network of 
highways cries crossing the terrain and connecting these important centres 


of which the capital city of Vijayanagar was the hub. 


ಆ ಕಾಲದಲ್ಲಿ ಸಾಮಂತರು ನಿರಂತರವಾಗಿ ತಮ್ಮ ಆಡಳಿತ ಕ್ಷೇತ್ರವನ್ನು ವಿಸ್ತರಿಸಲು 
ಪ್ರಯತ್ನಿಸುತ್ತಿದ್ದರು. ನಿಷ್ಟಾರಣವಾಗಿ ಕೇಂದ್ರದ ವಿರುದ್ದ ದಂಗೆ ಏಳುತ್ತಿದ್ದರು. ಸಾಳುವ ಇಮ್ಮಡಿ 
ನರಸಿಂಹನ ಕೊಲೆ, ತುಳುವ ವೀರನರಸಿಂಹನ ಸಾಮ್ರಾಜ್ಯ ಆಕ್ರಮಣಗಳು ಸಾಕಷ್ಟು ಅಸಂತೃಪ್ತಿ 


ಲ 


ಮತ್ತು ವಿರೋಧಗಳಿಗೆ ಕಾರಣವಾಗಿದ್ದವು. 


ಈ ವಾತಾವರಣವನ್ನು ಗಮನಿಸಿದ ವಿಜಯನಗರ ವಿರೋಧಿಗಳಾದ ಸುಲ್ತಾನರು 


ಕಲಹಾಸಕ್ಷರಾಗಿದ್ದರು. ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಪಟ್ಟಕ್ಕೆ ಬಂದ ಕೃಷ್ಣದೇವರಾಯರು 


ಅತ್ಯಂತ ಚಾಣಾಕ್ಷತನದಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದನು. 


೧೦೮ 


ಕೃಷ್ಣದೇವರಾಯನ ಜನನ ತೇದಿ 


ಣ 
ತುಳುವ ನರಸನಾಯಕನ ಮೂವರು ರಾಣಿಯರಲ್ಲಿ ವೀರನರಸಿಂಹ, ಕೃಷ್ಣದೇವರಾಯ, 
ಅಚ್ಯುತರಾಯ ಮತ್ತು ರಂಗರಾಯರೆಂಬ ನಾಲ್ಲರು ಪುತ್ರರು. ಯಥಾರೀತಿ ಇವರದು ಯಾರದೂ 
ಜನ್ಮದಿನ ದಾಖಲಾಗಿಲ್ಲ. ಕೃಷ್ಣದೇವರಾಯನ ಜನ್ಮದಿನದ ಬಗ್ಗೆ ಅನೇಕ ವಾದಗಳಿವೆ. ವಿದೇಶ 
ಪ್ರವಾಸಿ ನ್ಯೂನಿಜ್‌ ಪ್ರಕಾರ ಕೃಷ್ಣದೇವರಾಯನು ಪಟ್ಟಕ್ಕೆ ಬಂದಾಗ ಅಂದರೆ ಕ್ರಿಶ.೧೫೦೯ರಲ್ಲಿ 
ಅವನಿಗೆ ಇಪ್ಪತ್ತು ವರುಷ. ಆಂದರೆ ಕೃಷ್ಣದೇವರಾಯನು ಕ್ರಿಶ. ೧೪೮೯ರಲ್ಲಿ ಜನಿಸಿರಬೆಕು. 
ಅದೇ ನ್ಕೂನಿಜ್‌ ಮತ್ತೊಂದು ಕಡೆ ಕೃಷ್ಣದೇವರಾಯನು ತಾನು ಮುದುಕನಾಗುತ್ತಿದ್ದೇನೆಂದು 


ತನ್ನ ಮಗನಿಗೆ ಪಟ್ಟಕಟ್ಟಿದನೆಂದು (ಕಿ.ಶ.೧೫೨೪) ಹೇಳುತ್ತಾನೆ. 


ಕೃಷ್ಣದೇವರಾಯನ ಮಗಳು ತಿರುಮಲಾಂಬಾ (ಮೋಹನಾಂಗಿ) ರಚಿಸಿದ 
ಮಾರೀಚೀಪರಿಣಯಂ ಕಾವ್ಯದಲ್ಲಿ ತನ್ನ ತಂದೆಯು ವಿಕೃತಿ ಸಂವತ್ಸರ ಪುಷ್ಕ್ಠ ಬಹುಳ ದ್ಹಾದಶಿ- 


ಶುಕ್ರವಾರ ಅಂದರೆ ಕ್ರಿಶ.೧೪೭೧ ಜನವರಿ ೧೭ ರಂದು ಜನಿಸಿದನೆಂದು ಹೇಳುತ್ತಾಳೆ : 


ನಾಗಾಂಬಾ ನರಸಿಂಹ ಪುತ್ತುಡಯಿ 

ಜನ್ಮಂಬಂದೆನಾ ಜನ್ಮ ಸದ್ಯೋಗಂಬುಲ್‌ ತನರಂ 

ದ್ರಿ ರತ್ನಗುಣ ಚಂದ್ರುಲ್‌ ಕಲ್ಲು ಶಾಕಾಬ್ದಮುಲ್‌ 

ಕಾಗಲ್‌ ನಿರ್ವಿಕೃತಿತ್ಸವ ವಿಕೃತಿರಾಗಂ ಹುಷ್ಪಮಂದುನ್‌ ಸಗಂ 


ಬೇಗನ್‌ ದ್ವಾದಶಿ ಶುಕ್ರವಾಸರಮುನಂ ಕೃಷ್ಣಾವನೀಂದ್ರುಡಿಲನ್‌ 


(ಆಶ್ವಾಸ ೧, ಪದ್ಯ೬೬) 
ಬೊಬ್ಬಿಲಿ ಸಂಸ್ಥಾನದ ಜ್ಯೋತಿಷಿ ಕೊಟಕಲಪುಡಿ ಯಜ್ಞೇಶ್ವರ ನರಸಿಂಹಶರ್ಮ 
ಅವರು ಲೆಕ್ಕ ಹಾಕಿದ ಪ್ರಕಾರ-ವಿಕೃತಿ ಸಂವತ್ಸರ ಪುಷ್ಕ್ಠ ಬಹುಳ ದ್ವಾದಶ ೧೮-೦೧- 
೧೪೭೧. ಅಂದಿನ ದ್ಹಾದಶಿಯು ಸೂರ್ಯೋದಯಾದಿ ೧೦ ಘಳಿಗೆಗಳವರೆಗಿತ್ತು ಆದ್ದರಿಂದ 


ಕೃಷ್ಣದೇವರಾಯನ ಜನ್ನನಕ್ಷತ್ರ-ಜೇಷ್ಟಾ ಎಂದಿರುವುದರಿಂದ ಅವನು ೧೭-೦೧-೧೪೭೧ 


೧೦೯ 


ರಂದು ಜನಿಸಿರಬಹುದು. ಈ ವಿವರದಂತೆ ಶಕವರ್ಷ ೧೩೯೩ ವಿಕೃತಿ ಸಂವತ್ಸರ ಪುಷ್ಯ 


ಬಹುಳ ದ್ಹಾದಶಿ ಶುಕ್ರವಾರ - ಕೃಷ್ಣದೇವರಾಯನ ಜನನ ದಿನವಾಗುತ್ತದೆ. 


ರಾಯನ ಮಗಳೇ ಉಲ್ಲೇಖಿಸಿದ ದಿನಾಂಕವನ್ನು ನೇಲಟೂರು ವೆಂಕಟರಮಣಯ್ಯ 
ಜಿ.ಎಸ್‌.ದೀಕ್ಷಿತರು, ಮೊದುಗುಲ ರವಿಕೃಷ್ಣ ಮತ್ತು ಸಾಮಾನ್ಯವಾಗಿ ಪಂಡಿತವರ್ಗವು 


ಅಂಗೀಕರಿಸಿದೆ. ಇಲ್ಲಿಯೂ ಹಾಗೆಯೇ ಭಾವಿಸುವುದರಲ್ಲಿ ತಪ್ಪಿಲ್ಲ. 


ಕೃಷ್ಣದೇವರಾಯನ ಜನ್ನಸ್ತಳ 
ಆಫ 


ಣ 
ಕೃಷ್ಣದೇವರಾಯನು ತಮಿಳುನಾಡಿನ ಚೆಂಗಲ್‌ಪೇಟ್‌ ಜಿಲ್ಲೆಯ ದೇವಕೀಪುರಂನಲ್ಲಿ 
ಜನಿಸಿದನೆಂದು ತರ್ಕಿಸಲಾಗಿದೆ. ಕೃಷ್ಣದೇವರಾಯನ ಮುತ್ತಜ್ಜಿ ದೇವಕಿ ಅಮ್ಮ ಅವನ ತಾತ 
ಈಶ್ತರನಾಯಕ. ಅವರೇ ಈ ಪ್ರದೇಶದ ಪಾಳೇಗಾರರಾಗಿದ್ದರು. ಆದ್ದರಿಂದ ಕೃಷ್ಣದೇವರಾಯನು 


ಅಲ್ಲಿಯೇ ಜನಿಸಿರಬೇಕೆಂದು ಸಾಧಾರ ಊಹೆ ಮಾಡಲಾಗಿದೆ. 


ವಿಜಯನಗರದವರು ಯುದ್ಧಕ್ಕೆ ಹೋಗುವಾಗ ಕವಿ-ಗಾಯಕ ನಟವೃಂದದವರೂ, 
ಅವರ ಅಂತೇಮುರದವರೂ ಅವರೊಂದಿಗೆ ಹೋಗುತ್ತಿದ್ದರು. ಆ ರೀತಿಯಲ್ಲಿ 
ನರಸನಾಯಕನೊಂದಿಗೆ ಬಂದ ನಾಗಲಾಂಬೆಯು ಗುಂಟೂರು ಜಿಲ್ಲೆಯ ನಾದೆಂಡ್ಹ ಗ್ರಾಮದಲ್ಲಿ 


ಕೃಷ್ಣದೇವರಾಯರನ್ನು ಹಡೆದಳು ಎಂದು ಇನ್ನು ಕೆಲವರು ತಿಳಿದಿದ್ದಾರೆ. 


ಸಾಳುವ ತಿಮ್ಮರಸು ಕೂಡಾ ನಾದಂಡ್ಹದವನು. ಆ ಕಾಲಕ್ಕೆ ಅವನಿನ್ನೂ ವಿಜಯನಗರ 
ಸೇರಿರಲಿಲ್ಲ. ಅವನ ಸೋದರಿಯನ್ನು (ಹೆಸರು ತಿಳಿದಿಲ್ಲ) ನಾದೆಂಡ್ಲದ ವರನಿಗೆ ಕೊಟ್ಟಿದ್ದರು. 
ಅಲ್ಲದೆ ಭಾವನ ಸೋದರಿಯನ್ನೇ ಅವನು ಮದುವೆ ಆಗಿದ್ದನು. ಸಾಳುವ ತಿಮ್ಮರಸನು ಗುತ್ತಿ, 
ಚಂದಗಿರಿ, ಪೆನುಗೊಂಡದಲ್ಲಿ ರಾಜಕೀಯ ಅನುಭವ ಪಡೆದು ವಿಜಯನಗರ ಸೇರಿದನು. 


ಇದಕ್ಕೆ ಭಿನ್ನವಾಗಿ ಕೃಷ್ಣದೇವರಾಯನು ಚಂದಗಿರಿಯ ಬ್ರಾಹ್ಮಣ ಬೀದಿಯಲ್ಲಿ ತಿಮ್ಮರಸನು 


೧೧೦ 


ವಾಸವಾಗಿದ್ದ ಮನೆಯ ನೆರೆಹೊರೆಯಲ್ಲಿ ಬಾಲ್ಯ ಕಳೆದಿರಬಹುದೆಂದು ಸಂಶೋಧಕರಾದ 


ಕೃಷ್ಣದೇವರಾಯನ ಜನ್ನಸ್ಥಳದ ಬಗ್ಗೆ ಖಚಿತವಾಗಿ ಏನೂ ತಿಳಿದಿಲ್ಲ. ಅವನ ಜನಸ್ಥಳ. 
ತಿಮ್ಮರಸರ ಸ್ವಗ್ರಾಮ ನಾದೆಂಡ್ಲ್ಡ ಹೌದೋ ಅಲ್ಲವೋ ತಿಳಿಯದು. ನಾದೆಂಡ್ಲದಲ್ಲಿ ಒಂದೆರಡು 


ದೇವಾಲಯ, ಮಂಟಪ-ವಿಜಯನಗರ ಶೈಲಿಯಲ್ಲಿದೆ. ಶಾಸನಗಳೂ ದೊರಕಿಲ್ಲ. 


ಕೃಷ್ಣದೇವರಾಯನ ಜನನಿ-ಜನಕರು ಮತ್ತು ಒಡಹುಟ್ಟಿದವರು 


ಣ 
ಕೃಷ್ಣದೇವರಾಯನ ತಂದೆ ನರಸನಾಯಕ. ನರಸನಾಯಕನು, ಸಾಳುವ ನರಸಿಂಹನ 
ನಿಷ್ಲಾವಂತ ಸೇನಾಪತಿಯಾಗಿದ್ದನು. ಸಾಳುವ ಇಮ್ಮಡಿ ನರಸಿಂಹನ ಆಳಿಕೆಯಲ್ಲಿ ಸಾಮ್ರಾಜ್ಯದ 
ಸರ್ವಸೂತ್ರಧಾರನು ಆತನೇ ಆಗಿದ್ದರೂ ಪಟ್ಟದರಸನನ್ನು ತಳ್ಳಿ ತಾನು ಸಾಮ್ರಾಟನಾಗಲು 
ಬಯಸಲಿಲ್ಲ. ಆತನ ಎರಡು ದಾನಶಾಸನಗಳು ಲಭಿಸಿವೆ. ಅದರಲ್ಲಿ ಆತನು ತಾನು 
ಮಹಾರಾಜನೆಂದು ಹೇಳಿಕೊಂಡಿಲ್ಲ. ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಸಾಣಾಪುರದ 


ಶಾಸನ ಸಂ.೫೭ರ ಬಂಡೆಶಾಸನ ಪಠ್ಯ : 


ವಿಶ್ವಾವಸು ಸಂವತ್ತರದ ಮಾರ್ಗಶಿರ 
ಶುದ್ಧ ಅಷ್ಟಮಿ ನರಸ ನಾಯಕರು 
ಸಿದ್ದ ದೇವರಿಗೆ ಮಾಡಿಸಿದ 


ಮಾನ್ಯಕ್ಕೆ ಆರುವರಹ 


ಇದು ಕೃಷ್ಣದೇವರಾಯನ ತಂದೆ ನರಸನಾಯಕನು ಸಿದ್ದದೇವರಿಗೆ ಹಣದಾನ ಮಾಡಿದ 


ಶಾಸನ. ಖಾತ್ರಿಯಾಗಿ ತುಳುವ ನರಸನಾಯಕನದೇ ಶಾಸನವೆಂದು ಹೇಳುವುದು ಕಷ್ಟವೆಂದು 


೧೧೧ 


ಕೆಲವು ತಜ್ಞಧ ಅಭಿಪ್ರಾಯವೂ ಇದೆ. ನರಸನಾಯಕನಿಗೆ ಸೋದರ ಸೋದರಿಯರಾಗಲೀ 
ಇದ್ದ ವಿಷಯ ಈವರೆಗೆ ತಿಳಿದು ಬಂದಿಲ್ಲ. ನರಸನಾಯಕನು ಕ್ರಿಶ.೧೫೦೩ರಲ್ಲಿ ವಿಧಿವಶನಾದನು. 
ನರಸನಾಯಕನಿಗೆ ಮೂವರು ಹೆಂಡತಿಯರು ತಿಪ್ಲಾಂಬೆಯಲ್ಲಿ ವೀರನರಸಿಂಹನೂ, 
ನಾಗಲಾಂಬೆಯಲ್ಲಿ ಕೃಷ್ಣದೇವರಾಯನೂ ಓಬಾಂಬೆಯಲ್ಲಿ ಅಚ್ಛುತರಾಯ ಮತ್ತು ರಂಗರಾಯ 


ಆತನ ಪುತ್ತರು. 


ನರಸನಾಯಕನಿಗೆ ಗಜಪತಿರಾಯೇಭಗಂಡಭೇರುಂಡ ದುಷ್ಟರಾಣ್‌ಮೃಗಶಾರ್ದೂಲ 
ಎಂಬ ಬಿರುದಗಳಿದ್ದವು. ಈತನು ದಾನಶೀಲನೂ, ವಿದ್ಯಾಪೇಮಿಯೂ ಆಗಿದ್ದನು. ನಂದಿಮಲ್ಲಯ್ಯ, 
ಘಂಟಸಿಂಗಯ್ಯ ಎಂಬ ತೆಲುಗು ಕವಿ ತಾನು ರಚಿಸಿದ ವರಾಹಪುರಾಣಮು ಎಂಬ ಕಾವ್ಯವನ್ನು 
ನರಸನಾಯಕನಿಗೆ ಅರ್ಪಿಸಿದ್ದಾನೆ. ಈತನು ತನ್ನ ಪ್ರತಾಪದಿಂದ ಹೊರ ಹಗೆಗಳನ್ನು 
ಬಡಿದಟ್ಟಿದನು. ಒಳಹಗೆಗಳ ಸದ್ದನ್ನು ಅಡಗಿಸಿದನು. ಈತನ ನೆರವಿನಿಂದ ಸಾಳುವರ ಆಳ್ಲಿಕೆಯಲ್ಲಿ 


ಸಾಮ್ರಾಜ್ಯವು ಕೆಲಕಾಲ ಶಕ್ತಿ, ಸ್ವಾಸ್ಕ್ಯ, ಗೌರವಗಳನ್ನು ಪಡೆಯಿತು. 


ಕೃಷ್ಣದೇವರಾಯನ ತಾಯಿ - ನಾಗಲಾಂಬೆ 


ಣ 
ಕೃಷ್ಣದೇವರಾಯನ ತಾಯಿ ನಾಗಲಾಂಬೆಯು ತೆಲುಗು ಮನೆತನದವಳು. ಕಡಪ 
ಜಿಲ್ಲಾ ಗಂಡಿಕೋಟ ಪ್ರಭುಗಳಾದ ಪೆಮ್ಮಸಾನಿ ಮನೆತನದವಳು. ಪೆಮ್ಮಸಾನಿ ಪೆದ್ದ 
ಓಬಳಯ್ಯನಾಯಕನ (ಚೆನ್ನಮನಾಯಕ) ಸೋದರಿ. ಪೆಮ್ಮಸಾನಿ ತಿಮ್ಮಯನಾಯಡು 
ನಾಗಲಾಂಬೆಯ ದೊಡ್ಡಪ್ಪ ಈತನ ಮಗ ಅಂದರೆ ನಾಗಲಾಂಬೆಯ ಸೋದರಳಿಯ 
ರಾಮಲಿಂಗನಾಯುಡು ಕೃಷ್ಣದೇವರಾಯನ ಸರ್ವಸೇನಾಧ್ಯಕ್ಷ. ನರಸನಾಯಕನು ಗಂಡಿಕೋಟ 
ಜಯಿಸಿದಾಗ ಈ ಮದುವೆ ನಡೆದಿರಬಹುದು. 


ನಾಗಲಾಂಬೆಯು ಚಿತ್ತೂರು ಜಿಲ್ಲೆ ಐಚ್ಛಟೂರು ಸಮೀಪದ ಅರಿಗಂಡಾಪುರ ಅಂದರೆ 
ಈಗಿನ ನಾಗಲಾಪುರದವಳೆಂದು ಮತ್ತೊಂದು ಅಭಿಪ್ರಾಯವಿದೆ. ತಾಡಿಪತ್ರಿಯ ಅಸಂಪೂರ್ಣವಾಗಿದ್ದ 
ವೆಂಕಟರಮಣನ ಗುಡಿಯನ್ನು ಪೂರ್ತಿ ಮಾಡಿಸಿದ್ದು ನಾಗಲಾಂಬೆಯೇ (ಕೈಫಿಯತ್ತು ಆಧಾರ). 


ಆದ್ದರಿಂದ ಆಕೆ ತಾಡಿಪತ್ರಿಯವಳೆಂದು ಅನುಮಾನ ಮೂಡುತ್ತದೆ. ನಾಗಲಾಂಬಾ ಹೆಸರಿನ 


೧೧೨ 


ನಾಗಲಾಪುರಗಳೂ ಬೇಕಾದಷ್ಟಿವೆ. ಚಿತ್ತೂರು ಜಿಲ್ಲಾ ನಾಗಲಾಪುರದಲ್ಲಿ ಕೃಷ್ಣದೇವರಾಯನು 
ನಿರ್ಮಿಸಿದ ವೇದನಾರಾಯಣ ದೇವಸ್ಥಾನವೂ ಇದೆ. ಖಚಿತವಾಗಿ ನಾಗಲಾಂಬಾ ತವರುಮನೆ 


ಯಾವುದೆಂದು ಸಂಶೋಧಕರು ಅಭಿಪ್ರಾಯಕ್ಕೆ ಬಂದಂತ್ರಿಲ್ಲ.೨೨ 


ಪ್ರಸ್ತುತ ಸಂಶೋಧಕ ೨೦೦೯ ಮೇ ತಿಂಗಳಲ್ಲಿ ನಾಗಲಾಪುರದ ವೇದನಾರಾಯಣ 
ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಶ್ರೀವೈಷ್ಣವ ಅರ್ಚಕರೂ, ಪೇಷ್ಕಾರರು ನಾಗಲಾಂಬೆಯನ್ನು 
ಕುರಿತು ತಿಳಿಸಿದ ವಿಚಾರ ಹೀಗಿದೆ : “ಈ ಊರಿನ "ಬಲಿಜ' ಜನಾಂಗದವರು 
ಕೃಷ್ಣದೇವರಾಯನನ್ನು ಹಡೆದವ್ವ ನಾಗಲಾಂಬೆ ನಮ್ಮ ಮನೆತನದ ಹೆಣ್ಣುಮಗಳೆಂದೂ, ತನ್ನ 
ತಾಯಿಯ ಹೆಸರನ್ನು ಈ ಊರಿಗೆ ಸ್ಥಿರಗೊಳಿಸಿ, ಸುಂದರವಾದ ವೇದನಾರಾಯಣ 
ದೇವಸ್ಥಾನವನ್ನು ನಿರ್ದಿಸಿದವನು ನಮ್ಮ ಹೆಮ್ಮೆಯ ಕೃಷ್ಣದೇವರಾಯನೆಂದು ಬೀಗುತ್ತಾರೆ”. 


ಇದು ಇನ್ನೂ ನಿರ್ಧರಿತವಾಗಬೇಕಾದ ಸಂಗತಿ. 


ಕೃಷ್ಣದೇವರಾಯನ ತಾಯಿ ನಾಗಲಾಂಬೆ ಕ್ಷತ್ತಿಯಳಲ್ಲ. ಅವಳು ಅರಮನೆಯಲ್ಲಿ 
ದೀಪಮುಡಿಸುವ ಕೆಲಸ ಮಾಡುತ್ತಿದ್ದ ನಾಗಮ್ಮ ಅಥವಾ ದೀಪಾಲನಾಗಿ ಎಂಬ ವದಂತಿ 
ಇತ್ತು. ಕೃಷ್ಣದೇವರಾಯನ ತಂದೆ ತುಳುವ ನರಸನಾಯಕನು ಒಂದು ಸಾಯಂಕಾಲ 
ಸೂರ್ಯಾಸ್ತಮಯದ ನಂತರ ಬಹಿರ್ದೆಸೆಗೆ ಹೊರಟನು. ಮುಖತೊಳೆಯಲೆಂದೊಯ್ದ 
ಉದಕಪಾತ್ರೆಯಲ್ಲಿ ತೇಜಸ್ವಿಯಾದ ನಕ್ಷತ್ರವೊಂದು ಪತನಗೊಂಡು ಬಿತ್ತು. ಆಗ ಆತನು 
ಉದಕಪಾತ್ರೆಯನ್ನು ಅಂಗೈಯಿಂದ ಮುಚ್ಚಿ, ವಿಷಯವನ್ನು ತಿಮ್ಮರಸರಿಗೆ ತಿಳಿಸಿದನು. ತಿಮ್ಮರಸರು 
ನರಸನಾಯಕನಿಗೆ ಆ ನೀರನ್ನು ಕುಡಿಯಲು, ಬಳಿಕ ಪತ್ನಿಯೊಂದಿಗೆ ಸೇರಲು ತಿಳಿಸಿದನು. 
ಅದರಂತೆ ಆ ನೀರನ್ನು ಕುಡಿದು ಆ ರಾತ್ರಿ ತನ್ನ ದೇವಿಯೊಂದಿಗೆ ಮಲಗಲು ಅರಸನು 
ಅಂತಃಪುರಕ್ಕೆ ಹೋದನು. ಪಟ್ಟದರಸಿ ತಿಪ್ಲಾಂಬೆ ಅಂದು ಬಹಿಷ್ಠೆಯಾಗಿದ್ದಳು. ಆಗ 
ನರಸನಾಯಕನು ರಾಣಿಯ ಸಖಿಯೊಂದಿಗೆ ಮಲಗಿದನು. ಆ ಸಖಿಯೇ ಗರ್ಭಧರಿಸಿ 
ಕೃಷ್ಣದೇವರಾಯನಿಗೆ ಜನ್ಮವಿತ್ತಳು. ಅಂದರೆ ಈ ಕಥೆಯ ಪ್ರಕಾರ ಕೃಷ್ಣದೇವರಾಯನು ತಿಪ್ಲಾಂಬೆಯ 


ಸಖಿಯ ಮಗನು. ಇದು ನಂಬಲರ್ಹವಮಲ್ಲ. 


೧೧೩ 


ಇನ್ನು ಕೆಲವರ ವಾದವೆಂದರೆ - ಕೃಷ್ಣದೇವರಾಯನು ತುಳುವ ಕ್ಷತ್ರಿಯನಾದ 
ನರಸನಾಯಕನ ಮಗನಿರಬಹುದು. ಆದರೆ ಆತನ ತಾಯಿ ಕೆಳಜಾತಿಯವಳು. ಆತನದು 
ತಾಯಿಯ ಕುಲವೇ ಹೊರತು, ತಂದೆಯ ಕುಲವಲ್ಲ. ಕೃಷ್ಣದೇವರಾಯನ ತಾಯಿ 
ನಾಗಲಾದೇವಿಯು ನರಸನಾಯಕನ ಧರ್ಮಪತ್ಲಿಯೂ ಅಲ್ಲ. ಆಕೆ "ಭೋಗಕಾಂತೆ”. ಆದ್ದರಿಂದ 
ಕೃಷ್ಣದೇವರಾಯನು ಕ್ಷತ್ತಿಯನಲ್ಲ, ದಾಸೀಪುತ್ರ ಎಂದರು. ಆದರೆ ನ್ಯೂನಿಜ್‌ ಮುಂತಾದವರ 
ಬರಹಗಳಲ್ಲಾಗಲೀ, ರಾಯವಾಚಕ ಮುಂತಾದ ಆಕರಗಂಥಗಳಲ್ಲಾಗಲೀ, ಶಾಸನಗಳಲ್ಲಾಗಲೀ 


ನಾಗಲಾಂಬೆಯು ಕುಲಸ್ಲೀ ಅಲ್ಲವೆನಲು ಆಧಾರಗಳಿಲ್ಲ. 


ಕೃಷ್ಣದೇವರಾಯನ ಅಣ್ಣನಾದ ವೀರನರಸಿಂಹರಾಯನ ಶಾಸನಗಳಲ್ಲಿ ತಂದೆ- 


ತಾಯಿಯರ ಬಗ್ಗೆ ಈ ರೀತಿ ವರ್ಣಿಸಲಾಗಿದೆ : 


ತಿಪ್ಪಾಜೀ ನಾಗಲಾದೇವ್ಯೋ 


ತಸ್ಮಾತ್ಪಂಕ್ತಿ ರಥಾದಿವ ॥ 

ಜಾತಾ ವೀರನೃಸಿಂಹೇಂದ್ರ 

ಕೃಷ್ಣರಾಯ ಮಹೀಪತಿ ॥ 
ಣ 


(ಕಂಚಿ ಕಾಮಕೋಟಿ ಪೀಠದ ತಾಮಶಾಸನ. ಸಂ. ೨, ಷು.೨೨) 
ಗೌರಿಬಿದನೂರಿನ ಶಾಸನದಲ್ಲಿಯೂ ಹೀಗಿದೆ : 


ತಸ್ಥಾನ್ಸ್ನರಸರಾಜೇಂದ್ರಾ 
ತ್ತಿಪ್ಪಾಜೀ ನಾಗಮಾಂಬಯೋ 
ಕ್ರಮಾದ್ದೀರನರಸಿಂಹೇಂದ್ರ 


ಕೃಷ್ಣರಾಯ ವಿಭೂವತುಃ ॥ 


ಣ 


೧೧೪ 


ಅನ್ಯೋನ್ಯೋಪಮಯೋಸ್ಪರ್ವ:ಃ 
ಸದ್ದುಣಮಾನ ಸಮುದಯೋಃ 
ತಯೋರ್ಲೀರನರಸಿಂಹೇಂದ್ರ : 
ಪಿತ್ಯಂ ಸಿಂಹಾಸನಂ ಶ್ರೀತಃ ॥ 


(ಎ.ಕ.೫% ಗೌರಿಬಿದನೂರು, ಶಾ.ಸಂ. ೨೨) 


ತಿಪ್ಲಾಜಿ ಮತ್ತ ನಾಗಲಾಂಬೆಯರು ದಶರಥನ ರಾಣಿಯರಾದ ಕೌಸಲ್ಯ, ಸುಮಿತ್ರೆಯರಂತೆ 
ಅಂದರೆ ಪಟ್ಟಾಭಿಷಿಕ್ಷರಾದ ಅರಸಿಯರು. ಅವರ ಮಕ್ಕಳು ರಾಮ-ಲಕ್ಷ್ಮಣರಂತೆ ಇದ್ದರು 
ಎಂದು ಇಲ್ಲಿ ಬಣ್ಣಿಸಲಾಗಿದೆ. ಹಾಗಾಗಿ ನಾಗಲಾದೇವಿ ಸತ್ಕುಲೀನೇ ಎಂದೇ ಅನ್ನಿಸುತ್ತದೆ. 
ವೀರನರಸಿಂಹನು ತನ್ನ ತಾಯಿ ತಿಪ್ಲಾಜಿ ಮತ್ತು ನಾಗಲಾಂಬೆಯರನ್ನು ದೇವಿಯರೆಂದು 
ಕರೆದಿರುವನು. ವೀರನರಸಿಂಹನು ನಾಗಲಾದೇವಿಯನ್ನೂ ಕೃಷ್ಣದೇವರಾಯನನ್ನೂ ಅತ್ಯಂತ 


ಗೌರವದಿಂದ ನೆನೆಸಿದ್ದಾನೆ. 


ಕೃಷ್ಣದೇವರಾಯನ ಸಹೋದರರು 


ಓಣ 


ನರಸನಾಯಕನ ಹಿರಿಯ ಅರಸಿ ತಿಪ್ಲಾಂಬೆ. ಆಕೆಯ ಮಗನೇ ವೀರನರಸಿಂಹರಾಯ 
(ಭುಜಬಲರಾಯ). ಎರಡನೆಯ ರಾಣಿ ನಾಗಾಂಬೆಯ ಪುತ್ತನೇ ಕೃಷ್ಣದೇವರಾಯ ಮತ್ತು 
ಮೂರನೆಯ ಅರಸಿ ಓಬಾಂಬೆಯ ಪುತ್ತರೇ ಅಚ್ಯುತರಾಯ ಮತ್ತು ರಂಗರಾಯರು. 
ಸೂರ್ಯನಾಥ ಕಾಮತರು ಸೋಂದೆಯ ನಾಯಕರಿಗೆ ಕೃಷ್ಣದೇವರಾಯನ ತಂಗಿಯನ್ನು 


ಕೊಟ್ಟಿದ್ದರು ಎಂದು ಮಾತುಕತೆಯಲ್ಲಿ ನನ್ನೊಡನೆ ಹೇಳಿದ್ದರು. ಇದಕ್ಕೆ ಆಧಾರಗಳಿದ್ದಂತಿಲ್ಲ 


ಕೃಷ್ಣದೇವರಾಯನ ಬಾಲ್ಯ, ವಿದ್ಯಾಭ್ಯಾಸ, ಚಟುವಟಿಕೆ 


ಣ 
ಕೃಷ್ಣದೇವರಾಯನ ಬಾಲ್ಯಕಾಲದ ಬಗ್ಗೆ ಹೆಚ್ಚು ಮಾಹಿತಿ ಲಭಿಸಿಲ್ಲ. ಶಾಸನಗಳಲ್ಲಿ 
ಉಲ್ಲೇಖವೇ ಇಲ್ಲ. ಆದರೆ ಅವನಿಗೆ ಕ್ಷತ್ರಿಯರಿಗೆ ಮತ್ತು ಮುಂದೆ ಅರಸನಾಗುವವರೆಗೆ 


ಸಿಗಬೇಕಾದ ಸೂಕ್ತ ವಿದ್ಯಾಭ್ಯಾಸ, ತರಬೇತಿ ದೊರೆತ್ತಿತ್ತು ಕೃಷ್ಣದೇವರಾಯನು ಈ ಎಲ್ಲ 


೧೧೫ 


ಶಿಕ್ಷಣದಲ್ಲಿ ಪಾರಂಗತನಾದನು. ನಿರಂತರ ಅಂಗಸಾಧನೆ, ಕುದುರೆಸವಾರಿ, ಕತ್ತಿವರಸೆ ಮೊದಲಾದ 


ಸಾಧನೆಗಳಿಂದ ದೃಢಾಂಗನೆನಿಸಿ ಅದ್ದುತ ದೇಹದಾರ್ಡ್ಯಕ್ಕೆ ಹೆಸರುವಾಸಿಯಾಗಿದ್ದನು. 


ಡೋಮಿಂಗೋ ಪಾಯೆಸ್‌ ರಾಯನ ನಿತ್ಯ ಚಟುವಟಿಕೆಯ ಬಗ್ಗೆ ಹೀಗೆ ವಿವರಿಸಿದ್ದಾನೆ: 
“ರಾಜ ಸಾಧಾರಣ ಎತ್ತರ ಮತ್ತು ಒಳ್ಳೆಯ ಮೈಬಣ್ಣದವನು. ಅವನು ಅತ್ಯಂತ ಭಯ 
ಭಕ್ತಿಯುಳ್ಳವನು. ಗೆಲುವಿನ ಸ್ಪ್ವಭಾವದವನು, ಆನಂದಭರಿತನು, ಸಾಧ್ಯವಾದಷ್ಟು ಪರಿಪೂರ್ಣ 
ರಾಜನಾಗಿದ್ದಾನೆ. ಈ ರಾಜನಿಗೆ ಪ್ರತಿದಿನ ಬೆಳಗಾಗುವ ಮುನ್ನ ಮುಕ್ತಾಲು ಪಿಂಟು ಎಳ್ಗಣ್ಣೆ 
ಕುಡಿಯುವ ರೂಢಿಯಿದೆ ಮತ್ತು ಅದೇ ಎಣ್ಣೆಯನ್ನು ತನ್ನ ದೇಹಕ್ಕೆಲ್ಲ ಹಚ್ಚಿಕೊಳ್ಳುತ್ತಾನೆ. ತನ್ನ 
ಟೊಂಕವನ್ನು ಒಂದು ಚಿಕ್ಕ ಅರಿವೆಯಿಂದ ಸುತ್ತಿಕೊಂಡು ತನ್ನ ತೋಳುಗಳಿಗೆ ಮಣ್ಣಿನಿಂದ 
ಮಾಡಿದ ದೊಡ್ಡ ಭಾರಗಳನ್ನು ಕಟ್ಟಿಕೊಂಡು ಕತ್ತಿಯನ್ನು ತೆಗೆದುಕೊಂಡು ಎಲ್ಲ ಎಣ್ಣೆ ಬಸಿದು 
ಹೋಗುವವರಿಗೆ ಅದರೊಂದಿಗೆ ವ್ಯಾಯಾಮ ಮಾಡುತ್ತಾನೆ. ಮತ್ತು ತನ್ನ 
ಪೈಲ್ಲಾನರಲ್ಲೊಬ್ಬನೊಂದಿಗೆ ಕುಸ್ತಿ ಆಡುತ್ತಾನೆ. ಈ ಪರಿಶ್ರಮದ ನಂತರ ಅವನು ಕುದುರೆಯೇರಿ 
ಬಯಲಿನಲ್ಲಿ ಅತ್ತಿಂದಿತ್ತ ನಾಗಾಲೋಟದ ಸವಾರಿ ಮಾಡುತ್ತಾನೆ. ಏಕೆಂದರೆ ಅವನು ಇದನ್ನೆಲ್ಲ 
ಬೆಳಕು ಹರಿಯುವ ಮುನ್ನ ಮಾಡುತ್ತಾನೆ. ಆಮೇಲೆ ಅವನು ಮೈ ತೊಳೆದುಕೊಳ್ಳಲು ಹೋಗುತ್ತಾನೆ 
ಮತ್ತು ಅವನು ಪವಿತ್ರವೆಂದು ಪರಿಗಣಿಸುವ ಅವನ ಬಲು ಪ್ರೀತಿಯವನಾದ ಮತ್ತು ಬಹಳ 
ಧನಿಕನಾದ ಬ್ರಾಹ್ನಣನೊಬ್ಬ ಅವನ ಮೈ ತೊಳೆಯುತ್ತಾನೆ. ಸ್ನಾನವಾದ ಮೇಲೆ ಅವನು 
ಅರಮನೆಯೊಳಗೆ ತನ್ನ ಗುಡಿಯಿರುವಲ್ಲಿಗೆ ಹೋಗಿ ಪದ್ಧತಿಯಂತೆ ತನ್ನ ಪ್ರಾರ್ಥನೆ ಮತ್ತು 


೩ ಸಂ 
ವತಾಚರಣೆ ಮಾಡುತ್ತಾನೆ.” 


ಕಲ ಇತಿಹಾಸಕಾರರು ಕೃಷ್ಣದೇವರಾಂಶುನು ತನ್ನ ಬಾಲ್ಯಕಾಲವನ್ನು 
ವಿಜಯನಗರದಲ್ಲಿಯೇ ಕಳದನೆಂದು ವಾದಿಸುತ್ತಾರೆ. ಕೃಷ್ಣದೇವರಾಯನು ದೃಢವಾದ ಮೈಕಟ್ಟು 
ಮತ್ತು ಅವನ ಮನೋದಾರ್ಡಢ ಈ ವಿಷಯಗಳಲ್ಲಿ ಆಗಿನ ಬರಹಗಳಲ್ಲಿ ಮೆಚ್ಚುಗೆ ಕಂಡುಬರುತ್ತದೆ. 
ಆತನಿಗೆ ಬಾಲ್ಕದಿಂದಲೂ ಒಳ್ಳೆಯ ಶಾರೀರಕ ಮತ್ತು ಮಾನಸಿಕ ತರಬೇತಿಯ ಅನುಕೂಲವಿತ್ತೆಂದು 


ಹೇಳಬಹುದು. ಮುಂದೆ ಇವನ ಮಹಾಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ತಿಮ್ಮರಸನು 


೧೧೬ 


ಬಾಲ್ಯದಲ್ಲಿ ಈತನ ವಿಶೇಷ ರೀತಿಯ ಗುರುಸ್ಥಾನದಲ್ಲಿದ್ದನೆಂಬುದು ಈ ಸಂದರ್ಭದಲ್ಲಿ 


ಗಮನಿಸಬಹುದಾದ ವಿಷಯ. 


ಕೃಷ್ಣದೇವರಾಯನಿಗೆ ಸಿಕ್ಕ ಶಿಕ್ಷಣವು ಅರಸೊತ್ತಿಗೆಗೆ ತಕ್ಕುದಾಗಿತ್ತು. ಬಿಲ್ಲಾರಿಕೆ, ಕತ್ತಿವರಸೆ, 
ಕುದುರೆಸವಾರಿ ಮುಂತಾದ ಯುದ್ಧೋಪಯುಕ್ತ ವಿಷಯಗಳ ಜತೆಗೆ ವ್ಯವಹಾರ, ರಾಜನೀತಿ 
ಶಿಕ್ಷಣವೂ ದೊರಕಿತ್ತು. ಸಾಹಿತ್ಯಾಸಕ್ತಿ ಮತ್ತು ಕಲಾಭಿರುಚಿಗೆ ಕಾರಣವಾದ ಸಾಹಿತ್ಯ ಮತ್ತು 
ಕಲೆಗಳೂ ರಾಜಯೋಗ್ಯ ಶಿಕ್ಷಣದಲ್ಲಿ ಸೇರ್ಪಡೆಯಾಗಿದ್ದವು. ಅಂಗಸಾಧನೆಯಿಂದ ಅವನ 
ದೇಹವು ದಷ್ಟಪುಷ್ಟವಾಗಿತ್ತೆಂದೂ ಅಲ್ಲಸಾನಿ ಪೆದ್ದನ ತನ್ನ ಮನುಚಕರಿತ್ರೆದಲ್ಲಿ (ಆಶ್ಚಾಸ ೬, 
ಪದ್ಯ ೧೨೪) ವ್ಯಾಯಾಮಸ್ಸಿರಸಂಧಿಬಂಧ ಎಂದು ಕರೆದಿದ್ದಾನೆ. ಆಶ್ಚಾಸ ೧ ಪದ್ಯ ೪೩ರಲ್ಲಿ 
ತ್ತುರಗ ಬಹುವಿಧಾರೋಹ ಕಳಾರೇವಂತು ಎಂದಿದ್ದಾನೆ. ಅದರಂತೆ ನಂದಿತಿಮ್ಮನನು ತನ್ನ 
ಪಾರಿಜಾತಾಪಹರಣಮು ಕಾವ್ಯದ ಪದ್ಯ ೯೩ರಲ್ಲಿ - ವಾಜ್ಯಾರೋಹಣ ನೈಪುಣೀಕಲ ಎಂದಿದ್ದಾನೆ. 
ವೀರನರಸಿಂಹ ಮತ್ತು ಕೃಷ್ಣದೇವರಾಯರು ಚಾಣಕ್ಕನೀತಿ, ಸಂಜಯನೀತಿ, ವಿದುರನೀತಿಗಳನ್ನು 


ನಿತ್ಯ ಕೇಳುತ್ತಿದ್ದರೆಂದು ರಾಯವಾಚಕ ಮತ್ತು ಕೃಷ್ಣದೇವರಾಯನ ದಿನಚರಿ ತಿಳಿಸುತ್ತವೆ. 


ವಿಜಯನಗರದಲ್ಲಿ ನೆಲೆಸಿ ರಾಜಗುರುಗಳಾಗಿ ವಿದ್ಯಾಕೇಂದ್ರ ಒಂದನ್ನು ಸ್ಥಾಪಿಸಿದ್ದ 
ವ್ಯಾಸಯೋಗಿಗಳ ಸಾನ್ನಿಧ್ಯದಿಂದ ಸಂಸ್ಕೃತದಲ್ಲಿ ಅಭಿರುಚಿಯುಂಟಾಗಿ ಕೃಷ್ಣದೇವರಾಯನು 
ಅನೇಕ ಸಂಸ್ಕೃಶ ಕೃತಿಗಳನ್ನು ರಚಿಸಿದನು. ತೆಲುಗು ಭಾಷೆಯಲ್ಲಿ ಒಳ್ಳೆಯ ಶಿಕ್ಷಣ ಪಡೆದ 
ಅವನು ಆಮುಕ್ತಮಾಲ್ಯದ ಕಾವ್ಯವನ್ನು ರಚಿಸಿದನು. ರಾಯನ ಆಸ್ಥಾನದಲ್ಲಿ ನಾಟ್ಯಾಚಾರ್ಯನಾಗಿದ್ದ 
ಬಂಡಾರು ಲಕ್ಷ್ಮೀನಾರಾಯಣ ತನ್ನ ಸಂಗೀತ ಸೂರ್ಯೋದಯ ಕೃತಿಯಲ್ಲಿ ಕೃಷ್ಣದೇವರಾಯನು 
ಸಂಗೀತ-ನೃತ್ಯಗಳಲ್ಲಿ ಆಸಕ್ತನಾಗಿದ್ದನು ಮತ್ತು ಅವನು ಸಕಲಕಲಾಪ್ರಯುಕ್ತರಾಗಿದ್ದನು ಎಂದು 
ಹೇಳಿದ್ದಾನೆ. ಶಾಸನಗಳಲ್ಲಿ ಕೃಷ್ಣದೇವರಾಯನನ್ನು ವಿದಿತ ನಾನಾಕಲಕಾವ್ಯನಾಟಕಾಲಂಕಾರ 


ಮರ್ಮಜ್ಞ ಧರ್ಮಜ್ಞ ಅಪರಭೋಜರಾಜ ಎಂದು ವಿಶೇಷಿಸಿ ಹೇಳಲಾಗಿದೆ (ಎಸ್‌.ಐ.ಐ. 


ಸಂಪುಟ IV, ಸಂ.೨೫೯, ಮತ್ತು ಎಸ್‌.ಐ.ಐ. 1X, ಪು.೨ ಸಂ.೪೮ಿ. 


೧೧೭ 


ರಾಯನಿಗಿದ್ದ ಚದುರಂಗದಾಟ ಪರಿಣತಿಯನ್ನು ಒಂದು ಚಾಟುಪದ್ಯ ಹಾಗೂ ಮಗಳ ಕಾವ್ಯ 


ಹೀಗೆ ತಿಳಿಸುತ್ತದೆ. 


ಶತಸಂಖ್ಯಲೊಕ್ಕಟೈನನು ಸತತಮು 
ಶ್ರೀಕೃಷ್ಣರಾಯ ಜಗತೀಪತಿತೋ ಚತುರಂಗಮಾಡಿ 


ಗೆಲುಚುನು ಧೃತಿಮಂತುಡು ದೊಡ್ಡ ಚಲನ ತಿಮ್ಮನ ಭಳಿರೇ 
ಮೋಹನಾಂಗಿ ವಿರಚಿತ ಮಾರೀಚೀಪರಿಣಯದಲ್ಲಿ : 


ಚತುರಂಗ ಬಲಯುತ ಸೈನ್ಯಮುಲ್‌ ನಡಿಪೆಡು 
ನತಡು ನಾತೋ ಚತುರಂಗಮಾಡು 
ಗಂಗಾರ್ಭಟಿನಿ ಆಶುಕವಿತ ಚಪ್ಪುನತಡು 
ನಾ ಸಮಸ್ಯಾಪೂರ್ತಿ ಕಾನಚೆಂಡು 
ಚಿಕ್ಕುಡ್ಯಾಮುಲನು ಸತ್ವೀರ್ತಿ ಚಿತ್ರಿಂಚು ನಾ 
ತಡು ನಾರಾಯು ಚಿತ್ರಮುಲ ಮೆಚ್ಚು 

ರಾಗ ಸಂಭರೆತಾಂತ ರಂಗುಡೌ ನತಡುನೇ 
ರಾಗಮಾಲಾಪಿಂಪ ರಕ್ಷಿಗಾಂಚು. 

ನನ್ನು, ಮನ್ನಾಥು ನಿಂಟ ಮನ್ನಲ ತೋಡ 
ಗನ್ನುಲಂ ಗಷ್ಟುಕೊನಿ ಪ್ರೋಚೆಗಾದೆ? ಯಟ್ಟಿ 


ಪಿತ ಮಹಾಕಾವ್ಯಕರ್ತನನ್‌ ಕೃತಿನಿಕೋರೆ 


ನಾದು ಭಾಗ್ಯಂಬು ವರ್ಣಿಂಪಗಾ ದರಂಬೆ AE I 


ಠಈ ವಿವರಗಳಿಂದ ಕೃಷ್ಣದೇವರಾಯರು ಬಾಲ್ಕ, ಯೌವನಗಳಲ್ಲಿ ಪಡೆದ ಶಿಕ್ಷಣದ 
ವ್ಯಾಪ್ತಿಯನ್ನು ಕಂಡುಕೊಳ್ಳಬಹುದು. ಮುಕ್ಕುತಿಮ್ಮನನ ಪಾರಿಜಾತಾಪಹರಣ ಕಾವ್ಯದಲ್ಲಿ 
ಅಶ್ವವಿದ್ಯೆಯಲ್ಲಿ ಕೃಷ್ಣದೇವರಾಯನನ್ನು ಅಶ್ವಹೃದಯವನ್ನು ಅರಿತಿದ್ದ ಪಂಚಪಾಂಡವರಲ್ಲಿ 


ಒಬ್ಬನಾದ ನಕುಲನಿಗೆ ಹೋಲಿಸಲಾಗಿದೆ. 


೧೧೮ 


ತುಳುವರು, ಕರ್ನಾಟಕ, ತಮಿಳುನಾಡು, ಆಂಧಪುದೇಶದಲ್ಲಿ ನಾನಾ ಕಾರಣಗಳಿಂದಲೂ 
ನಾನಾ ಅಧಿಕಾರಗಳಿಂದಲೂ ವಾಸಮಾಡಿದರು. ಅದರಿಂದ ಕೃಷ್ಣದೇವರಾಯನಿಗೆ ಸಂಸ್ಕೃತ, 
ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳು ಕರತಲಾಮಲಕವಾದವು. ಕನ್ನಡಿಗರು ಅವನನ್ನು 
ರಾಯ ಎಂದು, ತೆಲುಗರು ರಾಯಲು ಎಂದು, ತಮಿಳರು ರಾಯರ್‌ ಎಂದೆಲ್ಲಾ ಪ್ರೀತಿಯಿಂದ 


ಶೂಗಲೂ ಇವನಮ್ಮವ, ಇವನಮ್ಮವ ಎಂದು ವಾದಮಾಡುತ್ತಾರೆ.** 


ಕೃಷ್ಣದೇವರಾಯನ ಹೆಸರು 


ಣ 
ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು 
ವಂಶದ ಪ್ರಭುಗಳಲ್ಲಿ "ಕೃಷ್ಣ' ಎಂಬ ಹೆಸರು ಇನ್ನಾರಿಗೂ ಇಲ್ಲ. ಕೆ.ವಿ. ರಮೇಶ್‌ ಅವರು ಈ 
ವಿಷಯವನ್ನು ವಿಶ್ಲೇಷಿಸುತ್ತ ಪ್ರಾಯಃ ನರಸನಾಯಕನು ಉಡುಪಿಯ ಶ್ರೀ ಕೃಷ್ಣನ ಹೆಸರನ್ನೇ 


ಮಗನಿಗೆ ಆರಿಸಿರಬೇಕೆಂದು ಹೇಳುತ್ತಾರೆ. 


ಕೃಷ್ಣದೇವರಾಯನನ್ನು ಅವನ ಶಾಸನಗಳಲ್ಲಿ ಕೃಷ್ಣದೇವರಾಯ, ಕೃಷ್ಣರಾಯ, ವೀರಪ್ಪತಾಪ 
ಶ್ರೀ ವೀರ ಕೃಷ್ಣದೇವರಾಯ ಎಂದು ಕರೆಯಲಾಗಿದೆ. ಮತ್ತೋಡು ಗ್ರಾಮದ (ಎ.ಕ. IX, 
ರ್ಹೋಚ) ಶಾಸನದಲ್ಲಿ ಅರಸನನ್ನು ಕೃಷ್ಣ ಎಂದಷ್ಟೇ ಕರೆಯಲಾಗಿದೆ. ಅದರಂತೆ ದೊಡ್ಡ 
ಜಟಿಗದ ಮತ್ತೊಂದು ಶಾಸನದಲ್ಲಿಯೂ ಕೃಷ್ಣ ಎಂದೇ ಕರೆಯಲಾಗಿದೆ. ಹೊಸಪೇಟೆ ತಾಲೂಕಿನ 
ಬುಕ್ಸಸಾಗರದ ಶಾಸನದಲ್ಲಿ ಕ್ರಷ್ಟರಾಯರು ಎಂದು ಕರೆದಿದ್ದರೆ - ರಾಮಶೆಟ್ಟಿಪುರದ ಶಾಸನ 
(ಎ.ಕ. 11, ನಂಜನಗೂಡು ೩೦೨)ದಲ್ಲಿ ಕೃಷ್ಣದೇವರಾಯನನ್ನು ಕೃಷ್ಣವರ್ಮನೆಂದೂ ಅವನ 
ತಂದೆಯನ್ನು ನರಸಿಂಹವರ್ಮನೆಂದೂ ಸಂಬೋಧಿಸಿದೆ. ಬಹುತೇಕ ಶಾಸನಗಳಲ್ಲಿ ರಾಯನನ್ನು 
ಶ್ರೀ ವೀರಪ್ರತಾಪ ಶ್ರೀ ಕೃಷ್ಣದೇವರಾಯ ಎನ್ನಲಾಗಿದೆ. ದೇವಲಾಪುರ (ಎ.ಕ. ೭, ನಾಗಮಂಗಲ 
೧೬೦) ಶಾಸನದಲ್ಲಿ ಕೃಷ್ಣದೇವರಾಯನನ್ನು ಕೃಷ್ಣಭೂಪಾಲ ಎಂದಿದೆ. ಹೊಸಹಳ್ಳಿಯ ಶಾಸನ 
(ಎಸ್‌.ಐ.ಐ. XXV11 ಸಂ.೧೬೩) ಪ್ರತಾಪಕೃಷ್ಣ ಎಂದಿದೆ. ಮಂಡ್ಕದ ಶಾಸನ (ಎಕ. ೭, 


ಮಂ೭ಿ) ದಲ್ಲಿ ಕೃಷ್ಣರಾಯ ಮಹೀಪತಿ ಎಂದರೆ, ಪಾವಗಡದ ಶಾಸನ (ಎ.ಕ.X1 ಪಾವ.೪) 


೧೧೯ 


ದಲ್ಲಿ ಕೃಷ್ಣದೇವರಾಯನನ್ನು ಯದೋಕೃಷ್ಣ ಎಂದು ಹೆಸರಿಸಿದೆ. ಮುದ್ದೇನಹಳ್ಳಿಯಶಾಸನ 
(ಎಂ.ಎ.ಆರ್‌.೧೯೨೯, ಸಂ.೩ಿಪಿ) ದಲ್ಲಿ ಅರಸನನ್ನು ಕೃಷ್ಣರಾಜಯ್ಯ ಎನ್ನಲಾಗಿದೆ. ಸೋಸಲೆಯ 


ವ್ಯಾಸರಾಯ ಮಠದ ತಾಮಪತ್ರ ಕ್ರಿಶ೧೫೨೧ (ಎ.ಕ.೫, ತಿ.ನರಸೀಪುರ ೧೦೫) ರಲ್ಲಿ 


ಅರಸನನ್ನು - ವೀರನೃಸಿಂಹೇಂದ್ರ ಕೃಷ್ಣರಾಯ ಮಹೀಪತಿ ಎಂದಿದೆ. 


ಕೃಷ್ಣದೇವರಾಯನ ಆಳ್ಳಿಕೆಯ ಕಾಲದಲ್ಲಿ ಎಡೆಬಿಡದ ದಾನ, ಧರ್ಮದತ್ತಿ, ಕೆರೆ, 
ಬಾವಿ-ಗುಡಿ ಗೋಪುರ ನಿರ್ಮಾಣ, ತೆರಿಗೆ ಮನ್ನಾ ಮುಂತಾದ ರಾಜ್ಯಕಾರ್ಯಗಳು ನಡೆದ 
ಕಾರಣ ಅಲ್ಲಲ್ಲಿನ ಸಾಮಂತರು, ನಾಯಕರು ಅವರವರಿಗೆ ಸರಿಕಂಡಂತೆ ರಾಯನನ್ನು ಕಂಡಿದ್ದಾರೆ. 
ಬೆಂಗಳೂರು ಜಿಲ್ಲೆ ಹೊಸಕೋಟಿ ತಾಲೂಕು ವಾಗಟ (ಓಗಟ್ಟ) ಶಾಸನದಲ್ಲಿ ಕೃಷ್ಣದೇವರಾಯನನ್ನು 


ಕೃಷ್ಣರಾಯ ವೊಡೆಯರು ಎಂದೂ ಕರೆಯಲಾಗಿದೆ (ಎ.ಕ. ೫, ಕ್ರಿಶ. ೧೪೯೪, ಬೆಂಗಳೂರು 


ಣ 


Vol ಸಪ್ಲಿಮೆಂಟ್‌ ಶಾ.ಸಂ. ೧೭೪). 
ತುಳುವ ವೀರನರಸಿಂಹನ ಕೊನೆಯ ದಿನಗಳು 


ವೀರನರಸಿಂಹರಾಯನ ೨೨-೦೭-೧೫೦೯ ಮತ್ತು ೨೬-೦೭-೧೫೦೯ ನಾಲ್ದು 
ದಿನಗಳ ಅವಧಿಯಲ್ಲಿ ವಿಧಿವಶನಾದನು. ರಾಯವಾಚಕದಲ್ಲಿ - ವೀರನರಸಿಂಹನೇ ತನ್ನ 
ಮರಣಕಾಲದಲ್ಲಿ ರಾಜಮುದ್ರೆ ಉಂಗುರಗಳನ್ನು ಕೃಷ್ಣದೇವರಾಯನಿಗೆ ಕಳಿಸಿ ಸಿಂಹಾಸನವೇರಲು 
ತಿಳಿಸಿದನೆಂದು ಬರೆದಿದೆ. ನ್ಯೂನಿಜ್‌ ಈ ಸಂದರ್ಭದಲ್ಲಿ ಹೇಳಿರುವ ಕೃಷ್ಣರಾಯರ ಕಣ್ಣು 
ತೆಗೆಸುವ ಸಮಾಚಾರವನ್ನು ನೇಲಟೂರು ವೆಂಕಟರಮಣಯ್ಮನವರು ಮಾತ್ರ ಸುಲಭದಲ್ಲಿ 
ತಳ್ಳಿ ಹಾಕುವಂತಿಲ್ಲ ಎಂದಿದ್ದಾರೆ. ಇತರರು ಅದಕ್ಕೆ ಪ್ರಾಮುಖ್ಯ ಕೊಟ್ಟಿಲ್ಲ. ವೀರ ನರಸಿಂಹರಾಯ 


ಮತ್ತು ಕೃಷ್ಣದೇವರಾಯರಲ್ಲಿ ವೈರಭಾವ ಇರಲಿಲ್ಲ. ಅವರಿಬ್ಬರೂ ಪರಸ್ಪರ ಸಹಕಾರದಿಂದ 


ರಾಜ್ಯಪಾಲನೆ ಮಾಡುತ್ತಿದ್ದರು. 


೧೨೦ 


Viranarasimharaya treated Krishnadevaraya as his favourite compared to 
other brothers and held good opinion with regard to his abilities. He trained 
him in the art of administration and installed him in charge of the capital 
when he went out on wars. He found in Krishnadevaraya an able 


personality who could punish the rebel chiefs. 


ವೀರನರಸಿಂಹರಾಯನ ಆಡಳಿತ ಅವಧಿಯಲ್ಲಿ ಯುವರಾಜನಾಗಿದ್ದ ಕೃಷ್ಣದೇವರಾಯನ 
ಆಡಳಿತ ನೈಪುಣ್ಯವನ್ನು ಗಮನಿಸಿ ಅವನನ್ನು ಮಹೀಪತಿ ಎಂದು ಕರೆಯುತ್ತಿದ್ದರು. ಸೋದರನ 
ಮಾರ್ಗದರ್ಶನ ಮತ್ತು ತಿಮ್ಮರಸರ ತರಬೇತಿಯಲ್ಲಿ ಕೃಷ್ಣದೇವರಾಯ ಕಾರ್ಯಚತುರನಾಗಿ, 
ಸಮರ್ಥ ಆಡಳಿತಗಾರನಾಗಿ, ಕವಿ-ಕಲಾವಿದನಾಗಿ, ಸಾಹಿತ್ಯ-ಸಂಸ್ಕೃತಿಯ ಹೋಷಕನಾಗಿ 


ರೂಪುಗೊಂಡನು. 


ಕೃಷ್ಣದೇವರಾಯನ ಪಟ್ಟಾಭಿಷೇಕ 


ಣ 

ಕೃಷ್ಣದೇವರಾಯನು ವಿಜಯನಗರದ ವಜಸಿಂಹಾಸವನ್ನು ಕ್ರಿ.ಶ.೧೫೧೦ ಜನವರಿ 
೨೩, ೨೪ ರಂದು ಅಲಂಕರಿಸಿರಬಹುದು. ಈ ಸಂಬಂಧವಾದ ಶಾಸನವು ಹಂಪಿಯ ಶ್ರೀ 
ವಿರೂಪಾಕ್ಷಸ್ಟಾಮಿ ದೇವಸ್ಥಾನದಲ್ಲಿ ಪಟ್ಟಾಭಿಷೇಕ ಮಹೋತ್ಸವದ ಶಾಸನವೆಂದು ತಿಳಿಸಲಾಗಿದೆ. 
ಅಲ್ಲಿ ವಿರೂಪಾಕ್ಷನಿಗೆ ಮುಖ ಮಂಟಪವನ್ನು, ಗೋಪುರವನ್ನು ನಿರ್ಮಿಸಿದನು ಎಂದಿದೆ. ಅಂದರೆ 
ಇದರ ನಿರ್ಮಾಣದ ಹೊತ್ತಿಗೆ ಆತ ಈ ಮೊದಲೇ ಅಧಿಕಾರ ವಹಿಸಿಕೊಂಡಿರಬೇಕು. 
ಆಂಧಪ್ರದೇಶದ ಕರ್ನೂಲು ಜಿಲ್ಲೆ ಗುಳ್ಳಗ್ರಾಮದ ಶಾಸನ-ಶಕವರ್ಷ೧೪೩೧ ಜುಲೈ ೨೬ 
ಅಂದರೆ ಕ್ರಿ.ಶ.೧೫೦೯ ಜುಲೈ ೧೬ ರಂದು ಕೃಷ್ಣದೇವರಾಯನು ವಿಜಯನಗರ ರತ್ನ 
ಸಿಂಹಾಸನಾರೂಢನಾಗಿ ಪೃಥ್ವಿ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಿದ್ದನೆಂದು ಸಾರುತ್ತದೆ. ಇದರಲ್ಲಿ 


ಸೇನಾಧಿಪತಿ ವೀರಣ್ಣ ನಾಯ್ಕರ ಪ್ರಧಾನರು ಮಾಡಿದ ದಾನಗಳ ವಿವರವಿದೆ. 


೧೨೧ 


ರಾಯನ ಕನ್ನಡದ ಮೊದಲ ಶಾಸನವೆಂದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ 
ತಾಲೂಕು ಹೊರನಾಡಿನ ಕ್ರಿ.ಶ.೧೫೦೯ ಏಪ್ರಿಲ್‌ ೨೦ ಶುಕ್ರವಾರದ ಶಾಸನ. 
ಡಿ.ವಿ. ಪರಮಶಿವಮೂರ್ತಿ ಅವರು ತಾವು ಸಂಪಾದಿಸಿದ ಕೃಷ್ಣದೇವರಾಯನ ಶಾಸನಗಳು. 
ಸಂ.೧ರಲ್ಲಿ ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀಕೃಷ್ಣದೇವರಾಯನ ದಿನಚರಿ “ಗಂಥದಲ್ಲಿರುವಂತೆ 
ಕ್ರಿಶ.೧೫೦೭ (ಪ್ರಭವ ಸಂವತ್ಸರ) ರಲ್ಲಿ ಕೃಷ್ಣದೇವರಾಯ ಯುವರಾಜ ಪಟ್ಟಾಭಿಷೇಕ 
ಮಾಡಿಸಿಕೊಂಡು, ತನ್ನ ಅಣ್ಣ ಕಾಲವಾಗುವವರೆಗೆ ಯುವರಾಜನಾಗಿದ್ದು ಸಹಕರಿಸಿದನು. 
ಹೊಸಪೇಟಿ ತಾಲೂಕಿನ ಸಿಂಗನಾಯಕನಹಳ್ಳಿ ಮತ್ತು ಹಂಪಿಯ ಶಾಸನಗಳಿಂದ ಕೃಷ್ಣದೇವರಾಯ 


ಕ್ರಿಶ೧೫೧೦ ಜನವರಿ ೨೪ ಗುರುವಾರ ಪಟ್ಟಾಭಿಷಿಕ್ಷನಾದನೆಂದು ಖಚಿತವಾಗುತ್ತದೆ. 


ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ಸಿಂಗನಾಯಕನಹಳ್ಳಿ ಎಂಬ ಹಾಳೂರಿನ 


ಆಂಜನೇಯಗುಡಿ ಬಳಿಯ ಬಂಡೆ ಶಾಸನ ಈ ವಿಚಾರವನ್ನು ಹೀಗೆ ತಿಳಿಸುತ್ತದೆ : 


ಶ್ರೀ ವಿರೂಪಾಕ್ಷದೇವರ ಗ್ರಾಮ ಸಿಂಗೆನಾಯಕನಹಳ್ಳಿ ಸ್ಪಸ್ತಿ ಶ್ರೀ ವಿಜಯಾಭ್ಯುದಯ 
ಸಾಲಿವಾಹನ ಶಕವರ್ಷ ೧೪೩೧ ಸುಕ್ಷಸಂವತರದ ಮಾಘ ಸುಧ ೧೪ಲು ಶ್ರೀಮನ್‌ 
ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರಪ್ರತಾಪ ಶ್ರೀವೀರಕ್ರು ಷ್ಠ್ಷರಾಯ 
ಮಹಾರಾಯರು ಶ್ರೀ ವಿರೂಪಾಕ್ಷದೇವರಿಗೆ ಅಮ್ರುತಪಡಿ ನಯಿವೇದ್ಯಕೆ 
ಅಂಗರಂಗವೈಭೋಗ ಚೆಯಿತ್ರಮಾ ಸದ ರಥ ಉಚ್ಛಾಹ ಮಕರಸಂಕ್ರಾಂತಿಯ ರಥೋತ್ಸಾಹ 
ಪಕ್ಷೋತ್ಸಾಹ ಮಸೋತ್ಪಾಹ ಸಂವತ್ತರೋತ್ಸಾಹ ನಿತ್ಯ ನೈಮಿತ್ತಿಕ ದೀಪಾರಾಧನೆ 
ಮೊದಲಾದ ಪುಣ್ಯತಿಥಿಗಳು ಮಹಾಪೂಜೆ ಮಹಾನಯಿವೇದ್ಯಕು ಸಮರ್ಪಿಸಿದ 
ಸಿಂಗನಾಯಕನ ಹಳ್ಳಿ ಗ್ರಾಮವನ್ನು ಕ್ರುಷ್ಠರಾಯರು ತಮ್ಮ ಪಟ್ಟಾಭಿಷೇಕದಲಿ ಸುಕ್ತ 
ಸಂವತ್ಸರದ ಮಾಘ ಸುದ್ದ ೧೪ ಲು ಪಟ್ಟವ ಕಟ್ಟಿಸಿಕೊಂಡು ಸಿಂಹಾಸನದ ಮೇಲೆ 
ಚಿತ್ತಯಿಸಿ ಶ್ರೀ ವಿರೂಪಾಕ್ಷ ದೇವರಿಗೆ ದಾನಧಾರಾಪೂರ್ವಕವಾಗಿ ಸಮರ್ಪಿಸಿದ 
ಸಿಂಗೆನಾಯಕನ ಹಳ್ಳಿ ಗ್ರಾಮ ೧ ಕಾಡಾರಂಭ ನೀರಾರಂಭ ತೋಟದ ರೊಕ್ಕ ಆದಾಯ 


ಭತ್ತಾದಾಯ ಸುಂಕಟ್ಟೆ ತಳವಾರಿಕೆ ಸಾಮ್ಯ ಜೋಡಿ ಬಿರಾಡ ಮುಂತಾದ ಏನುಂಟಾದ 


೧೨೨ 


ಆದಾಯವನ್ನು ಸರ್ವಮಾನ್ಯವಾಗಿ ಆಚಂದ್ರಾರ್ಕಸ್ನಾಯಿಯಾಗಿ ಸಮರ್ಪಿಸಿದೆವು. ಈ 
ಧರ್ಮಕೆ ಆರೊಬ್ಬರು ಅಳುಪಿದರೆ, ತಂದೆತಾಯನು ವಾರಾಣಾಸಿಯಲು ಕೊಂದ ಪಾಪಕೆ 
ಹೋಹರು ಗೋ (ಹ) ತ್ಯಾ, ಬಹ್ಮಹತ್ಯಾ, ಭ್ರೂಣಹತ್ಯಾ, ಸ್ತೀಹತ್ಯಾ ಅಸ್ನೇತಿ, ಮುಂತಾದ 


ಮಹಾಪಾತಕವ ಮಾಡಿದ ಪಾಪಕ್ಕೆ ಹೋಹರು. 


ಇದೇ ವಿಷಯ ತಿಳಿಸುವ ಹಂಪಿ ವಿರುಪಾಕ್ಷದೇವಸ್ಥಾನದಲ್ಲಿ ಹಾಕಿಸಿದ ಒಂದು 
ಸಂಸ್ಕೃತ ಭಾಷೆಯ ಶಾಸನವಿದೆ. ಕೃಷ್ಣದೇವರಾಯನ ಪ್ರಥಮ ಸಂಸ್ಕೃತ ಶಾಸನವದು. ೮೧ 
ಸಾಲಿನ ಆ ಶಾಸನದಲ್ಲಿ ೬೭ ನೇ ಸಾಲಿನವರೆಗೆ ಸಂಸ್ಕೃತದಲ್ಲೂ, ಅನಂತರ ೬೦ ಸಾಲಿನಿಂದ 
೮೧ರ ವರೆಗೆ ಕನ್ನಡದಲ್ಲಿ ನಿರೂಪಣೆಯಿದೆ. ಸಾಂಪ್ರದಾಯಿಕ ವರ್ಣನೆಯಿಂದ ಕೂಡಿದ ಈ 
ಶಾಸನದಲ್ಲಿ ತುಳುವರ ವಂಶಾವಳಿ - ಚಂದನಿಂದ ನರಸನಾಯಕ, ಅವನ ಮೂವರು 
ಅರಸಿಯರು, ಅವನ ಸಂತಾನ, ಅದರಲ್ಲಿನ ನಾಗಲಾದೇವಿಯ ಪುತ್ರ ಕೃಷ್ಣದೇವರಾಯನೆಂದು 
ಹೇಳಲಾಗಿದೆ. ಕೃಷ್ಣದೇವರಾಯನು ತನ್ನ ಪಟ್ಟಾಭಿಷೇಕದ ದಿವಸ ದೇವರ ಅಮೃತಪಡಿಗೆ 
ಸಿಂಗನಾಯಕನ ಹಳ್ಳಿಯನ್ನು ಸಮರ್ಪಿಸಿ ವಿರೂಪಾಕ್ಷನ ಸಮ್ಮುಖದ ಮುಖಮಂಟಪವನ್ನು 
ಆ ಮುಂದಿನ ಗೋಪುರವನ್ನು ಕಟ್ಟಿಸಿ, ಹಿರಿಯ ಗೋಪುರವನ್ನು ಜೀರ್ಣೋದ್ದಾರ ಮಾಡಿ, 
ದೇವರಿಗೆ ಸ್ವರ್ಣಕಮಲ, ನಾಗಾಭರಣ ಅರ್ಪಿಸಿದನು. ನೈವೇದ್ಯಕೆ ಹರಿವಾಣ, ಆರತಿ ಹಲಗೆ, 
೨೪ ಬೆಳ್ಳಿಯ ಆರತಿಗಳನ್ನು ನೀಡಿದ್ದಾನೆ.” ಈ ವಿವರಗಳಿಂದ ಕೃಷ್ಣದೇವರಾಯನ 
ಪಟ್ಟಾಭಿಷೇಕತೇದಿ ೧೫೧೦ ಜನವರಿ ೨೪ ಎಂಬುದು ಖಚಿತ; ಆದರೆ ಅದಕ್ಕೂ ಮೊದಲೇ 


ಆತ ಸಾಮ್ರಾಟನಾಗಿ ನಿಯೋಜಿತನಾಗಿದ್ದಾನೆ. 


ಕೃಷ್ಣದೇವರಾಯನ ರಾಣಿಯರು 


ಣ 
ಕೃಷ್ಣದೇವರಾಯನ ಅಂತಃಪುರದ ಬಗ್ಗೆ ಪೋರ್ತುಗೀಸ್‌ ಪ್ರವಾಸಿ ಡೋಮಿಂಗೋ 
ಪಾಯೆಸ್‌ ಅಭಿಪ್ರಾಯ ನೀಡುತ್ತಾನೆ. ಪಾಯೆಸ್‌ ವಿಜಯನಗರಕ್ಕೆ ಕೃಷ್ಣದೇವರಾಯನ ಆಳ್ಗಿಕೆಯ 


ಉಚ್ಛ್ರಾಯ ಕಾಲದಲ್ಲಿ, ಕ್ರಿಶ.೧೫೨೦ ರಲ್ಲಿ ಬಂದಿದ್ದನು. ಅವನ ಪ್ರಕಾರ "ರಾಜನಿಗೆ ಹನ್ನೆರಡು 


೧೨೩ 


ಧರ್ಮಪತ್ನಿಯರು. ಅವರಲ್ಲಿ ಮೂವರು ಮುಖ್ಯರು. ಈ ಮೂವರಲ್ಲಿ ಪ್ರತಿಯೊಬ್ಬರ ಪುತ್ತರು 
ರಾಜ್ಯಕ್ಕೆ ವಾರಸುದಾರರು, ಮಿಕ್ಕವರೆಲ್ಲ. ಅಂದರೆ ಅವರೆಲ್ಲರಿಗೂ ಪುತ್ತರಿದ್ದರೆ. ಆದರೆ ಒಬ್ಬನೇ 
ಮಗನಿದ್ದಾಗ ಅವನು ಯಾರ ಪುತ್ರನೇ ಆಗಿರಲಿ ಅವನೇ ವಾರಸುದಾರ. ಈ ಪ್ರಧಾನ 
ಪತ್ನಿಯರಲ್ಲಿ ಒಬ್ಬಳು ಒರಿಯಾ ರಾಜನ ಮಗಳು. ಮತ್ತು ಮಿಕ್ಕವರು ಸೆರಿಂಗಪಟಾಲದ 


ರಾಜನಾಗಿರುವ ಸಾಮಂತನ ಪುತ್ತಿ ಮತ್ತು ಇನ್ನೊಬ್ಬ ಪತ್ನಿ ವಾರಾಂಗನೆ”.*- 


ಆದರೆ ಫರ್ನಾವೋ ನೂನಿಜ್‌ ರಾಯನ ಪತ್ನಿಯರ ಬಗ್ಗೆ ನೀಡುವ ವಿವರ ಭಿನ್ನವಾಗಿದೆ. 
ಇವನು ಅಚ್ಛುತರಾಯನ ಕಾಲದಲ್ಲಿ ಅಂದರೆ ಕೃಷ್ಣದೇವರಾಯನು ಕಾಲವಾದ ಹತ್ತು ವರ್ಷಗಳ 
ನಂತರ ಬಂದವನು. ಅವನ ಪ್ರಕಾರ “ಈ ರಾಜರು ಬಹಳ ಹೆಂಡಂದಿರನ್ನು ಹೊಂದಿರುವುದು 
ಘನವಾದುದೆಂದು ಬಗೆಯುತ್ತಾರೆ. ಈ ರಾಜಾ ಕಿಸ್ನರಾವ್‌ ನಾಲ್ದರನ್ನು ಮದುವೆಯಾದನಾದರೂ 


ಇವಳನ್ನು (ವಾರಾಂಗನೆ) ಇತರ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸಿದ.””” 


ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕಿನ ಓಗೊಟ್ಟದ (ವಾಗಟ) ಶಾಸನದಲ್ಲಿ 
ಕೃಷ್ಣದೇವರಾಯನು ಇಮ್ಮಡಿ ನರಸಿಂಹರಾಯನಿಗೆ ಅಳಿಯನೆಂದು ಕರೆಯಲಾಗಿದೆ. ಶಾಸನದ 


ಪಠ್ಯ ಹೀಗಿದೆ : 


ಶುಭಮಸ್ತು ಸ್ಪಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕೆ ವರುಷ 
೧೪೧೮ ನಳ ಸಂವತ್ಸರ ದ ಪುಶ್ಯ ಸು.೧೦, ಶುಕ್ರವಾರದಲು ಶ್ರೀಮನ್‌ 
ಮಹಾಮಂಡಲೇಶ್ವರ ಮೇದಿನೀ ಮೀಸರ ಗಂಡ ಕಠಾರಿ ಸಾಳ್ಳ ಸಾಳುವ 
ಯಿಂಮಡಿ ನರಸಿಂಗರಾಯ ಮಹಾರಾಯರುಗಳೆ ಅಳಿಯ ಶ್ರೀಕೃಷ್ಣರಾಯ 
ಮೊಡೆಯರು ವೊಗಟ್ಟದ ವರದರಾಜ ದೇವರಿಗೆ ...... ಸಹಿರೂಣ್ಯೋದಕ 
ದಾನಧಾರಾ ಪೂರ್ವಕವಾಗಿ ........... ದಾನಪಾಲನಯೋರ್ಮದ್ಯೇ 
ದಾನಾಶೇಯೋನುಪಾಲನಂ ದಾನಾಸ್ಪರ್ಗಮವಾಷ್ನೋತಿ 
ಪಾಲನಾದಚ್ಯುದಂಪದಂ 


(ಎ.ಕ. 1X ಸಪ್ಲಿಮೆಂಟ್‌, ತಿದ್ದುಪಾಡಾದ ಶಾಸನ, ಶಾಸನ ಸಂ. ೧೭೪) 


೧೨೪ 


ಈ ಶಾಸನದ ಪ್ರಕಾರ ಕೃಷ್ಣದೇವರಾಯನು ಸಾಳುವ ಇಮ್ಮಡಿ ನರಸಿಂಹರಾಯನ 
ಮಗಳನ್ನು ಮದುವೆ ಆಗಿರಬೇಕು, ಆಕೆಯ ಹೆಸರೇನು? ಅನಂತರ ಆಕೆ ಬೇಗನೇ ತೀರಿಕೊಂಡಳೇ? 
ಈ ಪ್ರಶ್ನೆಗಳಿಗೆ ಈವರೆಗೆ ಉತ್ತರ ದೊರೆತಿಲ್ಲ. ಈ ಶಾಸನೋಕ್ಷಳಾದ ತಿರುಮಲದೇವಿಯು 
ಪಟ್ಟಮಹಿಷಿಯಾದ ತಿರುಮಲದೇವಿಯೆಂದು ಕೆಲವರು ಹೀಗೆ ಅಭಿಪ್ರಾಯಿಸಿದ್ದಾರೆ : “ಆದರೆ 
ಇಮ್ಮಡಿ ನರಸಿಂಹರಾಯರ ಈ ಮಗಳ ಹೆಸರೂ ತಿರುಮಲದೇವಿ. ಪಟ್ಟಾಭಿಷೇಕ ಕಾಲದಲ್ಲಿ 
ಅವಳೇ ರಾಣಿಯೆಂದು ಆಕೆ ಸ್ಪಲ್ಪಕಾಲದಲ್ಲಿಯೇ ಮರಣಿಸಿದ್ದರಿಂದ ಶ್ರೀರಂಗಪಟ್ಟಣದ ವೀರಪ್ಪ 


ಒಡೆಯರ ಮಗಳನ್ನು ಮದುವೆ ಆದರೆಂದು ಅಭಿಪ್ರಾಯ. ಆಕೆಯೂ ತಿರುಮಲ ದೇವಿಯೇ.” 
ಪಟ್ಟಮಹಿಷಿ ತಿರುಮಲದೇವಿ 


ಶ್ರೀರಂಗಪಟ್ಟಣದ ಪಾಲಕನಾದ ವೀರಪ್ಪ ಒಡೆಯರ ಪುತ್ರಿ ತಿರುಮಲದೇವಿ. ಈಕೆಯೇ 
ಇತಿಹಾಸದುದ್ದಕ್ಕೂ ಕೃಷ್ಣದೇವರಾಯನ ಸಹಚಾರಿಣಿ, ಮಹತ್ವದ ಸ್ಥಾನ ಪಡೆದ ಮಹಾರಾಣಿ, 
ಪಟ್ಟದರಸಿ. ಶಕೆಯ ಬಗ್ಗೆ ಶಾಸನಗಳೂ, ಶಿಲಗಳೂ ಸ್ನಾರಕಗಳೂ, ತೆಲುಗು, ಕನ್ನಡ ಸಾಹಿತ್ಯ 


ಕೃತಿಗಳೂ ಅಪಾರ ಮಾಹಿತಿ ನೀಡುತ್ತವೆ. 


“ತುಳುವ ವಂಶಸ್ಥಾಪಕ ನರಸನಾಯಕ ಶ್ರೀರಂಗಪಟ್ಟಣವನ್ನು ಗೆದ್ದು ಸ್ಪಾಧೀನ 
ಪಡಿಸಿಕೊಂಡಿದ್ದ. ಯುದ್ದದಲ್ಲಿ ವೀರಯ್ಕನ ಸಹಾಯಕ್ಕಾಗಿ ಅವನನ್ನು ಆ ಪ್ರಾಂತದ ಪಾಲಕನನ್ನಾಗಿ 
ನೇಮಿಸಿದನು. ಆತನ ಮಗಳಾದ ತಿರುಮಲದೇವಿ ಸರ್ವಾಂಗ ಸುಂದರಿಯೂ, ಸರ್ವಗುಣ 
ಸಂಪನ್ನೆಯೂ ಆಗಿದ್ದುದನ್ನು ಗಮನಿಸಿ, ಆಕೆಯನ್ನು ತನ್ನ ಮಗ ಕೃಷ್ಣರಾಯನಿಗೆ ಕೊಟ್ಟು 
ವಿವಾಹವನ್ನು ಮಾಡಿಸಿದನು. ಈ ವಿವಾಹವು ಕ್ರಿಶ.೧೪೯೨-೯೪ರಲ್ಲಿ ನಡೆದಿರಬಹುದೆಂದು 


ಇತಿಹಾಸಕಾರ ಕೋದಂಡರಾಮಯ್ಯ ತಿಳಿಸುತ್ತಾರೆ. 


ವಾಗಟಶಾಸನವು ಇಮ್ಮಡಿ ಸಾಳುವ ನರಸಿಂಹರಾಯರ ಅಳಿಯ ಕೃಷ್ಣರಾಯನಿಗೆ 
೧೪೯೬ರಲ್ಲಿ ಮದುವೆಯಾಗಿತ್ತೆಂದು ಸೂಚಿಸುತ್ತದೆ. ಹಾಗಾದರೆ ಕೃಷ್ಣದೇವರಾಯನು ಮೊದಲೇ 


ವಿವಾಹವಾಗಿದ್ದು ಅನಂತರ ಅವನ ರಾಣಿ ೧೫೧೦ರಲ್ಲಿ ಗತಿಸಿರಬೇಕು. ಅನುಪಮ 


೧೨೫ 


ಸುಂದರಿಯಾದ ತಿರುಮಲಾದೇವಿಯ ಯೌವನೋದಯವನ್ನು ಕೃಷ್ಣದೇವರಾಯ ತನ್ನ ಅಮುಕ್ತ 
ಮಾಲ್ಕದ ಕೃತಿಯಲ್ಲಿ ಚಿತ್ರಿಸಿದ್ದಾನೆಂದು ಕೆಲವು ವಿದ್ಧಾಂಸರು ಭಾವಿಸುತ್ತಾರೆ. ಪಾಯೆಸ್‌ ಹೇಳುವ 
ಪಕಾರ ಕೃಷ್ಣದೇವರಾಯ ತಿರುಮಲದೇವಿಯನ್ನು ಮಾತ್ರವಲ್ಲದೇ ಆಕೆಯ ಒಬ್ಬರೋ ಇಬ್ದ್ಬರೋ 
ತಂಗಿಯರನ್ನು ಮದುವೆಯಾದಂತೆ ಕಾಣುತ್ತದೆ. ಶೀರಂಗಪಟ್ಟಣದಲ್ಲಿ ಈ ವಿವಾಹವು ಸಂಪದಾಯ 


ಪೂರ್ವಕವಾಗಿ ಜರುಗಿತೆಂದು ವಿದ್ಧಾಂಸರ ಅಭಿಪ್ರಾಯವಾಗಿದೆ. 


ಕ್ರಿಶ೧೫೧೭ರ ಶಾಸನವು ತಿರುಮಲದೇವಿಯು ಪಟ್ಟಮಹಿಷಿಯೆಂದು ದೃಢಪಡಿಸುತ್ತದೆ 
(ಎ.ಕ. ೫1 ಹೊಳಲೈೆರೆ-೭೦ ತ್ಯಾಗದಹಳ್ಳಿಯ ಗ್ರಾಮದಾನ). ತಿರುಮಲದೇವಿಯನ್ನು ಸದಾ 
ಸಂತೋಷದಲ್ಲಿಡಲು ರಾಯನು ಎಲ್ಲಾ ಪ್ರಯತ್ನ ಮಾಡಿದನು. ತುಂಗಭದ್ರಾ ತೀರದಲ್ಲಿ 
ಚಿತ್ರವಾಟಿಕಾ ಎಂಬ ಉದ್ಯಾನವನ್ನು ನಿರ್ಮಿಸಿದನು. ರಾಜಧಾನಿಯ ಒಂದು ಭಾಗವು 


ತಿರುಮಲದೇವಿಪುರವಾಗಿತ್ತು.”3 


“ಕಮ್ಮರಗುಂಟ ಶಾಸನವು ತಿರುಮಲದೇವಿಯೇ ಪಟ್ಟಮಹಿಷಿಯೆಂದು ಉಲ್ಲೇಖಿಸುತ್ತದೆ. 
ಪಟ್ಟಮಹಿಷಿಗೆ ಸಲ್ಲುವ ಕರ್ಪೂರ ವೀಳ್ಯವನ್ನು ಆಕೆಗೆ ಸಲ್ಲಿಸಲಾಗುತ್ತಿತ್ತು. ತಿರುಪತಿಗೆ ರಾಯನ 
ಜೊತೆಯಲ್ಲಿ ಅನೇಕಬಾರಿ ಹೋಗಿ ತಿರುವೇಂಗಳನಾಥನನ್ನು ಆರಾಧಿಸಿದ್ದಳು. ಅದಲ್ಲದೇ 
ಅಮರೇಶ್ವರ, ರಾಜಮಹೇಂದವರಂ, ಸಿಂಹಾಚಲ, ಕಾಂಚಿ, ತಿರುಮಣ್ಣಾಮಲೈ, ಗಯ ಮೊದಲಾದ 


ತೀರ್ಥಕ್ಷೇತ್ರಗಳ ಯಾತ್ರೆಯನ್ನೂ ಕೈಗೊಂಡಿದ್ದಳು.” 


ಆಕೆಯನ್ನು ಕುಮಾರ ಧೂರ್ಜಟಿಯು ಸರಸ್ಪತಿಗೆ ಹೋಲಿಸಿದ್ದಾನೆ. ಆಕೆಯ ಪುತ್ರಿ 
ಮೋಹನಾಂಗಿ ತಾನು ರಚಿಸಿದ ಮಾರೀಚೀಪರಿಣಯಂ ಕಾವ್ಯದಲ್ಲಿ ಕೃಷ್ಣದೇವರಾಯನನ್ನು 
ತಿರುಮಲದೇವೀ ಹೃದಯಪ್ರಿಯ ಎಂದು ಕರೆದಿರುವಳು. ಅಲ್ಲದೆ ಚಿನ್ನಾಂಬಾ ಮನೋಹರ, 


ನರಸಿಂಹ ದೇವರಾಯ ಪ್ರಿಯನಂದನ, ನಾಗಮಾಂಬಾ ತನುಜ ಎಂದು ವರ್ಣಿಸಿದ್ದಾಳ. 


ಮಗನ ಸಾವಿನ ದುಖದಲ್ಲಿ ಕೃಷ್ಣದೇವರಾಯನು ಕ್ರಿ.ಶ.೧೫೩೦ ರಲ್ಲಿ ಮೃತನಾದನು. 


ತಿರುಮಲದೇವಿ ಮತ್ತಿತರ ಅಂತಃಷಮರ ಸ್ತೀಯರು ಸಹಗಮನ ಮಾಡಲಿಲ್ಲ. ತಿರುಮಲದೇವಿಯು 


೧೨೬ 


ತನ್ನ ಮಗಳು, ತಿರುಮಲಾಂಬಾ ಮತ್ತು ಅವಳ ಮಕ್ಕಳೊಂದಿಗೆ ಮಾಮಿ ಮತ್ತು ನೋವನ್ನು 


ಮರೆತು ಕ್ರಿಶ. ೧೫೪೨ ವರೆಗೆ ಜೀವಿಸಿದ್ದಳು. 


ಒಬ್ಬ ಸಾಮಂತರಾಜನ ಮಗಳಾಗಿ ಜನಿಸಿದ ತಿರುಮಲದೇವಿ ಮಹಾ ಸಾರ್ವಭೌಮ 
ಕೃಷ್ಣದೇವರಾಯನ ಪಟ್ಟಮಹಿಷಿಯಾಗಿ ವಿಜಯನಗರ ಸಾಮ್ರಾಜ್ಯದ ವಜನಸಿಂಹಾಸನವನ್ನು 
ಅಲಂಕರಿಸಿದ ಮಹಾಅದೃಷ್ಟಶಾಲಿ. ಕೃಷ್ಣದೇವರಾಯನೊಂದಿಗೆ ತಿರುಮಲದೇವಿ ರಣರಂಗದಲ್ಲೂ, 
ಪತಿಯೊಡನೆ ಅನೇಕ ತೀರ್ಥಕ್ಷೇತ್ರ ಸಂದರ್ಶನದಲ್ಲೂ ಜೊತೆಯಾಗಿದ್ದು ಹಲವಾರು 
ದೇವಾಲಯಗಳಿಗೆ ದಾನದತ್ತಿ ನೀಡಿದಳು. ಮುಕ್ಕುತಿಮ್ದ್ನನ ಮಹಾಕವಿಯ ಪಾರಿಜಾತಾಪಹರಣಮು 
ಕಾವ್ಯ ವಸ್ತುವಾಗಿ, ಆಂಧ್ರ-ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿದ್ದಾಳೆ. 


ಮುಕ್ಕುತಿಮ್ಮನನು ತನ್ನ ಕಾವ್ಯದಲ್ಲಿ ಕೃಷ್ಣದೇವರಾಯನನ್ನು ತಿರುಮಲದೇವೀ ವಲ್ಲಭನೆಂದು 


ಚಿನ್ನಾದೇವೀ ಜೀವಿತನಾಯಕನೆಂದೂ ಬಣ್ಣಿಸಿದ್ದಾನೆ. 


ಕೃಷ್ಣದೇವರಾಯನ ವೈಯಕ್ತಿಕ ವಿಷಯಗಳು ಅವನ ಶಾಸನಗಳಲ್ಲಿ ಹೆಚ್ಚಾಗಿ ಸಿಗುವುದಿಲ್ಲ. 
ನ್ಯೂನಿಜ್‌ ಪ್ರಕಾರ-ರಾಜನಿಗೆ “ಐನೂರು ಜನ ಹೆಂಡತಿಯರಿದ್ದಾರೆ. ಬೇಕೆಂದರೆ ಇನ್ನಷ್ಟು 
ಜನರು ಅವನ ಭೋಗಕ್ಕೆ ಸಿದ್ಧರಿರುತ್ತಾರೆ. ರಾಜನು ಸತ್ತಾಗ ಇವರೆಲ್ಲ ಅವನೊಡನೆ ಚಿತೆಗೆ 
ಬೀಳುತ್ತಾರೆ ರಾಜನು ಹೊರಗೆ ಪ್ರಯಾಣ ಹೊರಟಾಗ ಅವನೊಂದಿಗೆ ಇಪ್ಪತ್ತು ಅಥವಾ 
ಮೂವತ್ತು ಜನ ಅವನ ಅಚ್ಚುಮೆಚ್ಚಿನ ರಾಣಿಯರು ಅವನೊಂದಿಗೆ ಪಲ್ಲಕ್ಕಿಯಲ್ಲಿ ಹೊರಡುತ್ತಾರೆ” 
(ಎಚ್‌.ಎಲ್‌.ನಾಗೇಗೌಡ : ಪ್ರವಾಸಿಕಂಡ ಇಂಡಿಯಾ-ಸಂ.೨ ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾಲಯ, ಮೈಸುರು.೧೯೬೬, ಪು.೩೦೪). ಇದು ನಂಬಲು ಸುಲಭವಲ್ಲವಾದ ಹೇಳಿಕೆ. 
ನ್ಯೂನಿಜ್‌ನು ರಾಜಧಾನಿಯ ಬೀದಿಗಳಲ್ಲಿ ಅವರಿವರು ಆಡಿದ ಮಾತುಗಳನ್ನು 


ಬರೆದುಕೊಂಡಿರಬೇಕು. 


೧೨೭ 


ರಾಯನ ಪ್ರೀತಿಯ ರಾಣಿ ಚಿನ್ನಾದೇವಿ 


“ಈ ಕೃಷ್ಣರಾಯ ಬಾಲಕನಾಗಿ ಬಿಸ್ನಗರ ಪಟ್ಟಣದಲ್ಲಿ ಬೆಳೆಯುತ್ತಿರುವಾಗ ಚಿನ್ನಾದೇವಿ 
ಎಂಬ ಬೆಲೆವೆಣ್ಣಿನೊಂದಿಗೆ ಸಂಪರ್ಕವಾಯಿತು. ಚಿನ್ನಾದೇವಿಯ ಮೇಲೆ ಆತನಿಗೆ ನಿರ್ಭರವಾದ 
ಪ್ರೇಮ ಮೋಹಾತಿಶಯದಲ್ಲಿ ತಾನು ರಾಯನಾದರೆ ಅವಳನ್ನು ಮದುವೆಯಾಗುವುದಾಗಿ 
ಮಾತು ಕೊಟ್ಟಿದ್ದನು. ಮೇಲುಮಾತಿಗಾಗಿ ಆತನು ಹಾಗೆ ಹೇಳಿರಬಹುದು. ಆದರೆ ಆತನೇ 
ರಾಯನಾದನು ಇದು ಇತಿಹಾಸ. ಪಟ್ಟವನ್ನೇರಿದಾಗ ಆತನು ತನ್ನ ಬಾಲ್ಕಕಾಲದ ಪ್ರಸಂಗಗಳನ್ನೆಲ್ಲಾ 
ಮರೆತನು. ಆದರೆ ಈ ಬೆಲೆವೆಣ್ಣನ್ನು ಮಾತ್ರ ಮರೆಯಲಾಗಲಿಲ್ಲ. ಅರಮನೆಯಿಂದ ರಹಸ್ಯವಾಗಿ 
ಆಕೆಯ ಮನೆಗೆ ಹೋಗುತ್ತಿದ್ದನು. ಈ ವಿಷಯವನ್ನು ಆತನ ಮಂತ್ರಿ ಸಾಳುವ ತಿಮ್ಮಯ್ಯನು 
ಒಂದು ರಾತ್ರಿ ನೋಡಿ, ಆತನನ್ನು ಹಿಂಬಾಲಿಸಿ ಚಿನ್ನಾದೇವಿಯ ಮನೆಗೆ ಹೋಗಿ ರಾಯನಿಗೆ 
ಸಿಟ್ಟು ಮಾಡಿ ಅರಮನೆಗೆ ಕರೆದೊಯ್ದನು. ಅಲ್ಲಿ ರಾಯನು ತಾನು ಅವಳಲ್ಲಿ ಎಷ್ಟು 
ಗಾಡಢಾನುರಕ್ತನಾಗಿದ್ದೇನೆಂಬುದನ್ನು ಅವಳನ್ನು ಮದುವೆಯಾಗುವುದಾಗಿ ಮಾತು 
ಕೊಟ್ಟಿರುವೆನೆಂಬುದನ್ನು ಹೇಗಾದರೂ ಮಾಡಿ ತಾನು ಕೊಟ್ಟ ವಚನವನ್ನು ಪಾಲಿಸಲೇಬೇಕೆಂದನು. 
ರಾಜನು ದೃಢಸಂಕಲ್ಲನಾಗಿದ್ದಾನೆಂದು ತಿಳಿದು ಮಂತ್ರಿಯು ಆತನ ಇಷ್ಟಾನುಸಾರವಾಗಿ 
ನಡೆಯುವುದೇ ಮೇಲೆಂದುಕೊಂಡು ಪ್ರಭುವಿಗೆ ಅಪಯಶಸ್ಸು ಬಾರದಂತೆ ನೋಡುವೆನೆಂದು 
ಹೇಳಿದನು. ಮಂತ್ರಿಯು ತಾನು ಹೇಳಿದಂತೆ ಮಾಡಲೆಂದು ನರಸಿಂಗದೇಶದ ನೃಪಾಲರ 
ಮಗಳು ಸುಂದರಾಂಗಿಯಾದ ಕನ್ಯೆಯನ್ನು ತಂದು ರಾಜನಿಗೆ ಲಗ್ನ ಮಾಡಿದನು. ಅನಂತರ 


ಆಕೆಯನ್ನು ಭೋಗಕಾಂತೆಯನ್ನು ಒಂದೇ ಮಂದಿರದಲ್ಲಿರುವಂತೆ ಮಾಡಿದನು.” 


ರಾಯನ ಅತ್ಯಂತ ಪೀತಿಪಾತ್ರಳಾದ ಸತೀಮಣಿ ಚಿನ್ನಾದೇವಿ. ಕೃಷ್ಣದೇವರಾಯನಿಗೆ 
ಅಂಕಿತವಾದ ತೆಲುಗು ಕಾವ್ಯಗಳಾದ ಮನುಚರಿತ್ರೆ ಮತ್ತು ಪಾರಿಜಾತಾಪಹರಣಮುಗಳಲ್ಲಿ 
ತಿರುಮಲದೇವಿ ಮತ್ತು ಚಿನ್ನಾದೇವಿಯರ ಹೆಸರುಗಳು ಮಾತ್ರ ಕಾಣುತ್ತವೆ. ಕೃಷ್ಣದೇವರಾಯನ 
ಹದಿಹರೆಯದ ಪ್ರಥಮ ಪ್ರಣಯಿನಿ ಚಿನ್ನಾದೇವಿ. ಆಕೆ ತುಂಬಾ ಸುಂದರಿಯೆಂದೂ, 


ವಿಜಯನಗರದ ದೇವಾಲಯವೊಂದರಲ್ಲಿ ನರ್ತಕಿಯಾಗಿದ್ದಳಂದೂ ಹೇಳಲಾಗಿದೆ. ವಿರೂಪಾಕ್ಷ 


೧೨೮ 


ದೇವಾಲಯದ ದೇವರಾಯನ ಮಗಳೆಂದೂ, ಆಕೆಯ ನೃತ್ಯಗುರು ವಿರೂಪಾಕ್ಷ ಪಂಡಿತನೆಂದೂ 
(ಕೈಫಿಯತ್‌) ಹೇಳಲಾಗಿದೆ. ಕ್ರಿಶ೧೫೧೨ ರ ಹಿರೇ ಜಟ್ಟಿಗ ಶಾಸನದಂತೆ ಈಕೆ ಕೃಷ್ಣದೇವರಾಯನ 
ರಾಣಿ ಆಗಿದ್ದಳು (ಎ.ಕ. VI] ನಾಗ ೧೩೪). ಕೃಷ್ಣದೇವರಾಯನು ಹೊಯ್ದಳದೇಶದ ವೆಲ್ಲೂರು 
ಸೀಮೆಯ ಹಿರಿಜಟ್ಟಿಗ ಎಂಬ ಗ್ರಾಮವನ್ನು ಶೀನಿವಾಸಾದ್ದರಿ ಎಂಬ ಬ್ರಾಹ್ಮಣನಿಗೂ ಮತ್ತು 
ಇನ್ನಿತರ ಬ್ರಾಹ್ಮಣರಿಗೂ ಇಪ್ಪತ್ತು ವೃತ್ತಿಗಳನ್ನಾಗಿ ವಿಭಾಗಿಸಿ ದಾನವಾಗಿ ನೀಡಿರುವನು. ಶಾಸನದಲ್ಲಿ 
ಶೀನಿವಾಸಾಧ್ದರಿಯನ್ನು ಶಾಸ್ತ್ರ, ಕಾವ್ಯ, ಪುರಾಣ ಮುಂತಾದವುಗಳಲ್ಲಿ ಪ್ರವೀಣನೂ ಮತ್ತು 
ಅತಿರಾತ್ರಯಾಗ ಮಾಡಿದವನೂ ಎಂದು ಬಣ್ಣಿಸಿದೆ. ಮೇಲ್ವಂಡ ಹಿರಿಜಟ್ಟಿಗ ಗ್ರಾಮವನ್ನು 
ಚಿನ್ನಾದೇವಿಷಪುರವೆಂದು ಮರು ಹೆಸರಿಟ್ಟು (ಕಾಡಂಕಾಖ್ಯಹುರೇಣ ಚ ಚಿನ್ನಾದೇವಿಷುರಂ ಚೇತಿ 
ಪ್ರತಿನಾಮ್ನೇಪಶೋಭಿತಂ) ಶಿವಗಂಗೆಯ ಗಂಗಾಧರನ ಸನ್ನಿದಿಯಲ್ಲಿ ದಾನ ನೀಡಿದ ವಿಷಯವಿದೆ. 
ಸಭಾಪತಿ ರಚಿಸಿದ ಈ ಶಾಸನವನ್ನು ಮಗನಾದ ಮಲ್ಲಣಾರ್ಯನು ಬರೆದನೆಂದು ಹೇಳಿದ್ದು 
ಇವನಿಗೂ ಒಂದು ವೃತ್ತಿಯನ್ನು ನೀಡಲಾಗಿದೆ. ಶಾಸನ-ಸಂಸ್ಕೃಶದಲ್ಲಿದೆ. ಆದರೆ ಅಂತ್ಯದಲ್ಲಿ 
ಶ್ರೀವಿರೂಪಾಕ್ಷ ಎಂದು ಕನ್ನಡ ಅಂಕಿತವಿದೆ. ಇದರಂತೆ ಕ್ರಿಶ.೧೫೧೨ಕ್ಕೆ ಮೊದಲೇ ಈ 
ಇಬ್ಬರ ವಿವಾಹವಾಗಿದೆ. ಚಿನ್ನಾದೇವಿಯು ರಾಯರೊಂದಿಗೆ ದಂಡಯಾತ್ರೆ, ತೀರ್ಥಯಾತೆಗೆ 
ಹೋದಳು. ದಾನಶಾಸನಗಳಲ್ಲಿ ತಿರುಮಲದೇವಿಯ ಹೆಸರೂ ಸಮಾನವಾಗಿ ಉಲ್ಲೇಖವಾಗಿದೆ. 
ನಿದರ್ಶನಕ್ಕೆ ಚಂದಗಿರಿಯ ೧೫೧೫ರ ಶಾಸನದಲ್ಲಿ ಶ್ರೀ ವೀರಕೃಷ್ಣರಾಯ ಮಹಾರಾಯರ 
ದೇವಿಯರು ಚಿಂನಾಜಿ ಅಂಮನವರೂ ತಿರುವೆಂಗಳನಾಥ ದೇವರಿಗೆ ಎಂದೂ (ಟಿ.ಟಿ.ಡಿ. ಐ 
೩ ನಂ.೪೨), ಅಲ್ಲಿಯದೇ ಮತ್ತೊಂದು ೧೫೧೫ರ ಶಾಸನದಲ್ಲಿ ಅಮರೇಶ್ವರ ಮಹಾದೇವರ 
ಸನ್ನಿದಿಯಲ್ಲಿ ತುಲಾಪುರುಷ ಮಹಾದಾನವನೂ ಮಾಡಿಚ್ಚಿಯಿಸಿ ತಮ ದೇವಿಯರು ಚಿನ್ನಾಜೆದೇವಿ 
ಅಮ್ಮ ತಿರುಮಲದೇವಿ ಅಮ್ಮ ಇವರ ಕೈಲ್ಲಿ ಮಹಾದಾನಗಳೂ ಮಾಡಿಚ್ಛೆಯಿಸಿ (ಟಿಟಿಡಿ 111. 


೭೭) ಎಂದಿದೆ. 


ಕಲಾರಸಿಕರಾದ ಕೃಷ್ಣದೇವರಾಯರು ಚಿನ್ನಾದೇವಿಯ ಗಾನ, ನಾಟ್ಯ, ಮತ್ತು 


ಸೌಂದರ್ಯಗಳಿಗೆ ಮನಸೋತುದರಲ್ಲಿ ಅಚ್ಚರಿಯಿಲ್ಲ. ಆದರೆ ಅರಸನಾದ ಮೇಲೆ ಮರೆಯದೆ 


೧೨೯ 


ಅವಳನ್ನು ವರಿಸಿ ಗೌರವದಿಂದ ನಡೆಸಿಕೊಂಡದ್ದು ಅವನ ದೊಡ್ಡತನವೆಂದು ಹೇಳಬಹುದು. 
ದಾನಕೊಡುವುದರಲ್ಲಿಯೂ, ಶಾಸನಗಳಲ್ಲಿಯೂ ಹಾಗೂ ಪ್ರಮುಖವಾಗಿ ತಿರುಮಲೆಯ 
ದೇವಾಲಯದಲ್ಲಿರುವ ಕಂಚಿನ ಮೂರ್ತಿಶಿಲ್ಲದಲ್ಲಿಯೂ ತಿರುಮಲದೇವಿ ಮತ್ತು 
ಚಿನ್ನಾದೇವಿಯರಿಬ್ಬರೂ ಇರುವುದು ಗಮನಾರ್ಹ. ಅಲ್ಲದೆ ಈ ರಾಣಿಯರ ಮೂರ್ತಿಗಳ 


ಪಾದಗಳ ಮುಂದೆ ಸ್ಪಷ್ಠವಾಗಿ ಅವರವರ ಹೆಸರುಗಳನ್ನು ಕನ್ನಡದಲ್ಲಿ ಕೆತ್ತಲಾಗಿದೆ. 


ಕ್ರಿಶ.೧೫೧೭ರ ತಿರುಮಲೆ ಶಾಸನದಲ್ಲಿ ರಾಣಿ ಶತಿರುಮಲದೇವಿ ಅವರ ಹೆಸರು 
ಮಾತ್ರ ಇರುವುದರಿಂದ, ವಿದ್ವಾಂಸರು ಆ ಶಾಸನದ ಕಾಲಕ್ಕೆ ಚಿನ್ನಾದೇವಿ ಕಾಲವಾಗಿರಬೇಕೆಂದು 


ಊಹಿಸಿದ್ದಾರೆ. ಚಿನ್ನಾದೇವಿಗೆ ಒಬ್ಬಳೇ ಮಗಳು, ಆಕೆಯ ಹೆಸರು ವೆಂಗಳಾಂಬಾ. 


ಈವರೆಗೆ ಚಿನ್ನಾಂಬಾಳ ತಂದೆ ತಾಯಿಯರ ಬಗ್ಗೆ ತಿಳಿದಿರಲಿಲ್ಲ. ಹಂಪಿಯ ಕನ್ನಡ 
ವಿಶ್ವವಿದ್ಯಾಲಯದ ಡಿ.ವಿ. ಪರಮಶಿವಮೂರ್ತಿ ಅವರು ಶೋಧಿಸಿದ ಮಂಡ್ಯ ಜಿಲ್ಲೆಯ 
ನಾಗಮಂಗಲ ತಾಲ್ಲೂಕ ಬೆಳ್ಳೊರು ಹೋಬಳಿಯ ಕಾಮಿಡಿ ಹಳ್ಳಿಯ ಶಾಸನವು ಚಿನ್ನಾದೇವಿಯ 
ಪೂರ್ವೋತ್ತರದ ಬಗ್ಗೆ ಹೊಸ ಬೆಳಕು ಚೆಲ್ಲಿರುತ್ತದೆ. ಈ ಶಾಸನವು ಬಹಳ ತುುಟಿತವಾಗಿದೆ. 
ಇದರ ಕಾಲವು ೧೭-೦೪-೧೫೨೧ ಬುಧವಾರವಾಗಿದೆ. ಈ ಸಮಯದಲ್ಲಿ ಕೃಷ್ಣದೇವರಾಯನ 
ರಾಣೀವಾಸದ ಚಿನ್ನಾದೇವಿಯಮ್ಮನು ಹಂಪೆಗೆ ಆಗಮಿಸಿದ್ದು ತೋಂಟದ ಮಠದ 
ನಿರಂಜನದೇವರು ಮತ್ತು ಮಲ್ಲಿಕಾರ್ಜುನ ದೇವರ ಸೇವಾರ್ಥ ವೀರಷ್ಲೊಡೆಯರ ನಾಯಕತನಕ್ಕೆ 
ಸಂದ ನಾಗಮಂಗಲ ಸ್ಥಳದ ದಡಿಗದ ಸೀಮೆಯ ಕಾಮಿಡಿ ಹಳ್ಳಿಯನ್ನು ದಾನವಾಗಿ ನೀಡಿದ 
ವಿಷಯ ತಿಳಿಯುತ್ತದೆ. ಶಾಸನದಲ್ಲಿ ದಾನ ಪಡೆದ ತೋಂಟದ ಮಠದ ನಿರಂಜನ ದೇವರು, 
ಸುಪಸಿದ್ದ ವೀರಶೈವ ಯತಿ ಎಡೆಯೂರಿನ ತೋಂಟದ ಸಿದ್ದಲಿಂಗೇಶ್ವರರೇ ಆಗಿದ್ದಾರೆ. ಕಾಮಿಡಿ 
ಹಳ್ಳಿಗೆ ಪೂರ್ವದ ಹೆಸರಾದ ಬಸವೋಜಯ್ಯಂಗಳ ಪುರವೆಂದು ಮರು ಹೆಸರಿಟ್ಟು ದಾನ 
ಮಾಡಲಾಗಿದೆ. ಈ ಶಾಸನದ ಆಧಾರದ ಮೇಲೆ ರಾಣಿ ಚಿನ್ನಾದೇವಿಯು ವಾರಾಂಗನೆ 
ಅಲ್ಲವೆಂದೂ ಅವಳು ವಿಜಯನಗರದ ಅಧಿಕಾರಿಗಳ ಮನೆತನದವಳಂದೂ ತಿಳಿದು ಬರುತ್ತದೆ. 


ಇದೊಂದು ಹೊಸ ವಿಚಾರವಾದುದರಿಂದ ಈ ಸಂಬಂಧದ ಶಾಸನದ ಪೂರ್ಣಪಾಠವನ್ನು 


೧೩೦ 


ಮುಂದೆ ಕೊಡಲಾಗಿದೆ: 


ಶ್ರೀ ಜಯಾಭ್ಯದಯ ಶಾಲಿವಾಹನ ಶಕ ವರ್ಷಂಗಳು ೧೪೪೩ ನೆಯ ವೃಷಸಂ. ವತ್ತರದ 
ವಯಿಶಾಖ ಶುದ್ಧ ೧೧ ಬುಧವಾರದಲು ಶ್ರೀಮನ್‌ ಮಹಾರಾಜಾಧಿರಾಜ ಪರಮೇಶ್ವರ 
ಶ್ರೀ ವೀರಪ್ರತಾಪ ಕೃಷ್ಣರಾಯ ಮಹಾರಾಯರ ರಾಣಿವಾಸ ದೇವಿಯರಾದ ಚಿಂ 
ನಾದೇವಿಯಮನವರು ವಿಜಯನಗರದ ವಿರೂಪಾಕ್ಷದೇವರ ಹಂಪೆಯೊಳಗಣ 
ತೋಟಮಠದ ನಿರಂಜನದೇವರಿಗೆ ಮಲ್ಲಿಕಾರ್ಜುನ ದೇವರಿಗೂ ಯಿಬ್ದರಿಗೂ ಕೊಟ್ಟ ದಾನದಾ 
ಕ್ರಮವೆಂತೆಂದರೆ ನಮ್ಮ ತಂದೆ ಚೊಕ್ಕಣನಾಯಕರ ಚಿಕ್ಕ ನಾಯ್ಕರ ಮಗ ಸೇನಾಸಮು 
ಸಾಳುವ ಗಜಸಿಂಹ ವೀರಷ್ಟೊಡೆಯರ ನಾಯಕತನಕೆ ಸಲುವ ನಾಗಮಂಗಲ ಸ್ಥಳದ ದಡಿಗದ 
ಸೀಮೆಯೊಳಗಣ ಕಾಮಿಡಿಹಳ್ಳಿಯ ಗ್ರಾಮವನು ಪೂರ್ವದ ಹೆಸ ಲಿ ಸಿವಧರ್ಮ ಹೆಸರಿನಲಿ 
ಬಸವೋಜಯ್ಯಂಗಳ ಪುರವೆಂದೂ ಹೆಸರುಕೊಟ್ಟು ಶ್ರೀ. ಮದ್‌ ಶಕ್ತಿ....ವಾಗಿಶ್ರೀ 
ಕೃಷ್ಣರಾಯರಿಗೆ ಧರ್ಮವಾಗಿ ಬಸವೋಜಯ್ಯ .... ಹುರವನು....ತ್ರಿ... ಕೆರೆಯನು 
ಕಟ್ಟಿಪಿ ಕೊ ಟ್ಬು ಗ್ರಾಮಂ .... ಹುರವಾಗಿ ಕೊಟ್ಟ ಗ... ಗ್ರಾಮ ವನು ನಿಮಗೆ ಕೊಟ್ಟು. 
. ಸೀಮೆಯನು.... ವರು ಯ.. ವೊಪಹಾಕಿಸಿ ಕೊಟು ... ಸೀಮೆವೊಳಗಾದ 
ಲು ತೋಟ ತುಡಿಕೆ ಆದಾಯ .. . ಬಳಿಯಲು ಸಲುವ... ಭ ನೀರಾರಂಭ 


ಕಿರುಕುಳ ಸುವರ್ಣದಾಯ ಸುಂಕ ಮಗ್ಗ ಮನೆವರಿ.... ಸ್ಪಾಸ್ಥೆಯನು ಆಗುಮಾಡಿಕೊಂಡು 


ನೀವೇ ಅನುಭವಿಸಿಬಹಿರೆಂದು... .... ನ ಸಂನಿಧಿಯಲ್ಲಿ ಶ್ರೀ ಕೃಷ್ಣರಾಯರಿಗೆ 
ಆಯುರಾರೋಗ್ಯ ..... ದ್ಲಿಯಾಗಬೇಕೆಂದು ಪೂಜೆಯಂ ಮಾಡಿಕೊಂಡು ಆ ಚಂದ್ರಾ 
ಪಾರಂಪರ್ಯಯಾಗಿ ಆ... ಯ ...ನಾಗಿನಿಧಿ ನಿಕ್ಷೇಪ ಜಲಪಾಷಾಣ . . 


. ಯಾಗಾಮಿ ಸಿದ್ದ... ೨೨. ನಾಳು... ಯೆಂದು ನಂಮ ಸ್ಥಾನ... ನಪಾಲನಯೋರ್ಮಧ್ಯೇ 
ದಾನಛ್ಛೇಯೇನುಪಾಲ . .. ತಂ ಪದಂ ಸ್ಪದತ್ತಂ ದ್ವಿಗುಣಿ ಪುಣ್ಯ... ಸ್ಪದತ್ತಂ ನಿಷ್ಠಲರಂ 
ಭವೇತ್‌ ... ವಸುಂಧರಾಂ ಷಷ್ಠಿರ್ವರ್ಷ . .. ಹನು ಕೈಗಳ ... ಆದಿ ದಿಕ್ಕಿನ A 
ವ... ಬಹೆ ಯಿ ಕಮಕ್ಕೆ ಯಾವನೊಬ್ಬ ಅಳುಪಿದವರು ತಂ 


ಮ ತಂದೆ ತಾಯಿಗಳ ವಾರಣಾಸಿಯಲಿ ಕೊಂದ ಪಾಪಕ್ಕೆ ಹೋಹರು. ಬಂಹ ಹತ್ಯಾ ಗೋಹತ್ಯಾ 


೧೩೧ 


ಶ್ರೀ ಹತ್ಯಾ ಸುರಾಪಾನವ ಸೇವಿಸಿದ ಪಾಪಕ್ಕೆ ಹೋದರು ಕಪಿಲೆಯ ಕೊಂದ ಪಾಪಕ್ಕೆ 


ಹೋಹರು..... ಪಾದಕ್ಕೆ ತಪ್ಪಿದವ ವೀರಪ್ಟೊಡೆಯರ ವೊಪ್ಪ ವೀರೈಯ. 


(ಪರಮಶಿವಮೂರ್ತಿ ಡಿ.ವಿ. ಸಂ:ಕೃಷ್ಣದೇವರಾಯನ ಶಾಸನಗಳು ಸಂ.೧ ಶಾಸನ 


ಸಂ.೧೪೪ ಪು. ೨೮೮) 


ಮೊದಲಬಾರಿಗೆ ಪ್ರಕಟಿತವಾದ ಈ ಶಾಸನದ ಪ್ರಕಾರ ರಾಣಿ ಚಿನ್ನಮ್ಮಾಜಿ 
ವೀರಪ್ಲೊಡೆಯರ ಮಗಳು, ಚಿಕ್ಕನಾಯಕರ ಮೊಮ್ಮಗಳು, ಚೊಕ್ಕಣನಾಯಕರ ಮುಮ್ಮೊಗಳು, 
ಎಂದಾಗುತ್ತದೆ. ಅವಳ ತಂದೆ ವೀರಪ್ಲೊಡೆಯರು ನಾಗಮಂಗಲ ಸ್ಥಳದ ಪರಿಪಾಲಕರು, 
ಚಿನ್ನಮಾಜಿ, ವಾರಾಂಗನೆ ಅಲ್ಲ. ಅವಳು ಕೂಡಾ ಗೌರವದ ಕುಟುಂಬದಲ್ಲಿ ಜನಿಸಿದವಳೆಂದು 
ನಿಸ್ಪ್ನಂದೇಹವಾಗಿ ಹೇಳಬಹುದು. ಆಮುಕ್ತ ಮಾಲ್ಕದ ಕಾವ್ಯರಚನೆಯ ಕಾಲಕ್ಕೆ ಚಿನ್ನದೇವಿ, 
ಸ್ಪರ್ಗಸ್ಥಳಾಗಿದ್ದ ಕಾರಣ ಆಕೆಯ ಹೆಸರು ಕಾವ್ಯದಲ್ಲಾಗಲೀ, ನಂತರದ ಶಾಸನಗಳಲ್ಲಾಗಲೀ 


ಕಾಣಸಿಗುವುದಿಲ್ಲ. 
ಜಗನ್ಮ್ಕೋಹಿನಿ-ತುಕ್ಷಾದೇವಿ 


ಕಳಿಂಗ ವಿಜಯದ ನಂತರ ಆದ ಸಂಧಿಯ ಪ್ರಕಾರ ಕೃಷ್ಣದೇವರಾಯನು ಪಾಣಿಗ್ರಹಣ 
ಮಾಡಿದ ಗಜಪತಿಯ ಪ್ರೀತಿಯ ಮಗಳು - ಜಗನ್ಮೋಹಿನಿ ರಾಯನ ಮೂರನೆಯ ಅರಸಿ. 
ಈಕೆಗೆ ತುಕ್ಕಾದೇವಿ, ಭದ, ಅನ್ನಪೂರ್ಣ, ಲಕ್ಷ್ಮೀದೇವಿ ಮತ್ತು ಕಮಲಾಬ್ದಮುಖಿ ಎಂದು 
ಅನೇಕ ಹೆಸರುಗಳಿವೆ. ರಾಯವಾಚಕದಲ್ಲಿ ಶಕೆ ಜಗನ್ಮೋಹಿನಿ, ಧೂರ್ಜಟಿಯ 
ಕೃಷ್ಣರಾಯವಿಜಯದಲ್ಲಿ ಈಕೆ ತುಕ್ಕಾದೇವಿ. ನಾದೆಂಡ್ಲ್ಡ ಗೋಪಮಂತ್ರಿ ಪ್ರಬೋಧ 
ಚಂದ್ರೋದಯದಲ್ಲಿ ಅವಳು ಭದ್ರಾ. ಕೆ.ವಿ.ಲಕ್ಷ್ಮಣರಾಯರ ಪ್ರಕಾರ ಆಕೆ ಅನ್ನಪೂರ್ಣ 
ಕೃಷ್ಣರಾಯವಿರಚಿತ ಅಮುಕ್ತ ಮಾಲ್ಕದದಲ್ಲಿ ಅವನ ರಾಣಿಯರು ತಿರುಮಲಾದೇವಿ, ಅನ್ನಪೂರ್ಣ 


ಮತ್ತು ಕಮಲ. 


ಪ್ರಚಲಿತವಿರುವ ಕತೆಯ ಪ್ರಕಾರ ಜಗನ್ನೋಹಿನಿಯು ಕೃಷ್ಣದೇವರಾಯನನ್ನು 


೧೩೨ 


ಹತ್ಯೆಮಾಡಲು ಪ್ರಯತ್ನಿಸಿದಳಂತೆ. ತತ್ತಲವಾಗಿ ಕೃಷ್ಣದೇವರಾಯನು ಆಕೆಯನ್ನು ಪರಿತ್ಯಾಗ 
ಮಾಡಿದನಂತೆ. ಆಗ ಆಕೆಯು ಕಡಪಾ ಜಿಲ್ಲೆಯ "ಕಂಬಂ' ಗಾಮದಲ್ಲಿ ತನ್ನ ಶೇಷಜೀವನವನ್ನು 
ಕಳೆದಳಂತೆ. ಆಕೆ ತನ್ನ ಸಂಪತ್ತನ್ನೆಲ್ಲಾ ಜನಹಿತ ಕೆಲಸಗಳಿಗೆ ಉಪಯೋಗಿಸಿದಳಂತೆ. ಈ ಬಗ್ಗೆ 
ಕೊರಟಿ ಶ್ರೀನಿವಾಸರಾಯರು ಬರೆದ "ಜಗನ್ನೋಹಿನಿ' ಎಂಬ ಕಾದಂಬರಿಯ ಕೊನೆಯ 


ಪುಟದಲ್ಲಿ ಈ ರೀತಿ ಬರೆದಿರುವರು. 


“ಇದಾದ ಎಷ್ಟೋ ವರ್ಷಗಳ ತನಕ ಜಗನ್ಮೋಹಿನಿಯು ಬದುಕಿದ್ದಳೆಂದು 
ಇತಿಹಾಸದಿಂದ ನಮಗೆ ತಿಳಿಯುತ್ತದೆ. ಅವಳು ಬದುಕಿದ್ದಷ್ಟು ಕಾಲವೂ ಕೃಷ್ಣದೇವರಾಯರ 
ಪರಿತ್ಯಕ್ತ ರಾಣಿಯಾಗಿ "ಕಂಭಂ' (ಕುಂಭಂ?) ಗ್ರಾಮದಲ್ಲಿ ಅಜ್ಞಾತವಾಸದಲ್ಲಿದ್ದಳೆಂದು 
ತುಖ್ಥಾಪಂಚಿಕಂ ಎನ್ನುವ ಶ್ಲೋಕ ಪಂಚಕದಿಂದ ನಮಗೆ ತಿಳಿಯುತ್ತದೆ. ಅವಳು ಬದುಕಿದ್ದಷ್ಟು 
ಕಾಲವೂ, ಜೀವನದಲ್ಲಿ ತಾನು ಅಸುಖಿಯಾಗಿದ್ದರೂ ಜನಹಿತ ಕಾರ್ಯದಲ್ಲಿ ತೊಡಗಿದ್ದಳು. 
ಶ್ರೀಗಂಧದ ಮರ ತಾನು ಉರಿದರೂ ಸುತ್ತಲೂ ಗಂಧ ಹರಡುವಂತೆ, ಬೇಸಗೆಯಲ್ಲಿ ಕುಂಭಂ 
ಗಾಮ ನಿವಾಸಿಗಳು ನೀರಿಗಾಗಿ ಪರದಾಡುವ ತೊಂದರೆಯನ್ನು ನೋಡಲಾರದೇ ಅವಳು ಆ 
ಗಾಮದ ಬಳಿ ಹರಿಯುತ್ತಿದ್ದ ನದಿಗೆ ಅಣೆಕಟ್ಟೆ ಹಾಕಿಸಿ ತನ್ನ ಹೆಸರಿನಲ್ಲಿ ದೊಡ್ಡದೊಂದು 


ಜಲಾಶಯವನ್ನು ನಿರ್ದಿಸಿದಳು. 


ಇಂದು ಕುಂಭಂ ಗ್ರಾಮದಲ್ಲಿ ಜಗನ್ಮೋಹಿನಿ ಇದ್ದುದರ ಕುರುಹಾಗಿ ಯಾವ 
ಅವಶೇಷಗಳು ಇಲ್ಲದಿದ್ದರೂ ಅವಳು ಕಟ್ಟಿಸಿಕೊಟ್ಟ ಬೃಹತ್‌ ಕೆರೆ ಮಾತ್ರ ಈಗಲೂ ಇದೆ. 
ಅದು ವರ್ಷದ ಎಲ್ಲಾ ಕಾಲದಲ್ಲೂ ನೀರಿನಿಂದ ತುಂಬಿರುತ್ತದೆ. ಅದರ ನೀರಿನ ಅಲೆಗಳು 
ಇಂದಿಗೂ ಜಗನ್ನೋಹಿನಿಯ ಜೀವಂತ ಸತ್ಕಕಥೆಯನ್ನು ಹೇಳಿಕೊಂಡು ನಿತ್ಯ ಮೊರೆ ಇಡುವುದನ್ನು 
ಎಲ್ಲರೂ ಕೇಳಬಹುದು.” ಕಂಭಂ ಕೆರೆಯ ವಿಸ್ತೀರ್ಣದ ಬಗ್ಗೆ ತೆಲುಗಿನಲ್ಲಿ ಪ್ರಸಿದ್ಧ 
ಗಾದೆಯೊಂದಿದೆ. ಯಾರಾದರೂ ಹೊಟ್ಟೆಬಾಕತನ ತೋರಿಸಿದರೆ ಅವರಿಗೆ ನೀದೇಮಿ ಕಡುಪಾ? 


ಕಂಭಂ ಚೆರುವಾ? (ನಿಂದೇನು ಹೊಟ್ಟೆಯೋ? ಕಂಭಂ ಕೆರೆಯೋ?) ಎಂದು ಕೇಳುತ್ತಾರೆ. 


೧೩೩ 


“ಕಡಪಾ ಜಿಲ್ಲೆಯ ಕಂಭರಂ ಕೆರೆ ಭವ್ಯವಾಗಿದೆ. ಗುಂಡಲಕಮ್ಮ ನದಿಗೆ ಹರಿದು ಬರುವ 
ಒಂದು ಹಳ್ಳದಿಂದ ಈ ಕೆರೆಯನ್ನು ನಿರ್ಮಿಸಲಾಗಿದೆ. ಇದನ್ನು ಜಮದಗ್ನಿ ಮುನಿ ನಿರ್ಮಿಸಿದನೆಂದು 
ಪರಂಪರೆ ಇದೆ. ಹಾಗೂ ವಿಜಯನಗರದ ರಾಜಕುವರಿ ವರದರಾಜಮ್ಮನಿಂದ ದುರಸ್ತಿ 
ಕಾರ್ಯಗಳು ನಡೆದವೆಂದು ಹೇಳುತ್ತಾರೆ. ಈ ಕೆರೆಯು ೪೬೦ ಚದರ ಮೈಲು ವಿಸೀರ್ಣವಾಗಿದೆ. 
ಇದರ ಎತ್ತರ ೫೭ ಅಡಿ ಇದ್ದು, ಕ್ರಿಶ.೧೯೦೩-೦೪ ರಲ್ಲಿ ೫೫೦೦ ಎಕರೆ ಜಮೀನಿಗೆ ನೀರು 
ಉಣಿಸುತ್ತಿತ್ತು ಎರಡನೇ ಫಸಲಿಗೆ ೪೮೦೦ ಎಕರೆ ಭೂಮಿಗೆ ನೀರು ನೀಡುತ್ತಿತ್ತು. ಅಂದರೆ 


ಈ ಕೆರೆಯಿಂದ ಎರಡು ಫಸಲು ತೆಗೆಯಲಾಗುತ್ತದೆ.” 


“ದುರ್ಗಾ ಎನ್ನುವ ಹೆಸರು ಒಡಿಯಾ ಭಾಷೆಯಲ್ಲಿ ತುಕ್ಸಾ ಆಗಿರಬೇಕೆಂದು ಕೆಲವರ 
ತರ್ಕ. ಆಕೆಯ ಹೆಸರು ಅನ್ನಪೂರ್ಣ ಎಂದೂ "ರುಚೀದೇವಿ' ಎಂದೂ ಬಗೆಬಗೆಯಾಗಿ 
ಹೇಳಿದ್ದಾರೆ. ಆದರೆ ಪರಮ ವೈಷ್ಣವರಾದ ಗಜಪತಿಗಳ ಮನೆಮಗಳಿಗೆ ದುರ್ಗಾ ಎಂಬ ಶೈವ 
ಹೆಸರು ಅಚ್ಚರಿ ತರುತ್ತದೆ. ಜಗನ್ನೋಹಿನಿ ಮತ್ತು ಕೃಷ್ಣದೇವರಾಯರ ಮದುವೆ ಕ್ರಿಶ.೧೫೨೦ 
ರಲ್ಲಿ ನಡೆಯಿತು. ಕೃಷ್ಣದೇವರಾಯರ ಆಸ್ಥಾನ ಕವಿಗಳಲ್ಲಿ ಕುಮಾರ ಸರಸ್ವತಿ ಬಿರುದಾಂಕಿತನಾದ 
ತಮಿಳುಕವಿಯು "ದುರ್ಗಾ ಶ್ರೀಕೃಷ್ಣ ಪರಿಣಯವೆಂಬ ಶ್ಲೇಷಗರ್ಭಿತ ಪದ್ಯಕಾವ್ಯ ರಚಿಸಿದ್ದಾನೆ.” 
ಈ ಕಾವ್ಯದ ಪ್ರಕಾರ ಗಜಪತಿ ಕುಮಾರಿಯ ಹೆಸರು "ತುಕ್ಷಾ'. ತುಕ್ಷಾದೇವಿಯು ರಚಿಸಿದ 
ತುಕ್ಷಾಪಂಚಕಂ ಎಂಬ ಐದು ಶ್ಲೋಕಗಳು ಸಂಸ್ಕೃತದಲ್ಲಿವೆ. ಅವು ತುಕ್ಟಾದೇವಿಯ ಮತ್ತು 
ಕೃಷ್ಣದೇವರಾಯನ ಪ್ರೇಮ ಮತ್ತು ವಿರಹಗಳ ಕಾವ್ಯವೆನಿಸಿದೆ. ಕೆಲಪಂಡಿತರು ಈ ಶ್ಲೋಕಗಳು 
'ಭಮರ ಪಂಚಕ” ವೆಂಬ ಹೆಸರಿನಲ್ಲಿ ಮೊದಲೇ ಇವೆ. ಎನ್ನುತ್ತಾರೆ. ಭಾರತೀಯ ಸಾಹಿತ್ಯದಲ್ಲಿ 


ಇಂತಹ ವಿವಾದ ಸಾಮಾನ್ಯ. 


ತುಕ್ಷಾದೇವಿಯ ಬಗ್ಗೆ ಮತ್ತೊಂದು ಕುತೂಹಲಕರ ವಿಷಯವನ್ನು "ಟಿಕ್ಕಲಿ' ಸಂಸ್ಥಾನಿಕರು 

ಪ್ರಸ್ತುತಪಡಿಸಿದ್ದಾರೆ. ಆಂದ್ರ ಪ್ರದೇಶದ ಉತ್ತರ ಭಾಗದಲ್ಲಿರುವ ವಿಜಯನಗರ ಜಿಲ್ಲೆಯು (ಈ 

ಮೊದಲು ವಿಜಯನಗರ ಸಂಸ್ಥಾನ) ಗಜಪತಿರಾಜರೂ, ವಿಜಯನಗರದರಸರೂ ಸೇರಿ ಸ್ಥಾಪಿಸಿದ 
ನ. 


ಸಂಸಾ 


೫ ಕೃಷ್ಣದೇವರಾಯರಿಂದ ಪರಿತ್ಯಕ್ಷಳಾದ ತುಕ್ಟಾದೇವಿಯು ಅನಂತರ ಕಾಲದಲ್ಲಿ ಸೋದರ 


೧೩೪ 


ವೀರಭದದೇವನ ಆಶ್ರಯದಲ್ಲಿ ಜೀವಿಸಿದಳು. ಆಕೆಗೆ ಕೃಷ್ಣದೇವರಾಯನು ನಾಗಾವಳಿ ಮತ್ತು 
ಗೋದಾವರಿ ನಡುವಿನ ಪ್ರದೇಶವನ್ನು ನೀಡಿದರು. ತುಕ್ಷಾದೇವಿಯು ತನ್ನ ಸೋದರನ ಮಗನನ್ನು 
ಸಲಹಿ ದೊಡ್ಡವನನ್ನಾಗಿ ಮಾಡಿ, ತನ್ನ ಪಾಲಿಗೆ ಬಂದ ಪ್ರದೇಶಕ್ಕೆ "ವಿಜಯನಗರಂ' ಎಂದು 
ನಾಮಕರಣ ಮಾಡಿ ಅವನನ್ನು ಅರಸನನ್ನಾಗಿ ಮಾಡಿದಳು. ಅವನೇ ಪೂಸಪಾಟಿ 
ಮಾಧವವರ್ಮ. ಅವನು ಗಜಪತಿ ಎಂಬ ಹೆಸರು ಧರಿಸಿದನು. ತುಕ್ಕಾದೇವಿಯು ಅವನನ್ನು 
ದತ್ತು ಮಗನೆಂದು ಸ್ಲೀಕರಿಸಿ, ಅವನಿಗಾಗಿ ಕುಂಭೀಲಪುರದ ಹತ್ತಿರ ಕೋಟೆಯನ್ನು ಕಟ್ಟಿಸಿದಳು. 


ಮಣ್ಣಿನಿಂದ ಕಟ್ಟಿದ ಈ ಕೋಟೆಯ ಅವಶೇಷಗಳು ಇಂದಿಗೂ ಇವೆ. 


ಟಿಕ್ಕಲಿಯ ರಾಜಾಸಾಹೇಬರ ಪ್ರಕಾರ ಮಹಾಕವಿ ಮುಕ್ಕು ತಿಮ್ಮನನ ಪ್ರಯತ್ನದಿಂದ 
ಕೃಷ್ಣದೇವರಾಯ ಮತ್ತು ತುಕ್ಕಾದೇವಿಯರ ನಡುವೆ ರಾಜಿಯಾಗಿ ತುಕ್ಕಾದೇವಿಯನ್ನು ಹಂಪಿ- 
ವಿಜಯನಗರಕ್ಕೆ ವಾಪಸು ಕರೆಸಿಕೊಂಡರಂತೆ. ತಾಳೀಕೋಟಿ ದುರಂತದ ನಂತರ ತುಕ್ಸಾ 
ಸ್ಥಾಪಿಸಿದ ವಿಜಯನಗರಂ ಮಾತ್ರ ಉಳಿಯಿತು. ಈಗಿನ ವಿಜಯನಗರಂ ಕೋಟೆಯು ಕ್ರಿ.ಶ. 
೧೭೧೧ ರಲ್ಲಿ ಕುಂಭೀಲಪುರಂ ವಂಶದವರೇ ನಿರ್ಲಿಸಿದ್ದು. ಈ ವಂಶದವರು ಇಂದಿಗೂ 
ವಿಜಯನಗರಂ ರಾಜರೆನಿಸಿ ಗಜಪತಿಗಳೆಂದೇ ಪ್ರಸಿದ್ದರು. ಅವರು ಗಜಪತಿ ಪೊಸಪಾಟಿ 


ಎಂದು ಕರೆದುಕೊಳ್ಳುತ್ತಾರೆ." 


ತುಕ್ಷಾದೇವಿಯು ರಚಿಸಿದಳೆಂದು ಹೇಳಲಾಗುವ ಐದು ಸಂಸ್ಕೃತ ಶ್ಲೋಕಗಳು ಆಕೆಯು 


ಕೃಷ್ಣದೇವರಾಯರ ಬಗ್ಗೆ ಹೊಂದಿದ್ದ ಪ್ರೀತಿಗೆ ಸಾಕ್ಷಿಯಾಗಿವೆ. ಅದು ಈ ಮುಂದಿನಂತಿದೆ : 


೧. ವನಾಂತೇ ನಮಮಂಜರೀಷು ಚರನ್‌ ಷಟ್ಟದಃ: ಗಂಧಫಲೀಂ ನ 


ಅಜೆಹ್ರನ್‌ ಸಾ ಕಿಂ ರಮ್ಯಾನ? ಸಚ್ಛ ಕಿಂ ರಂತಾನ? 


ಭ್ರಮರವೆ, ನೀನು ಕಾಡುಗಳಲ್ಲಿ ಸುತ್ತುತ್ತಾ ಬಳ್ಳಿಗಳ ಮೇಲೂ ಸಂಚರಿಸುತ್ತೀಯೆ. ನೀನು 


pe) 


ಗಂಧಫಲ ಹೂವನ್ನು (ಸಂಪಿಗೆ)ಆಸ್ಟಾದಿಸದೆ ಅರುತ್ತೀಯೇನು? ಆ ಬಳ್ಳಿ 


೧೩೫ 


ರಮ್ಯವಾಗಿಲ್ಲವೇ? ಆ ಭ್ರಮರವು ಸರಿಕವಲ್ಲವೇ? ಈಶ್ನರನ ಆಣತಿಯು ಯಾವಾಗಲೂ 


ಬಲವಾದುದು. 


೨. ಕಿಂಶುಕಾ ಆತ್ಮನಿವೇಷ ಮಾತ್ರಂ ಮಾ ಪ್ರಕಟಯಾ (ಯತ್‌) 
ಮನ್ಮಸ್ತಕೇ ಅಯಂಮಧುವ್ರತಃ ವಿಹರತಿ ಅತಿ | 
ಕಿಂ ಮಾಲತೀ ವಿರಹವೇದನಯಾ ತೃದೀಯ ಪ್ರಸೂನಂ ದಷ್ಟ್ಯಾ 
ಅಚಿರಾತ್‌ ಅನಲ ಭ್ರಮೇಣ 
ಮುತ್ತುಗದ ಹೂವೆ, ನಿನ್ನ ತಲೆಯ ಮೇಲೆ ದುಂಬಿಯು ಕ್ಷಣಕಾಲ 
ಸುತ್ತುತ್ತಿದೆಯೆಂದು ದುರಹಂಕಾರ ಪಡಬೇಡ ನಿನ್ನ ಹೂವನ್ನು ನೋಡಿದ ತಕ್ಷಣ 
ಬೆಂಕಿಯ ಭ್ರಮೆಯಿಂದ ನಿನ್ನನ್ನು ಬಿಟ್ಟು ಬಿಡುತ್ತದೆ. ಆಮೇಲೆ ದುಂಬಿಯು 


ಮಾಲತೀ ಕುಸುಮದ ಕಡೆ ಹೋಗಿ ಅಲ್ಲಿಯೇ ವಿರಮಿಸುತ್ತದೆ. 


೩. ಭ್ರಮರಃ ದಿಗಂತರಾಲೇ ಭ್ರಮತಾ ಕೃಚಿತ್‌ ಯದಿ 
ಜಾತಿ ಕುಸುಮಾನುಕಾರಿ ಪುಷ್ಠಮ್‌ ಆಸ್ಪಾದಿತಂ ಈಕ್ಷಿ ತಂ 


ಶ್ರುತಂ ವಾ, ಪಕ್ಷಪಾತಂ ಅಪಾಸ್ಕ, ಸತ್ಯಂ ವದ | 
pO p) p) 


ಭ್ರಮರವೇ, ನಿನಗಿಂಗ ಜಾತಿಕುಸಮಕ್ಕೆ ಸಮನಾದ ಹೂವಿದೆಯೆಂದು 


ಕೇಳಿರುವೆಯೇನು? ಅಥವಾ ನೋಡಿರುವೆಯೇನು? ಪಕ್ಷಪಾತವಿಲ್ಲದೆ ಹೇಳು. 


೪, ಕತಿಚಿತ್‌ ಕಾರು ವಿಶೇಷರೂಢ ಶಿಷಾಃ ಚಿತ್ರೇ ಕುಸುಮಾನಿ 
ಲಿಖಂತಿ ನಾಮು ಕ೦ ಚ ಏತೇಷು ಭೃಂಗಾಃ ಸುರಭಿತ್ವಂ 


ಲಭಂತೇ (8೦ ಚೈತ್ರೇಷು) ರಸಂ ಪಿಬಂತೀ?॥ 


ಹೂವುಗಳು ಅಂದವಾಗಿವೆ. ಅವು ಶಿಲ್ಪಿಯ ವಿಶೇಷ ಕಲಾಶಿಕ್ಷಣವನ್ನು 
ಮನಸಿನಲ್ಲಿಯೇ ಬರೆಯುತ್ತವೆಯೇನು? ಇವುಗಳಲ್ಲಿ ಪರಿಮಳ ಇರಲಾರವೇನು? 


ದುಂಬಿಗಳೆಲ್ಲಾ ಒಂದೇ ಹೂವಿನಲ್ಲಿ ರಸಾಸ್ಟಾದನೆ ಮಾಡುತ್ತವೆಯೇ? 


೫. ಕಿಂ ಮಾಂ ಮಾಲತೀಂ ಆಯನಸಿ ವಿಹಾಯ ತುಂಬೀ ಕುಸುಮಂ 


೧೩೬ 


ಘುಡಂಫೀ ಚುಚುಂಬ ॥ ಲೋಕೇ ಚತುರ್ಭಿಃ: ಚರಣೌ! 


ಪಶುಃ ಸ್ಯಾತ್‌ | ಸ ಷಡಿಭಿಃ ಅತ್ಯಂತ ಪಶುಃಕಿಂನ ಸ್ಯಾತ್‌ l 


ನೀನು ನನ್ನನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ? ನೀನು ಮಾಲತೀ 
ಕುಸುಮವನ್ನು ಅರಸಿ ಹೋಗುವುದು ಏಕೆಂದು ನಿಜ ತಿಳಿಯೆನು | ದುಂಬಿಯು 
ತುಂಬೆಹೂವನ್ನು ಚುಂಬಿಸಿತು. ಜಗತ್ತಿನಲ್ಲಿ ನಾಲ್ಕು ಕಾಲು ಇರುವವು ಪಶುಗಳು 
ತಾನೆ? ಅದರಂತೆ ಆರುಕಾಲು ಅರುವವೆಲ್ಲಾ ದುಂಬಿಗಳೇ ಆಗಿರಬೇಕಿಲ್ಲ. 


(ಕನ್ನಡ ಅನುವಾದ: ಡಾ. ಮಲ್ಲೇಪುರಂ, ಜಿ.ವೆಂಕಟೇಶ) 


ತುಕ್ಸಾ ಪಂಚಕದ ಇನ್ನೊಂದು ಪಾಠವೂ ಇದ್ದಂತೆ ಕಾಣುತ್ತದೆ. ಅಲ್ಲದೇ ತುಕ್ಷಾದೇವಿಗೆ 
ವರದರಾಜಮ್ಮನೆಂಬ ಮತ್ತೊಂದು ಹೆಸರು ಕೂಡಾ ಚಲಾವಣೆಯಲ್ಲಿದ್ದಿರಬಹುದು. ಆಕೆ 
ಕಟ್ಟಿಸಿದ ಕೆರೆಗೆ ಈಗಲೂ ಜನರು ವರದರಾಜಮ್ಮನ ಕೆರೆ ಎಂದು ಕರೆಯುತ್ತಾರೆ. ತುಕ್ಪಾ 


ಪಂಚಕದ ಶ್ಲೋಕಗಳು ರಮಣೀಯವಾಗಿವೆ, ಅರ್ಥಗರ್ಭಿತವಾಗಿವೆ. 
ಕೃಷ್ಣದೇವರಾಯನ ಸಂತಾನ 


ಪಟ್ಟಮಹಿಷಿ ತಿರುಮಲದೇವಿಗೆ ಒಬ್ಬ ಮಗಳು, ಇಬ್ದರು ಪುತ್ರರು. ಹಿರಿಯ ಮಗಳು 
ತಿರುಮಲಾಂಬ - ಕೃಷ್ಣದೇವರಾಯನು ತನ್ನ ಹೆಂಡತಿಯ ಹೆಸರು ತಿರುಮಲಾಂಬಾ 
ಆಗಿದ್ದುದರಿಂದ - ಮಗಳನ್ನು ಅಕ್ಕರೆಯಿಂದ ಮೋಹನಾಂಗಿ ಎಂದು ಕರೆದನು. ಅಳಿಯ 
ರಾಮರಾಯರನೆಂದು ಪ್ರಸಿದ್ಧನಾದ ಅರವೀಡು ವಂಶದ ಶ್ರೀ ರಂಗರಾಯ ಮತ್ತು 
ತಿರುಮಲಾಂಬಾ ಅವರ ಮೂರನೆಯ ಮಗನೇ ಮೋಹನಾಂಗಿಯ ಪತಿ. ಈಗಿನ ಆನೆಗೊಂದಿ 
ರಾಜವಂಶದವರು ತಿರುಮಲಾಂಬಾ ರಾಮರಾಯ ದಂಪತಿಗಳ ವಾರಸುದಾರರು. ಎರಡನೇ 
ಪಟ್ಟದರಸಿ ಚಿನ್ನಾದೇವಿಗೆ ಒಬ್ಬಳೇ ಮಗಳು - ವೆಂಗಳಾಂಬಾ. ಈಕೆ ಅಳಿಯರಾಮರಾಯನ 


ಸೋದರ ತಿರುಮಲರಾಯನ ಪತ್ನಿ. ಇವರಿಗೆ ನಾಲ್ಕು ಜನ ಪುತ್ರರು. 


೧೩೭ 


ಪಟ್ಟಮಹಿಷಿ ತಿರುಮಲದೇವಿಗೆ ಇಬ್ಬರು ಪುತ್ರರು. ಕ್ರಿ.ಶ.೧೫೧೮ ಜನಿಸಿದ ಮೊದಲ 
ಮಗನ ಹೆಸರು ತಿರುಮಲದೇವ (ಸಾಲೆ ತಿರುಮಲದೇವ), ಎರಡನೆಯ ಮಗ ರಾಮಚಂದ 
ರಾಯನ (ಗೋವಿಂದರಾಜ) ಮರಣಕಾಲದಲ್ಲಿ ೧೮ ತಿಂಗಳ ಹಸುಳೆ. ಈ ಮಗು ಯಾವ 
ರಾಣಿಯ ಮಗನೆಂಬುದು ತಿಳಿದುಬಂದಿಲ್ಲ. ಅನಂತರ ಈ ಮಗುವಿನ ಗತಿ ಏನಾಯಿತೋ 
ಈ ವರೆಗೆ ತಿಳಿದಿಲ್ಲ. ಕೃಷ್ಣಾಂಬಿಕಾ ಎಂಬ ಇನ್ನೊಬ್ಬ ಮಗಳಿದ್ದಳೆಂದು ಕೆಲ ತೆಲುಗು ಕಾವ್ಯಗಳಲ್ಲಿ 


ಉಲ್ಲೇಖವಿದೆ. ಆದರೆ ಈಕೆ ಯಾರ ಮಗಳು ತಿಳಿದಿಲ್ಲ. 


ಕ್ರಿಶ.೧೫೨೪ರಲ್ಲಿ ಕೃಷ್ಣದೇವರಾಯನು ೫೩ ಅಥವಾ ೫೪ ವರ್ಷದವರಾಗಿದ್ದನು. 
ನಿರಂತರವಾದ ದಿಗ್ನಿಜಯ ಯಾತ್ರೆಗಳಿಂದ ಬಳಲಿದ ಅವನು ತನ್ನ ಮಗನಿಗೆ ಪಟ್ಟಗಟ್ಟಿ ತಾನು 
ಸ್ವಲ್ಲ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದನು. ಜುಲೈ ೧೯, ೧೫೧೮ ರಂದು ಜನಿಸಿದ ಸಾಲೆ 
ತಿರುಮಲರಾಯನಿಗೆ ಆಗಿನ್ನು ಆರೇ ವರ್ಷ ವಯಸ್ಸು ಈ ವಿಷಯದಲ್ಲಿ ನ್ಯೂನಿಜ್‌ - 
“ತಾನು ಆಗಲೇ ವಯಸ್ಸಾಗುತ್ತಿದುದನ್ನು ಕಂಡು ಮುಪ್ಪಿನಲ್ಲಿ ವಿಶಮಿಸ ಬಯಸಿದ. ತಾನು 
ಸತ್ತಮೇಲೆ ತನ್ನ ಮಗ ರಾಜನಾಗಬೇಕೆಂದು ಬಯಸಿ ತನ್ನ ಮರಣಾನಂತರ ಏನಾಗುವುದೆಂದು 
ತಿಳಿಯದಿದ್ದುದರಿಂದ, ಆ ಹುಡುಗ ಆರು ವರ್ಷದವನಿದ್ದರೂ ಸಹ ತನ್ನ ಜೀವಿತದಲ್ಲಿಯೇ 
ಅವನನ್ನು ರಾಜನನ್ನಾಗಿ ಮಾಡಲು ನಿರ್ಧರಿಸಿದ. ಆದುದರಿಂದ ಅವನು ತನ್ನ ಸಿಂಹಾಸನ 
ಮತ್ತು ಎಲ್ಲ ಅಧಿಕಾರ ಹಾಗೂ ಆಭಿಧಾನ ತ್ಯಜಿಸಿ ಅವನ್ನೆಲ್ಲಾ ತನ್ನ ಮಗನಿಗೆ ಕೊಟ್ಟು ಸ್ಪತಃ 
ತಾನೆ ಅವನ ಮಂತ್ರಿಯಾದ ಮತ್ತು ಆ ಹುದ್ದೆಯಲ್ಲಿದ್ದ ಸಾಳುವ ತಿಮ್ಮನು ಅವನ ಸಲಹೆಗಾರನಾದ. 
ಮತ್ತು ಅವನ ಮಕ್ಕಳಲ್ಲೊಬ್ಬನನ್ನು ಅವರಲ್ಲಿ ದೊಡ್ಡ ದೊರೆಯಾಗಿ ಮಾಡಿದ. ರಾಜಾ ಕಿಸ್ಪರಾವ್‌ 
ಎಲ್ಲಿಯವರೆಗೆ ಹೋದನೆಂದರೆ ತನ್ನ ಮಗನಿಗೆ ರಾಜ್ಯ ಕೊಟ್ಟ ಮೇಲೆ ಸ್ಪತಃ ತಾನೇ ಅವನಿಗೆ 
ಪ್ರಣಾಮ ಸಲ್ಲಿಸುತ್ತಿದ್ದ, ಈ ಬದಲಾವಣೆಗಳೊಂದಿಗೆ ರಾಜ ಎಂಟು ತಿಂಗಳವರೆಗೆ ನಡೆದ 


ಉತ್ಸವಗಳನ್ನು ಏರ್ಪಡಿಸಿದ. ಈ ಸಮಯದಲ್ಲಿ ರಾಜನ ಮಗ ರೋಗಕ್ಕೆ ತುತ್ತಾಗಿ ತೀರಿಕೊಂಡ. 


ಶಕವರ್ಷ ೧೪೪೬ ತಾರಣ ಸಂವತ್ತರದಲ್ಲಿ ಮಹಾರಾಜಾಧಿರಾಜ ವೀರಪ್ರತಾಪ 


೧೩೮ 


ತಿರುಮಲ್ಲಯ್ಯದೇವ ಮಹಾರಾಯರ ವಿಜಯನಗರ ರಾಜ್ಯ ಪರಿಪಾಲಿಸುತ್ತಿದ್ದರೆಂದು ಹೇಳುವ 
ಆಂಧ್ರ, ಕರ್ನಾಟಕ, ಮತ್ತು ದ್ರಾವಿಡ ದೇಶದ ಶಾಸನಗಳು ಲಭಿಸಿವೆ (ಎ.ಕ. IV ಹೆಚ್‌.ಎಸ್‌.೫ಲಿ, 


೧೮೧ ಮತ್ತು ಎಕ. 1X ಎಂ.ಎ.೮೨). 


ಇತ್ತೀಚಿನ ಸಂಶೋಧನೆಯ ಪ್ರಕಾರ ತಿರುಮಲನಿಗೆ ಹುಟ್ಟಿನಿಂದಲೂ ಆರೋಗ್ಯ 
ಸರಿಯಿರಲಿಲ್ಲ. ಆರು ತಿಂಗಳ ಕಾಲ ರಾಜಧಾನಿಯಲ್ಲಿ ನಡೆದ ಪಟ್ಟಾಭಿಷೇಕ ಮಹೋತ್ಸವದ 
ಗೌಜು ಗದ್ದಲದಲ್ಲಿ ಅವನ ಅನಾರೋಗ್ಯ ಉಲ್ಲಣಿಸಿದ ಕಾರಣ ಅವನು ತೀರಿರಬೇಕೆಂದು 


ಕೆ.ಜೆ.ಗೋಪಾಲಕೃಷ್ಣ ಅವರು ಸಾಧಿಸಿದ್ದಾರೆ. 
(6) 


“However tempting this story of Nuniz connot be believed. It is not 
corroborated by any other source. Particularly by reports written shortly after the 
Rayas death. Timmarasu and his brother did not languish in Jail. Both were active 
for along time. Timmarasu lived till 1535 and his brother Govindaraja till 1541 in 


the reign of Krishnadevaraya’s successor Achutadevaraya.™ 


ಹೀಗೆ ತಿಮ್ಮರಸರ ಮೇಲೆ ಬಂದ ಅಪವಾದಗಳನ್ನು ಕೃಷ್ಣದೇವರಾಯನ ಮೇಲೆ 


ಬಂದ ಕ್ರೂರತನದ ಅಪವಾದಗಳನ್ನು ನಿರಾಧಾರವೆಂದು ನಿರೂಪಿಸಲ್ಲಟ್ಟಿವೆ. 


ತೆಲುಗು ಪ್ರಬಂಧಕಾವ್ಯ ಕಾಕುತ್ತವಿಜಯಮು ವನ್ನು ಮಟ್ಟ ಅನಂತರಾಜು ರಚಿಸಿದ್ದಾನೆ. 
ಅದೇನು ಅಂತಹ ಪ್ರಸಿದ್ಧ ಕಾವ್ಯವಲ್ಲ. ಈ ಕಾವ್ಯದಲ್ಲಿ ಕೃಷ್ಣದೇವರಾಯನಿಗೆ ಕೃಷ್ಣಾಂಬಿಕಾ 
ಎಂಬ ಮಗಳಿದ್ದಳಂದು ಹೇಳಲಾಗಿದೆ. ಈ ಬಗ್ಗೆ ಶಾಸನಗಳಲ್ಲಾಗಲೀ, ಇತರ ಸಮಕಾಲೀನ 
ಸಾಹಿತ್ಯದಲ್ಲಾಗಲೀ ಉಲ್ಲೇಖವಿಲ್ಲ. ಮಟ್ಟ ಅನಂತರಾಜು, ಚಕ್ರವರ್ತಿ ಅರವೀಟಿ 
ವೆಂಕಟಪತಿರಾಯನು (ಕ್ರಿಶ೧೫೮೬-೧೬೧೪) ಪೆನುಗೊಂಡೆಯಿಂದ ರಾಜ್ಯಭಾರ ಮಾಡುವಾಗ 


ಈತನು ಅವನ ಸೇನಾಪತಿ. ಈ ಕಾವ್ಯದಲ್ಲಿ ಕೃಷ್ಣದೇವರಾಯನ ಮಗಳು ಕೃಷ್ಣಾಂಬೆಯನ್ನು 


೧೩೯ 


ಮಟ್ಟ ವರದರಾಜು ವರಿಸಿದ್ದನೆಂದು ತಿಳಿಸುತ್ತಾನೆ. ಈಕೆಯ ತಾಯಿ ಯಾರೆಂದು ತಿಳಿದಿಲ್ಲ. 
ಅಚ್ಛುತರಾಯನ ಕಾಲದಲ್ಲಿ ವಿಜಯನಗರದಲ್ಲಿದ್ದ ನ್ಯೂನಿಜ್‌ ಈ ಬಗ್ಗೆ ಏನು ಬರೆದಿಲ್ಲ. ಮಟ್ಟ 


ಅನಂತರಾಜು ಮಾತ್ರ ಉಲ್ಲೇಖ ಮಾಡಿದ್ದಾನೆ. 
ತಿರುಮಲಾಂಬ ಮನೆತನದ ವಂಶವೃಕ್ಷ 


ಕೃಷ್ಣದೇವರಾಯನ ಮಗಳಾದ ತಿರುಮಲಾಂಬಾ ಮತ್ತು ಅರವೀಡು ಮನೆತನದ 


ಅಳಿಯ ರಾಮರಾಯರ ಮನೆತನದ ಮುಂದುವರಿಕೆ, ವಂಶಾವಳಿ ಹೀಗೆ ದೊರೆಯುತ್ತದೆ. 


ಅಳಿಯ ರಾಮರಾಯ - ತಿರುಮಲಾಂಬ 


l 
ಚಿನ್ನತಿಮ್ಮ so 
ye ? ? 
ಪೆದ್ದವೆಂಕಟ ಚಿನ್ನವೆಂಕಟ 
! k k 
ತಿರುಮಲ ವೆಂಕಟ ಶ್ರೀರಂಗ 111 
? ' 
ಕೋದಂಡರಾಮ ಫು ವೆಂಕಟ 
? kl kl ' 
ಪೆದ್ದವೆಂಕಟ ಚಿನ್ನವಂಕಟ ಶ್ರೀರಂಗ ಚಿನ್ನವೆಂಕಟ 
ಪರಿಸಮಾಪ್ತಿ 


ಕೃಷ್ಣದೇವರಾಯನು ತಾರಣ ಸಂವತ್ಸರ ಜೇಷ್ಠ ಶುದ್ದ ಷಷ್ಠಿ ಆದಿತ್ಯವಾರ, ಶಕ 
ಸಂವತ್ಸರ ೧೪೪೭ರಂದು ಸ್ಪರ್ಗಸ್ಥನಾಗಿರಬಹುದು. ಅಥವಾ ಕ್ರಿಶ. ೧೫೨೯ ನವೆಂಬರ್‌ 
ನಲ್ಲಿ ಆಗಿರಬಹುದು. ಎಷ್ಟೋ ವಿಷಯಗಳಂತೆ ಕೃಷ್ಣದೇವರಾಯನ ಪರಿಸಮಾಪ್ತಿ ಕೂಡಾ 
ಸರಿಯಾಗಿ ತಿಳಿಯದು. ತೀವ್ರ ದುಃಖವೇ ಅವನನ್ನು ಸಾವಿನೆಡೆಗೆ ಕೊಂಡೊಯ್ದಿತು. 


ಕೃಷ್ಣದೇವರಾಯನು ಮರಣಕಾಲದಲ್ಲಿ ವ್ಯಾಧಿಗಸ್ಥನಾದನೆಂದು ನ್ಯೂನಿಜ್‌ ತಿಳಿಸುತ್ತಾನೆ. ಅವನ 


HO 


ಪ್ರಕಾರ ಅವನು ತೊಡೆ ಸಂದಿನ ರೋಗದಿಂದ ಮೃತರಾದನು. ತಿರುಮಲರಾಯನ ಮರಣದ 
ನೋವಿನಿಂದಲೂ ಎಡೆಬಿಡದ ದಂಡಯಾಾತ್ರೆಗಳ ಕಾರಣದಿಂದಲೂ, ಯುದ್ದ 
ಸನ್ನದ್ಧತೆಯಲ್ಲಿರುವಾಗಲೇ ಅವನು ಮೃತರಾದನು. ನ್ಯೂನಿಜ್‌ ತಿಳಿಸಿದಂತೆ ಗುಹ್ಯರೋಗವು 


ಮರಣಾಂತಿಕವಲ್ಲ. ಸಂಶೋಧಕರಾದ ಎ.ವಿ. ನರಸಿಂಹಮೂರ್ತಿ ಅವರು : 


“ಕೃಷ್ಣದೇವರಾಯನು ಪ್ರತಿದಿನ ಬೆಳಗ್ಗೆ ೪.೩೦ ಗಂಟಿಗೆ ಎದ್ದವನು ಮೈಗೆಲ್ಲಾ ಎಣ್ಣೆ 


[5] 


ಹಚ್ಚಿಕೊಂಡು ನಾನಾ ರೀತಿಯ ಕಸರತ್ತು ಮಾಡುತ್ತಿದ್ದನು. ಅವನೊಬ್ಬ ಕುಸ್ಲಿಪಟುವಾಗಿದ್ದನು. 
ಅವನು ಗರಡಿ ಮಾಡುವಾಗ ಪ್ರತಿದಿನ ಅರ್ಧ ಲೀಟರ್‌ ಎಳ್ಳಣ್ಣೆ ಕುಡಿಯುತ್ತಿದ್ದನಂತೆ. ಅನಂತರ 
ಅವನು ಅಭ್ಯಂಗ ಸ್ನಾನ ಮಾಡುತ್ತಿದ್ದನು. ಈ ಎಳ್ಳೆಣ್ಣೆಯ ಅತಿಯಾದ ಸೇವನೆ ಆರೋಗ್ಯಕ್ಕೆ 


ಹಾನಿಕಾರಕವೆಂದು ಹೇಳುತ್ತಾರೆ. ಪ್ರಾಯಃ ಈ ಎಳ್ಳಣ್ಣೆಯೇ ಅವನು ಇದ್ದಕ್ಕಿದ್ದಂತೆ ವಿಧಿವಶನಾಗಲು 


ಕ್ಕಿ 
ಕಾರಣವಿರಬಹುದು*್‌ಸ ಎನುತಾರೆ. ಇದು ವೈದ್ದಶಾಸದ ದಷಿಯಿಂದಲೂ 
ಖ್‌ ಲ್‌ಿ ಮು ಲ"ಟ 


ಮರಣಕಾರಣವಿರಬಹುದೆಂದು ತಿಳಿಸಲಾಗಿದೆ. ನಮ್ಮ ದೇಶದಲ್ಲಿ ಎಳ್ಳೆಣ್ಣೆಯನ್ನು ಹರಪ, 


ಫ್ರಿ ಬ 
ಮೊಹೆಂಜದಾರೋ ಕಾಲದಿಂದಲೂ ಬಳಸುತ್ತಾರೆ. ಸೂಕ್ತ ಪ್ರಮಾಣದಲ್ಲಿ ಬಳಸಿದರೆ ಅದು 
ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಹೇರಳವಾಗಿ ಔಷಧೀಯ ಗುಣಗಳಿವೆ. ಕ್ಯಾಲ್ಲಿಯಂ, 
ಮೆಗ್ಗಿಸಿಯಂ, ಐರನ್‌, ಜಿಂಕ್‌ ಮತ್ತು ವಿಟಮಿನ್‌ ಬಿ೬, ತುಂಬಿದೆ. ಇದಲ್ಲದೇ ತುಪ್ಪ ಮತ್ತು 
ಕಡಲೆ ಎಣ್ಣೆಗಿಂತ ಹೆಚ್ಚು ಕೊಬ್ಬಿನಿಂದ ತುಂಬಿದೆ. ಕೃಷ್ಣದೇವರಾಯನು ತನ್ನ ಮಗನ ಸಾವಿನಿಂದ 
ಉಂಟಾದ ಅತಿ ದುಃಖದಿಂದ ಮರಣಿಸಿರಬಹುದು. ಸಾವಿಗೆ ಯಾವುದೋ ಒಂದು ಕಾರಣ 


ಅ 


73> 


ನೆಲ್ಲೂರು ಜಿಲ್ಲೆಯ ಕಮ್ಮರಪೂಡಿ ಶಾಸನ, ಶಿಡ್ಲಘಟ್ಟ ತಾಲ್ಲೂಕಿನ ಹೊಸಪೇಟೆಯ 
ಶಾಸನಗಳ ಆಧಾರದಿಂದ ಅಚ್ಛುತದೇವರಾಯನು ಕೃಷ್ಣದೇವರಾಯನ ಜೀವಿತಕಾಲದಲ್ಲಿಯೇ 


ಅವನ ಆಜ್ಞೆಯಂತೆ ಕ್ರಿಶ.೧೫೨೬ರಿಂದಲೇ ವಿಜಯನಗರದ ಪರಿಪಾಲನೆ ಮಾಡುತ್ತಿದ್ದನು. 


೧೪೧ 


ಕೃಷ್ಣದೇವರಾಯನು ಕೊನೆಯುಸಿರೆಳೆಯುವ ಮುನ್ನ ಸಿಂಹಾಸನದ 
ಉತ್ತರಾಧಿಕಾರಿಯಾಗಲು ಸಾಲುಗಟ್ಟಿನಿಂತ ಎಲ್ಲರ ಯೋಗ್ಯತೆ, ಬದ್ಧತೆಗಳನ್ನು ಗಮನಿಸಿ ತಮ್ಮ 
ಮಲತಮ್ಮ ಅಚ್ಚುತರಾಯನೇ ಮುಂದಿನ ಸಾರ್ವಭೌಮನೆಂದು ಪ್ರಕಟಿಸಿದನು. ಕೃಷ್ಣದೇವರಾಯನ 
ಅನಿರೀಕ್ಷಿತ ಸಾವಿನಿಂದ ಸಾಕಷ್ಟು ಗೊಂದಲವುಂಟಾಗಿರಬಹುದು. ಕೃಷ್ಣದೇವರಾಯನಿಗೆ 
ಹದಿನೆಂಟು ತಿಂಗಳ ವಯಸಿನ ಸ್ವಂತ ಮಗನಿದ್ದನು. ಸ್ವಂತ ಅಳಿಯರಾಮರಾಯನೂ ಇದ್ದನು. 
ಆದರೆ ಕೃಷ್ಣದೇವರಾಯನೇ ತನ್ನ ಮಲತಮ್ಮ ಅಚ್ಛುತದೇವರಾಯನೇ ವಿಜಯನಗರದ 
ವಜಸಿಂಹಾಸನದ ವಾರಸುದಾರನೆಂದು ಹೇಳಿದ ಮೇಲೆ ರಾಮರಾಯನಿಗೆ ಅವಕಾಶವೆಲ್ಲಿ? 
ಈ ಮಾತನ್ನು ಪೋರ್ಚುಗೀಸ್‌ ಪ್ರವಾಸಿಗರೂ, ಹಿಂದೂ ಲೇಖಕರೂ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 


ಮುಸ್ಲಿಂ ಲೇಖಕರು ಮಾತ್ರ ರಾಮರಾಯನೇ ರಾಜನಾದನೆಂದು ಸಾರುತ್ತಾರೆ. 


ಅರವೀಡು ರಾಮರಾಯನು ಕೃಷ್ಣದೇವರಾಯನ ಮಗುವನ್ನು ಮುಂದೆ ಮಾಡಿ 
ಅಧಿಕಾರಗ್ರಹಣ ಮಾಡಲು ಪ್ರಯತ್ನಿಸಿರಬೇಕು. ಆದರೆ ಅಚ್ಯುತದೇವರಾಯನು 
ರಾಮರಾಯನೊಂದಿಗೆ ಸಂಧಾನ ಮಾಡಿಕೊಂಡು, ನಾನೂ ನೀನು ಸೇರಿ ಆಡಳಿತ ನಡೆಸೋಣ, 


ಎಂದು ಒಪ್ಪಂದ ಮಾಡಿಕೊಂಡು ಪಟ್ಟಾಭಿಷಿಕ್ತನಾಗಿರಬೇಕು ಎಂದೂ ಊಹಿಸಲಾಗಿದೆ.” 


ಕೃಷ್ಣದೇವರಾಯನ ಮರಣದ ಸಂಗತಿಯನ್ನು, ಆತನು ತನ್ನನ್ನು ಮುಂದಿನ ಚಕವರ್ತಿಯೆಂದು 


0 


ಘೋಷಿಸಿದ ಸಂಗತಿಯನ್ನು ಅರಿತ ಅಚ್ಛುತದೇವರಾಯನು ಮೊದಲು ಶತಿರುಮಲೆಗೆ ಹೋಗಿ ಅಲ್ಲಿ 


೧೪೨ 


ತಿರುಮಲೇಶನ ಮುಂದೆ ಪಟ್ಟಾಭಿಷಿಕ್ಷನಾದನು. ಅನಂತರ ಕಾಳಹಸಿಗೆ ತೆರಳಿ ಅಲ್ಲಿ ಪಟ್ಲಾಭಿಷಿಕ್ಷನಾದನು. 


w pro) 


ತರುವಾಯ ವಿಜಯನಗರಕ್ಕೆ ಬಂದು ಅಳಿಯ ರಾಮರಾಯನೊಂದಿಗೆ ಸಂಧಿಮಾಡಿಕೊಂಡು 
ಮೂರನೆಯ ಸಲ ವಿಜಯನಗರದಲ್ಲಿ ಪಟ್ಟಾಭಿಷಿಕ್ಷನಾದನು. ಆದರೆ ಅಳಿಯ ರಾಮರಾಯನೆ 


ಆಡಳಿತದಲ್ಲಿ ಪ್ರಮುಖ ಪಾತ್ರಧಾರಿ ಆದನು. 


ಅಡಿಟಿಪ್ಪಣಿಗಳು 


೧. ರವಿಕೃಷ್ಣ (ಸಂ) : ಸಾಹಿತೀ ಸಮರಾಂಗಣ ಸಾರ್ವಭೌಮ ಶ್ರೀಕೃಷ್ಣದೇವರಾಯ ಯಾತಾವ್ಯಾಸ 
ಸಂಕಲನ, ಗುಂಟೂರು, ೨೦೧೩, ರ್ಷ೯ 


೨. ಸಿ.ವಿ. ರಾಮಚಂದರಾವ್‌ (ಸಂ) : ಮೋಹನಾಂಗಿ ವಿರಚಿತ ಮಾರೀಚೀಪರಿಣಯಂ, 
ಮಾನಸ ಪ್ರಚುರಣಲು, ನೆಲ್ಲೂರು, ೧೯೭೩, ಪದ್ಯ ಸಂಖ್ಯೆ ೪೦, ೬೪. 


೩. ಎಸ್‌.ಜಿ.ಸಾಮಕ್‌ : ಕೃಷ್ಣದೇವರಾಯನ ತಾಳಓಲೆಕೃತಿ ಶ್ರೀಕೃಷ್ಣದೆವರಾಯರ ಜೀವನ 
ಸಾಧನೆ, ಪ್ರಾಚ್ಯವಸ್ತು ಮತ್ತು ಸಂಗಹಾಲಯ ನಿರ್ದೇಶನಾಲಯ, ಮೈಸೂರು, ೨೦೧೦, 
ಮ.೨೫ 


೪. ನೇಲಟೂರು ವೆಂಕಟರಮಣಯ್ಯ : ಶ್ರೀಕೃಷ್ಣದೇವರಾಯ, ದ್ರಾವಿಡ. ವಿ.ವಿ. ಕುಪ್ಪಂ, 
೨೦೦೬ ಹು 


೫. ನೇಲಟೂರು ವೆಂಕಟರಮಣಯ್ಯ : ವರಾಹ ಪುರಾಣ ಆಶ್ವಾಸ ೧, ೨೨-೨೫ ಶ್ರೀ 
ಕೃಷ್ಣದೇವರಾಯ, ದ್ರಾವಿಡ ವಿ.ವಿ. ಕುಪ್ಪಂ. ೨೦೦೬, ಪು.೧೦. 


೬. ನೇಲಟೂರು ವೆಂಕಟರಮಣಯ 


ಿ : ಶ್ರೀ ಕೃಷ್ಣದೇವರಾಯ ದ್ರಾವಿಡ ವಿ.ವಿ. ಕುಪ್ಪಂ 
೨೦೦೬, ಪು.೧೩. 


ಣ 


೭. ಸಂಗನಭಟ್ಟ ನರಸಯ್ಯ : ಶ್ರೀಕೃಷ್ಣದೇವರಾಯಲು ತೆಲುಗುವಾಡೇ, ಸಾಹಿತಿ ಸಮರಾಂಗಣ 
ಸಾರ್ವಭೌಮ ಶ್ರೀಕೃಷ್ಣದೇವರಾಯ, (ಸಂ) ರವಿಕೃಷ್ಣ ಮಿತ್ರಮಂಡಲಿ ಪ್ರಚುರಣಲು, 
ಗುಂಟೂರು, ೨೦೧೩, ಪು.೫೨. 


೮. ಶೀಕೃಷ್ಣದೇವರಾಯನ ಪಟ್ಟಾಭಿಷೇಕ ಪಂಚಶತಿ ಪ್ರತ್ವೇಕ ಸಂಚಿಕೆ, ತೆಲುಗು ವಿಶ್ವವಿದ್ಯಾಲಯ, 
ಹೈದರಾಬಾದ್‌, ೨೦೧೦, ಪು.೧೨. 


€. Hymavathi. P. - Vijayanagar : The Life and time of Veeranarasimharaya, 
New Era Publiciations, Madras. 1994, p.15. 


೧೦. 


೧೧. 


೧೪೩ 


ಗೋಪಿಕೃಷ್ಣ : ಶ್ರೀ ಕೃಷ್ಣದೇವರಾಯಲು, ತಿರುಮಲೇಶುಡು ಶ್ರೀ ಕೃಷ್ಣದೇವರಾಯ 
೫೦೦ ಸಂವತ್ಸರಾಲ ಪಟ್ಟಾಭಿಷೇಕ ಮಹೋತ್ಸವಾಲು, ಎಸ್‌.ಜಿ. ಡಿಗ್ರಿ ಮತ್ತು ಪಿ.ಜಿ. 
ಕಾಲೇಜು, ತಿರುಪತಿ, ೨೦೦೯. 


ರಾಮಚಂದಯ್ಯ ಓರುಗಂಟಿ : ಸ್ಪಡೀಸ ಆನ್‌ ಕೃಷ್ಣದೇವರಾಯ ಆಫ್‌ ವಿಜಯನಗರ, 
ಆಂಧ್ರ ವಿಶ್ವವಿದ್ಯಾನಿಲಯ, ವಾಲ್ಪೇರು, ೧೯೫೩, ಪು.೩. 


೧೧*. ವಿಜಯನಗರ ಅಂಡ್‌ ಕೃಷ್ಣದೇವರಾಯ ಸೆಮಿನಾರ್‌ ಪೇಪರ್ಸ್‌ ಕೀನೋಟ್‌ ಅಡೆಸ್‌, 


(9; 


೧೩. 


೧೪. 


೧೫. 


(2೬ 


EL, 


I, 


೧೯. 


ನಿಲ್ಲಿ 


ಕೆ.ವಿ. ರಮೇಶ್‌, ಐಸಿ.ಹೆಚ್‌.ಆರ್‌. ಬೆಂಗಳೂರು. ೨೦೧೦, ಷು. ೩x11-xV1 


ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮಾಜ ಕರ್ನಾಟಕ ಇತಿಹಾಸ 


ಲ್‌ 
ಸಂಶೋಧನ ಮಂಡಲಿ, ಧಾರವಾಡ, ೨೦೦೮, ಪು.೭೫. 


ಪಾಂಡುರಾಂಗರಾವ್‌ ದೇಸಾಯಿ : ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲಿ, ಧಾರವಾಡ, ೨೦೦೮, ಹು.೭೩. 


ಶ್ರೀ ಕೃಷ್ಣದೇವರಾಯರ ಜೀವನ, ಸಾಧನೆ ಪ್ರಾಚ್ಯವಸ್ತು ಮತ್ತು ಸಂಗಹಾಲಯ 
ನಿರ್ದೇಶನಾಲಯ, ಮೈಸೂರು, ೧೯೯೨, ಹಮ.೩. 


ನೀಲಕಂಠಶಾಸಿ ಮತು ವೆಂಕಟರಮಣಯ್ಯ ಎನ್‌. : ಫರ್ದರ್‌ ಸೋರ್ಸಸ್‌ ಆಫ್‌ 
ಮೆ - 
ವಿಜಯನಗರ ಹಿಸ್ನರಿ ಸಂ.೧, ಮದ್ರಾಸ್‌ ವಿಶ್ವವಿದ್ಯಾಲಯ ಮದ್ರಾಸ್‌ ೧೯೪೬, ಪು.೧೮೭. 


ಶ್ರೀನಿವಾಸ ರಿತ್ತಿ : ವಿಜಯನಗರ ಅಂಡ್‌ ಕೃಷ್ಣದೇವರಾಯ, ಸೆಮಿನಾರ್‌ ಪೇಪರ್ಪ, 
ಐಸಿಹೆಚ್‌ಆರ್‌, ಬೆಂಗಳೂರು, ೨೦೧೦, ಪು.೪೧. 


GSPRAO : Krishnadevaraya : The great Poet Emperor of Vijayanagara, 
P.S. Telugu University, Hydrabad. 2004, p.14. 


ತಿರುಮಲಾಂಬಾ : (ಮೋಹನಾಂಗಿ) ಮಾರೀಚೀಪರಿಣಯಂ ಸಂ.ಸಿ.ವಿ.ರಾಮಚಂದರಾವ್‌, 
ಮಾನಸಪ್ರಚುರಣ, ನೆಲ್ಲೂರು, ೧೯೭೩, ವಿವರಣ : ಕೃಷ್ಣರಾಯ ಜನ್ಮದಿನ. ಶಾ.ಶ.೧೩೯೩, 
ವಿಕೃತಿ ಸಂವತ್ಸರ ಪುಷ್ಯ ದ್ಹಾದಶ. ಶುಕ್ರವಾರ, ದಿನಾಂಕ ೧೭-೧-೧೪೭೧ 


ಶ್ರೀನಿವಾಸ ರಿತ್ತಿ, ಬಾ.ರಾ.ಗೋಪಾಲ್‌ : ಇನ್ಸ್‌ ಕ್ರಿಪ್ಪನ್ಸ್‌ ಆಫ್‌ ದಿ. ವಿಜಯನಗರ 
ರೂಲರ್ರ ಸಂ.೨, ಇಸಿ.ಹೆಚ್‌.ಆರ್‌.ಬೆಂಗಳೂರು, ೨೦೦೮, ಕ.ವಿ.ಶಾ.ಸಂ.೨ ಕೊಪ್ಪಳ, 
ಜಿಲ್ವೆ ಗಂಗಾವತಿ ತಾಲೂಕು, ಸಂ.೬೯. 


ಸಂಗನಭಟ್ಟ ನರಸಯ್ಯ : ಶ್ರೀ ಕೃಷ್ಣದೇವರಾಯಲು ತೆಲುಗುವಾಡೇ ಸಾಹಿತೀ ಸಮರಾಂಗಣ 


DN) 


ಸಾರ್ವಭೌಮ ಶ್ರೀ ಕೃಷ್ಣದೇವರಾಯ, ಸಂ.ರವಿಕೃಷ್ಣ ಮಿತ್ರಮಂಡಲಿ, ಪ್ರಚುರಣ, ಗುಂಟೂರು, 
೨೦೧೩, ಪು.೫೨. 


೨8, 


ಖಿ 


೨೩. 


೨೪. 


೨೫. 


ವಿಟ 


ಪಖಿ&ಿ 


೨೮, 


ವಕ್‌ 


೩೦. 


೩೧. 


೩೨. 


೩೩. 


೩೪. 


೧೪೪ 


ನೇಲಟೂರು ವೆಂಕಟರಮಣಯ 


ಿ : ಶ್ರೀಕೃಷ್ಣದೇವರಾಯ, ದ್ರಾವಿಡ ವಿಶ್ವವಿದ್ಯಾಲಯ, 
ಕುಪುಂ, ೨೦೦೭, ಪು.೧೪. 


ಣ 


ವಿವೇಕರೈ (ಸಂ) : ಪ್ರವಾಸಿ ಕಂಡ ವಿಜಯನಗರ, ಡೋಮಿಂಗೋ ಪಾಯಸ್‌, 
ಕನ್ನಡ ವಿ.ವಿ. ಹಂಪಿ, ೨೦೦೫, ಪಹು.೬೨. 


ವಿವರಗಳಿಗೆ ದೀಕ್ಷಿತ್‌ ಜಿ.ಎಸ್‌. ಮತ್ತು ಇತರರು: ಶ್ರೀಕೃಷ್ಣದೇವರಾಯನ ಜೀವನ ಸಾಧನೆಗಳು 
ಪ್ರಾಚ್ಯವಸ್ತು ಮತ್ತು ಸಂಗಹಾಲಯ ಇಲಾಖೆ, ಮೈಸೂರು ೧೯೯೭, ಪು.೧೩; ಸಂಗನಭಟ್ಟ 
ನರಸಯ್ಯ, ಪೂರ್ಮೋಕ್ತ ಹು. 

Hemavathi .P. : Veeranarasimharaya - The Life and Times. 

New Era Publication Madras 1994, p.81. 


ಕ.ವಿ.ಶಾ. ಸಂ. ೩, ಹಂಪಿ ಕನ್ನಡ ವಿ.ವಿ. 
ವಿವೇಕ ರೈ : ಪೂರ್ಮೋಕ್ತ ಪು.೬೩ 
ವಿವೇಕ ರೈ : ಪೂರ್ಮೋಕ್ತ ಪು.೧೦೪ 
ರವಿಕೃಷ್ಣ (ಸಂ) : ಪೂರ್ಮೋಕ್ತ ಪು.೧೧ 


ಎಂ.ವಿ.ಶ್ರೀನಿವಾಸ : ತಿರುಮಲದೇವಿ, ಶ್ರೀಕೃಷ್ಣದೇವರಾಯರ ಜೀವನ ಮತ್ತು ಸಾಧನೆ, 
ಸಂ.ಆರ್‌.ಗೋಪಾಲ್‌, ಪ್ರಾಚ್ಯವಸ್ತು ಮತ್ತು ಸಂಗಹಾಲಯ ನಿರ್ದೇಶನಾಲಯ, 


ಮೈಸೂರು, ೨೦೧೦, ಪು.೧೩೨. 


ಎಚ್‌.ಜಯಮ ಕರಿಯಣ : ಶೀಕ್ಷಷದೇವರಾಯನ ರಾಣಿಯರು - ಶೀ ಕಷದೇವರಾಯನ 
೬ ನ`"ವ೨೦%ಣ ೨" ೦ 


ಜೀವನ - ಸಾಧನೆ, ಮೈಸೂರು. ೨೦೧೦, ಹು. ೧೩೪. 
ನೇಲಟೂರು ವೆಂಕಟರಮಣಯ್ಯ : ಪೂರ್ಮೋಕ್ತ ಪು.೧೫. 


ಪರಮಶಿವಮೂರ್ತಿ ಡಿ.ವಿ. (ಸಂ) : ಶ್ರೀಕೃಷ್ಣದೇವರಾಯನ ಶಾಸನಗಳು ಸಂ:೧, ಪ್ರಸ್ತಾವನೆ 
ಕನ್ನಡ ವಿ.ವಿ, ಹಂಪಿ, ೨೦೧೦, ಪು.೨೩. 


ಕೊರಟಿ ಶ್ರೀನಿವಾಸರಾವ್‌ : ಜಗನ್ಮೋಹಿನಿ (ಕಾದಂಬರಿ), ಆನಂದನಿಲಯ, ಬೆಂಗಳೂರು 
೧೯೫೫, ಪು.೨೮೮. 


ಸಿ.ಟಿ.ಎಂ.ಕೊಟ್ರಯ್ಯ : ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ, ಕನ್ನಡ ವಿ.ವಿ. 
ಹಂಪಿ, ೨೦೦೧, ಪು.೧೮೦. 


೧೪೫ 


೫. Sri Raja of Tekkali : The Origin Of Vijayanagar in Kalinga, In Proceedings 
of the Deccan History Conference - Ist session, Hyderabad, 1945, p.282. 


೩೬. ನೂನಿಜ್‌ : ಮರೆತುಹೋದ ಮಹಾಸಾಮಾಜ್ನ ರಾಬರ್ಟ್‌ಸಿವಿಲ್‌ ಅನು: ಸದಾನಂದ 


ನೆವ 


ಕನವಳ್ಳಿ, ಕನ್ನಡ ಎ.ವಿ, ಹಂಪಿ, ೨೦೦೫, ಪು. ೩೧೨, ೩೪೫. 
A. M. Rama Rao : Krishnadevaraya, National Book Trust, Delhi, 1971, p.34. 


೩೮. ನರಸಿಂಹಮೂರ್ತಿ.ಎ.ವಿ. : ಪೇಜಸ್‌ ಫ್ರಂ ಹಿಸ್ತರಿ, ಭಾರತೀಯ ವಿದ್ಯಾಭವನ, ಮೈಸೂರು. 
೨೦೧೦, ಪು.೧೨೨, ೪೮೬. 


AF. Rafiuddin Shiraji : A Contemporay of Ramaraja, 
Briggs 0 Ferishta in p.381. 


90. N.Venkataramanayya : Studies in the History of Third dynasty of 
Vijayanagara, University of Madras, 1935, p.14. 


ಕೃ 


ಅಧ್ಯಾಯ : ಮೂರು 


ಷದೇವರಾಯನ ಕಾಲದ ಶಾಸನಗಳ ಸರೂಪ 


ಣ 


3) 


೧೪೬ 


ಕ್ರಿಶ.೧೫೦೯ರಿಂದ ವಿಜಯನಗರದ ಪ್ರಭುವಾದ ಕೃಷ್ಣದೇವರಾಯನು 
ಕ್ರಿಶ೧೫೨೯ರವರೆಗೆ ರಾಜ್ಯಪರಿಪಾಲನೆ ಮಾಡಿದನು. ಕೆಲ ವಿದ್ದಾಂಸರು ಕ್ರಿ.ಶ.೧೫೩೦ರ 
ವರೆಗೆ ಅವನೇ ಇದ್ದನೆಂದು ಸಾಧಿಸುತ್ತಾರೆ.” ರಾಯನು ನಿಧನ ಹೊಂದಿದ ಬಗ್ಗೆ ಬಹಳ 
ವಾದಗಳಿವೆಯಾದರು ೨೭-೧೦-೧೫೨೯ರಿಂದ ೨೮-೧೨-೧೫೨೯ರ ಅವಧಿಯಲ್ಲಿ 
ಕೃಷ್ಣರಾಯನು ನಿಧನ ಹೊಂದಿದನೆಂದು ಹೇಳಬಹುದು. ಆದರೆ ನೇಲಟೂರು 
ವೆಂಕಟರಮಣಯ್ಯನವರು “ಕೃಷ್ಣರಾಯರ ಶಾಸನಗಳು ಕ್ರಿ.ಶ.೧೫೨೯ ಅಕ್ಟೋಬರ್‌ ೨೭ರ 
ಶ್ರೀಶೈಲ ಶಾಸನದಲ್ಲಿ ಕೃಷ್ಣರಾಯರಿನ್ನು ಆಡಳಿತ ನಡೆಸುತ್ತಿದ್ದರೆಂದು ತಿಳಿಸಲಾಗಿದೆ. ೧೫- 
೦೮-೧೫೩೦ರ ಕಡಲಡಿ ತಾಮ್ರ ಶಾಸನದಲ್ಲಿ ಆಗಲೇ ಕೃಷ್ಣರಾಯರು ದಿವಂಗತರಾದ್ದರಿಂದ 
ಅಚ್ಛ್ಯುತರಾಯರು ರಾಜ್ಯಾಭಿಷಿಕ್ಷರಾಗಿ ಪರಿಪಾಲನೆ ಮಾಡುತ್ತಿದ್ದರೆಂದು ತಿಳಿಸಲಾಗಿದೆ. ಆದ್ದರಿಂದ 
ಕೃಷ್ಣದೇವರಾಯನು ೨೭-೧೦-೧೫೨೯ ಮತ್ತು ಆಗಸ್ಟ್‌ ೧೫೩೦ರ ನಡುವೆ ಎಂದೋ 
ಒಂದು ದಿನ ಸ್ಪರ್ಗಸ್ಥರಾದರೆಂದು ತೋರುತ್ತದೆ” ಎಂದಿದ್ದಾರೆ." ಈ ಅವಧಿಯ ಶಾಸನಗಳನ್ನು 


ಇಲ್ಲಿ ಪರಿಗಣಿಸಲಾಗಿದೆ. 
ಸಾಮಾನ್ಯ ಸ್ವರೂಪ 


ಕೃಷ್ಣದೇವರಾಯನ ಆಡಳಿತದ ೨೦ ಅಥವಾ ೨೧ ವರ್ಷಗಳ ಅವಧಿಯಲ್ಲಿ ದಕ್ಷಿಣ 
ಭಾರತದಲ್ಲಿ ಅವನಿಂದಲೂ ಅವನ ರಾಣಿಯರಿಂದಲೂ, ಮಂತ್ರಿ, ಸಾಮಂತ, ಅಮರನಾಯಕರು 
ಮತ್ತು ಅರಮನೆಯ ಭೃತ್ಯರಿಂದಲೂ ನಾನಾ ಉದ್ದೇಶಗಳಿಗೆ ಶಾಸನಗಳು ಹಾಕಲ್ಲಟ್ಟವು. 
ಕನ್ನಡ, ತೆಲುಗು, ಸಂಸ್ಕೃತ ಹಾಗೂ ತಮಿಳಿನಲ್ಲಿ ಅವನ ಕಾಲದ ಶಾಸನಗಳು ಲಭಿಸಿವೆ.* 


ಒಬ್ಬ ರಾಜನ ಅವಧಿಯಲ್ಲಿ ಈ ಭಾಷಿಕ ವೈವಿಧ್ಯವಿರುವುದು ಗಮನಾರ್ಹ. 


೧೪೭ 


ಕೃಷ್ಣದೇವರಾಯನ ಕನ್ನಡ ಶಾಸನಗಳು ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡುಗಳಲ್ಲಿ 
ದೊರೆತಿವೆ. ತೆಲುಗು ಮತ್ತು ತಮಿಳಿನ ಅನೇಕ ಶಾಸನಗಳು ಮೂಲ ಕನ್ನಡ ಶಾಸನದ 
ಅನುವಾದಗಳಾಗಿವೆ.” ಸಾಮಾನ್ಯವಾದ ಅಂಶವೆಂದರೆ ತಾಮಶಾಸನಗಳೂ ಮತ್ತು ಹಲವು 
ಶಾಸನಗಳ ಪ್ರಶಸ್ತಿ ಭಾಗಗಳೂ ಸಂಸ್ಥ ತದಲ್ಲಿರುತ್ತವೆ. ಕನ್ನಡ ಶಾಸನಗಳು ಬಹುತೇಕ ಕರ್ನಾಟಕ 
ಭಾಗದಿಂದಲೂ ಮತ್ತ ಕೆಲಶಾಸನಗಳು ಆಂಧ್ರ ಮತ್ತು ತಮಿಳುನಾಡಿನಲ್ಲಿಯೂ ದೊರೆತಿವೆ. 


ಸಾಮಾನ್ಯವಾಗಿ ಎಲ್ಲ ಶಾಸನಗಳು ಕನ್ನಡ ಭಾಷೆಯಲ್ಲಿ ಮತ್ತು ಶೀವಿರೂಪಾಕ್ಷನಿಗೆ ಅಂಕಿತವಾಗಿವೆ. 


ಲಭ್ಯವಿರುವ ಕೃಷ್ಣದೇವರಾಯನ ಶಾಸನಗಳ ಭಾಷಿಕ ವಿತರಣೆ ಹೀಗಿದೆ : ಕನ್ನಡದಲ್ಲಿ 
೨೫೫ ಶಾಸನಗಳೂ, ತೆಲುಗಿನಲ್ಲಿ ೧೦೦ ಶಾಸನಗಳೂ, ಸಂಸ್ಕೃತದಲ್ಲಿ ೩೪ ಶಾಸನಗಳೂ 
ಲಭಿಸಿವೆ. ಆದರೆ ಈ ಲೆಕ್ಕ ಅಂತಿಮವಲ್ಲ. ಪ್ರತಿವರ್ಷ ಸಂಶೋಧಕರು ಹೊಸ ಹೊಸ 
ಶಾಸನಗಳನ್ನು ಬೆಳಕಿಗೆ ತರುತ್ತಿದ್ದಾರೆ. ಹಾಗಾಗಿ ಈ ಸಂಖ್ಯೆ ಬದಲಾಗುವ ಸಾಧ್ಯತೆ ಹೆಚ್ಚು. 
ಲಭ್ಯವಿರುವ ಕೃಷ್ಣದೇವರಾಯನ ಸಂಸ್ಕೃತ, ಕನ್ನಡ ಶಾಸನಗಳನ್ನು ಡಿ.ವಿ.ಪರಮಶಿವಮೂರ್ತಿ 


ಅವರು ಈಗಾಗಲೇ ಒಂದೆಡೆ ಸಂಗಹಿಸಿ ತುಂಬ ಉಪಯುಕ್ತ ಸಂಕಲನ ಸಿದ್ದಪಡಿಸಿದ್ದಾರೆ.“ 


[R) 


ಈ ಹಿಂದೆ ಭಾಷಿಕ ವಿತರಣೆ ನೋಡಿದವು. ಈಗ ಪ್ರಾದೇಶಿಕ ವಿತರಣೆ ಬಗ್ಗೆ 
ನೋಡಬಹುದು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಕ್ರಿ.ಶ.೨೦೧೦ರಲ್ಲಿ ಪ್ರಕಟಿಸಿದ 
ಕೃಷ್ಣದೇವರಾಯನ ಕಾಲದ ಶಾಸನಗಳು - ಸಂಪುಟ.೧ ಕನ್ನಡ-ಸಂಸ್ಥೃತ ಶಾಸನಗಳು” 
ಸಂಪಾದಿಸಿರುವ ಡಿ.ವಿ. ಪರಮಶಿವಮೂರ್ತಿ ಅವರ ಪ್ರಕಾರ ಕರ್ನಾಟಕದಲ್ಲಿ ೨೮೯, 
ಆಂಧ್ರಪ್ರದೇಶದಲ್ಲಿ ೬೩, ತಮಿಳುನಾಡಿನಲ್ಲಿ ೧೦ ಮತ್ತು ಮಹಾರಾಷ್ಟ್ರದಲ್ಲಿ ೦೧ - ಹೀಗೆ 
ಒಟ್ಟು ೩೬೩ ಶಾಸನಗಳೂ ಇವೆ. ಆದರೆ ಇದು ಅಂತಿಮವಲ್ಲ ಎಂದು ಎಲ್ಲರ ಅಭಿಪ್ರಾಯ. 
ಸಾಮಾನ್ಯವಾಗಿ ಹೆಚ್ಚಿನ ಶಾಸನಗಳ ಭಾಷೆ-ಕನ್ನಡ. ದಕ್ಷಿಣ ಭಾರತದ ಎಲ್ಲೆಡೆ ಕೃಷ್ಣದೇವರಾಯನ 


ಶಾಸನಗಳು ಲಭಿಸಿವೆ. ಅಲ್ಲದೆ ಬಿಹಾರ ಪ್ರಾಂತದ ವಿಷ್ಣುಪಾದ ಕ್ಷೇತ್ರವಾದ ಗಯಾದಲ್ಲಿ 


೧೪೮ 


ಫಲ್ಲುಣೀನದೀ ತೀರದಲ್ಲಿ ಗದಾಧರನ ದೇವಸ್ಥಾನದ ಹತ್ತಿರ ಅವನ ವಿಜಯಶಾಸನವಿದೆ. 


ಕೃಷ್ಣದೇವರಾಯನ ಶಾಸನಗಳು ಬೇರೆ ಬೇರೆ ರೀತಿಯಲ್ಲಿವೆ. ಉದಾಹರಣೆಗೆ ಹದಿನಾರು 
ಶಾಸನಗಳೂ ನಾಗರೀ ಲಿಪಿಯಲ್ಲಿವೆ. ಆದರೆ ಒಂದು ಶಾಸನದಲ್ಲಿ ಅಂಕೆಗಳು ಕನ್ನಡದಲ್ಲಿವೆ. 
(ಕಾಳಹಸ್ತಿ, ಎಸ್‌.ಐ.ಐ. IX ೨ ಶಾ.ಸಂ. ೪೮೮ ದಿನಾಂಕ ೧೦-೦೨-೧೫೧೩). ಮತ್ತೊಂದು 
ಶಾಸನವು ಕನ್ನಡ ಲಿಪಿಯಲ್ಲಿದೆ ಆದರೆ ಭಾಷೆ ಸಂಸ್ಥೃಫ, ಒಂದೆರಡು ಶಾಸನಗಳು ಕನ್ನಡ - 
ತೆಲುಗು ಮಿಶಿತವಾದರೆ, ಮತ್ತೆರಡು ಶಾಸನಗಳು ತೆಲುಗು ಪ್ರಭಾವಿತ ಕನ್ನಡದಲ್ಲಿವೆ. ಆಂಧಪದೇಶ 
ಅನಂತಪುರ ಜಿಲ್ಲೆಯ ಕೊನಕೊಂಡ್ಲದ ಕನ್ನಡ ಶಾಸನದಲ್ಲಿ ಒಂದು ಪದ ಮಾತ್ರ ತೆಲುಗಿನಲ್ಲಿದೆ 
(ಎಸ್‌.ಐ.ಐ. IX-1L, ೫೧೯, ಆ.ಪ್ರಕಶಾ. ೫-೧೨೬, ೭-೧೧-೧೫೨೫ ಮಂಗಳವಾರ). 
ತೆಲಂಗಾಣದ ಮೆಹಬೂಬ್‌ ನಗರ ಜಿಲ್ಲೆಯ ಅಲಂಪುರ ತಾಲೂಕಿನ ಚೆನ್ನಿಪಾಡು-ಶಾಸನದ 
ಕೊನೆಯ ಎರಡು ಸಾಲು ಮಾತ್ರ ತೆಲುಗಿನಲ್ಲಿದೆ. ಮೈಸೂರು ಜಿಲ್ಲೆಯ ತ್ರಿಯಂಬಕಪುರದ ಒಂದು 
ಶಾಸನ ನಾಗರಿ ಲಿಪಿಯಲ್ಲಿದ್ದರೂ, ಅಂಕಿತ ಶ್ರೀವಿರೂಪಾಕ್ಷ ಎಂಬುದು ಕನ್ನಡದಲ್ಲಿದೆ. ಶೀರಂಗಪಟ್ಟಣದ 


ಒಂದು, ಹಂಪಿಯ ಒಂದು ಶಾಸನಗಳು ಕನ್ನಡ ಲಿಪಿಯ ಸಂಸ್ಕೃತ ಶಾಸನಗಳಾಗಿವೆ. 


ಕರ್ನಾಟಕದ ೧೮ ಜಿಲ್ಲೆಗಳಲ್ಲಿ ಒಟ್ಟು ೧೮೧ ಶಾಸನಗಳೂ ಆಂಧ್ರಪ್ರದೇಶದ ಐದು 
ಜಿಲ್ಲೆಗಳಲ್ಲಿ ಒಟ್ಟು ೫೦ ಶಾಸನಗಳೂ ತಮಿಳುನಾಡಿನ ಎರಡು ಜಿಲ್ಲೆಗಳಲ್ಲಿ ಒಟ್ಟು ೦೩ 
ಶಾಸನಗಳೂ ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿವೆ. (ಒಟ್ಟು ೨೩೪). ಇದಕ್ಕೆ ೩೪ ಸಂಸ್ಕೃಶ 
ಶಾಸನಗಳೂ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ದೊರೆತ ೨೧ ಶಾಸನಗಳು ಸೇರಿ, ೨೮೯ 
ಶಾಸನಗಳು ಪರಮಶಿವಮೂರ್ತಿ ಅವರ ಕೃಷ್ಣದೇವರಾಯನ ಶಾಸನಗಳು ಸಂಪುಟದಲ್ಲಿ 


ಸಂಕಲನವಾಗಿವೆ. 


ಕೃಷ್ಣದೇವರಾಯನ ೧೦೦ ತೆಲುಗು ಶಾಸನಗಳಲ್ಲಿ - ತೆಲಂಗಾಣದ ಮಹಬೂಬ್‌ 
ನಗರ ಜಿಲ್ಲೆಯಲ್ಲಿ ೦೧, ಆಂಧ್ರಪ್ರದೇಶದ ಹತ್ತು ಜಿಲ್ಲೆಗಳಲ್ಲಿ ೯೧, ತಮಿಳುನಾಡಿನ ಎರಡು 


ಜಿಲ್ಲೆಗಳಲ್ಲಿ ೦೭ ಮತ್ತು ಕರ್ನಾಟಕದಲ್ಲಿ ೦೧ ದೊರೆತಿವೆ. ಇದರಲ್ಲಿ ತೆಲುಗು ಕನ್ನಡ ಶಾಸನ 


೧೪೯ 


೦೧, ತೆಲುಗು-ಸಂಸ್ಕೃಶ ಶಾಸನಗಳು ೦೨ ಮತ್ತು ಸಂಸ್ಥೃತ-ತೆಲುಗು ಶಾಸನಗಳು ೦೭ 
ಲಭಿಸಿವೆ. ಶಾಸನಗಳ ಸ್ವರೂಪ, ಭಾಷೆ ಮತ್ತು ಪಸ್ತುತಿ ಅನೇಕರೀತಿಯಾಗಿದೆ. ಧ್ಯಾನಶ್ರೋಕವಾಗಲೀ, 
ಅರಸನ ವಂಶಾವಳಿಯಾಗಲೀ, ಶಾಪವಾಕ್ಕವಾಗಲೀ ಇದ್ದರೆ ಇರಬಹುದು. ದಾನ ಸಂದರ್ಭ, 
ಸ್ಥಳ, ದಾನಿಯ ಮತ್ತು ಫಲಾನುಭವಿಯ ವಿವರ, ಭೂದಾನದ ಮೇರೆಗಳು ಇತ್ಯಾದಿ ವಿವರಗಳೆಲ್ಲಾ 


ಸಾಮಾನ್ಯವಾಗಿ ಖಚಿತವಾಗಿ ನಮೂದಾಗಿವೆ. 


ಕೃಷ್ಣದೇವರಾಯನ ಚರಿತ್ರೆಯನ್ನು ರಚಿಸಲು ಆಧಾರಗಳು ಬೇಕಾದಷ್ಟಿವೆ. ಪರಿಷ್ಠಾರಗಳೂ 


ಹಲವಾರು; ಆದರೆ ಶಾಸನ ವಿವರಗಳು ಹೆಚ್ಚು ನಿರ್ದಿಷ್ಟ. 


ಶಾಸನಗಳು ನೀಡುವ ದಾನದ ವಿವರಗಳಿಂದ ಅಂದಿನ ಆರ್ಥಿಕ, ಸಾಮಾಜಿಕ ಸ್ಥಿತಿಗಳ 
ಪರಿಚಯವಾಗುತ್ತದೆ. ತಿರುಪತಿಯಲ್ಲಿ ಲಭಿಸಿರುವ ಅವನ ಅನೇಕ ಶಾಸನಗಳಿಂದ 
ಕೃಷ್ಣದೇವರಾಯನ ಔದಾರ್ಯ, ಪುರಸೊತ್ತಿಲ್ಲದ ಚಟುವಟಿಕೆಗಳು, ಮಧ್ಯೆ ಮಧ್ಯೆ ಅವನು 
ನಡೆಸಿದ ತೀರ್ಥ ಯಾತ್ರೆಗಳು ಎಂಥವರಿಗಾದರೂ ಬೆರಗುಂಟುಮಾಡುತ್ತವೆ. ಅವನು ಕಟ್ಟಿಸಿದ 
ಪಟ್ಟಣಗಳು, ಪುರಗಳು, ಕಟ್ಟಡಗಳು, ಕಾಲುವೆಗಳು, ಮನ್ನಾ ಮಾಡಿದ ಸುಂಕಗಳು, ವಿಧಿಸಿದ 
ತೆರಿಗೆಗಳು, ಸಾಮಾಜಿಕ ಸುಧಾರಣೆಗಳು, ಅವನ ಕುಟುಂಬದ ಮಾಹಿತಿಗಳು, ಅವನು ಹೋಷಿಸಿದ 
ಕವಿಗಳು, ಸಂತರು ಮತ್ತು ಅವರನ್ನು ಪುರಸರಿಸಿದ ವಿಧಾನಗಳು ಶಾಸನಗಳಲ್ಲಿ ಲಭಿಸುತ್ತವೆ. 
ಹಂಪೆ, ತಿರುಮಲೆ, ಕಾಳಹಸ್ತಿ, ಕಂಚಿ, ಅಮರಾವತಿ, ಅಹೋಬಲ, ಶೀಶೈಲ, ಸಿಂಹಾಚಲದ 
ಶಾಸನಗಳಿಂದ ಅವನ ದಿಗ್ನಿಜಯ ಯಾತ್ರೆಗಳು, ನಿರ್ಮಿಸಿದ ಕಟ್ಟಡಗಳ ಬಗ್ಗೆ ವಿವರಗಳು 
ದೊರೆಯುತ್ತವೆ. ಸದ್ಯಕ್ಕೆ ವಿವಿಧ ಪ್ರದೇಶಗಳಲ್ಲಿ, ಬೇರೆ ಬೇರೆ ವರ್ಷಗಳಲ್ಲಿ ದೊರೆತಿರುವ 
ಅವನ ಶಾಸನಗಳ ಒಂದು ಪ್ರದೇಶವಾರು ವಿತರಣೆಯ ಹಾಗೂ ವರ್ಷವಾರು ವಿತರಣೆಯ 
ಪಟ್ಟಿಯನ್ನು ಇಲ್ಲಿ ಕೊಡಬಹುದು. ಇದು ಒಂದು ಸ್ಥೂಲವಾದ ಪಟ್ಟಿ. ಕೆಲವು ಶಾಸನಗಳನ್ನು 
ತೆಲುಗು ಮಿಶ್ರಣವಿರುವುದರಿಂದ ಕೆಲವರು ತೆಲುಗು ಎಂದೂ, ಮತ್ತೆ ಕೆಲವೂ ಶಾಸನಗಳಿಲ್ಲಿ 
ತಮಿಳು ಪ್ರಾಧಾನ್ಯವಿರುವುದರಿಂದ ತಮಿಳು ಎಂದು ಕೆಲವರೂ ಭಾವಿಸಿರುವುದುಂಟು. ಹಾಗಾಗಿ 


ಈ ಪಟ್ಟಿ ಅಂದಾಜಿನದಾಗಿದೆ. 


೧೫೦ 


ಪ್ರದೇಶವಾರು ಪಟ್ಟಿ 


ಕರ್ನಾಟಕ 
(೧. ಬಳ್ಳಾರಿ — ೨೮ 
೨. ತುಮಕೂರು — ೦೮ 
೩. ಬೆಂಗಳೂರು ಗ್ರಾ.ಜಿಲ್ಲೆ — ೧೪ 
ಲ್ಲ ಮಂಡ್ಯ — (೨) 
೫. ಕೋಲಾರ — ೧೮ 
ಹಿ ಶಿವಮೊಗ್ಗ — ೦೩ 
೭. ಚಿಕ್ಕಮಗಳೂರು — ೧೮ 
ಗ ದಕ್ಷಿಣ ಕನ್ನಡ — ೦೯ 
6 ಮೈಸೂರು — ೩೩ 
೧೦. ಚಾಮರಾಜನಗರ — ೦೫ 
೧೧. ಗದಗ — 0೦೧ 
೧೨. ಬೆಳಗಾವಿ — 0೦೧ 
೧೩. ಚಿತ್ರದುರ್ಗ - ೧೦ 
೧೪. ಹಾವೇರಿ — ಅಟ 
೧೫. ಉತ್ತರ ಕನ್ನಡ - 0೩ 
೧೬. ಧಾರವಾಡ — ೦೨ 
೧೭. ಹಾಸನ — ೦೯ 
೧೮. ದಾವಣಗೆರೆ — ೦೫ 
ಒಟ್ಟು — ೧೮೧ 
ಆಂಧ್ರಪ್ರದೇಶ 
೧. ಮಹಬೂಬ್‌ ನಗರ — ೦೫ 
೨. ಕಡಪ — ೦೩ 
೩. ಚಿತ್ತೂರು - ೨೮ 


೪. ಕರ್ನೂಲು ೦೬ 


ತಮಿಳುನಾಡು 


ವರ್ಷವಾರು ಪಟ್ಟಿ 


೧೫೦೯ 


೧೫೧೦ 


೧೫೧೧ 


೧೫೧೨ 


೧೫೧೩ 


೧೫೧೪ 


೧೫೧೫ 


೧೫೧೬ 


೧೫೧೭ 


೧೫೧೮ 


೧೫೧೯ 


೧೫೨೦ 


೧೫೨೧ 


೧೫೨೨ 


ಕನ್ನಡ 
೦೨ 
೦೫ 
೦೩ 
೦೮ 
೩೦ 
RE 
೧೪ 
೪, 
ಲಿ೭ 
೧೦ 
೧೧ 
೦೮ 
೧೨ 


08: 


೧೫೧ 


. ಅನಂತಪುರ 


ಒಟು 
ಬ 


೧. ಸೇಲಂ 


. ಚೆಂಗಲ್‌ಪೇಟ್‌ 


ತೆಲುಗು ತೆಲುಗು-ಕನ್ನಡ 


೦೧ ೦೧ 


೦೫ —— 


aL 


೦೮ 
೫೦ 


೦ಸ್ಮತ-ತೆಲುಗು ತೆಲುಗು-ಸಂಸ್ಕೃಶ 


ರಲ 


೦೭ 


0೨ 


ರಃ 


೧೫೨ 


೧೫೨೩ ೦೫ ೦೧ —— —— —— 
೧೫೨೪ ೦೯ ಅಟ —— ಜಿ ಜಿ 
೧೫೨೫ ೦೬ ೦೪ —— ಮ Se 
೧೫೨೬ ೧೦ ೪) —— —— —— 
೧೫೨೭ ೧೬ ೦೭ —— —— —— 
೧೫೨೮ ೧೪ ೦೧ —— ಬ ಹಹ 


೧೫೨೯ ೧೪ ೦೪ —— —— —— 


ವಿಜಯನಗರದ ಕಾಲದ ಶಾಸನಗಳ ಬಗ್ಗೆ ಶಾಸನತಜ್ಞಧಾದ ಕೆ.ವಿ. ರಮೇಶ್‌ ಅವರು 
— “ವಿಜಯನಗರದ ಕಾಲವನ್ನು ಕರ್ನಾಟಕ ಇತಿಹಾಸದ ವೈಪರೀತ್ಯಗಳ, ವಿರೋಧಾಭಾಸಗಳ 
ಯುಗವೆಂದು ಪರಿಗಣಿಸಬಹುದಾಗಿದೆ. ಆ ಕಾಲದ ಶಾಸನಗಳ ಸಂಖ್ಯೆ ಅಪಾರ. ಅವುಗಳಿಂದ 
ತಿಳಿದು ಬರುವ ವಿಷಯಗಳೂ ಹೆಚ್ಚಿನವೇನೋ ಹೌದು. ಆದರೆ ನಮಗಿಂದು ತಿಳಿದು ಬಂದಿರುವ 
ಅವರ ನಡೆನುಡಿಗಳಲ್ಲಿ ಬರಹಗಳಲ್ಲಿ, ರಚನಾಕ್ರಮದಲ್ಲಿ ಒಂದು ಬಗೆಯ ಅಸ್ತವ್ಯಸ್ತತೆ 
ಕಂಡುಬರುತ್ತದೆ. ವಿಜಯನಗರದ ಯುಗವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮ ಇಂದಿನ ದಾರುಣ 
ಪರಿಸ್ಥಿತಿಯ ಉಪಕ್ರಮ ಕಾಲವಿದ್ದರೂ ಇರಬಹುದು.” ಎನ್ನುತ್ತಾರೆ. ಮುಂದುವರಿದು ಅವರು 
ಈ ಕಾಲದಲ್ಲಿ ವಿಪುಲ ಶಾಸನಗಳು ದೊರೆತಿವೆ. ಆದರೆ ಅವುಗಳಲ್ಲಿ ಕಾಣಲು ಸುಂದರವಾದ, 
ಒಪ್ಪವಾದ, ಓದಲು ಸ್ಪಷ್ಟವಾದ ವ್ಯಾಕರಣಬದ್ದವಾದ ಶಾಸನಗಳ ಸಂಖ್ಯೆ ತೀರಾ ಕಡಿಮೆ. ಆ 
ಕಾಲಕ್ಕಾಗಲೇ ಕಾಗದ ಮತ್ತಿತರ ವಸ್ತುಗಳ ಬಳಕೆ ಹೆಚ್ಚಾಯಿತು. ಆದರೆ ವಿಜಯನಗರದ 
ಇತಿಹಾಸವನ್ನು ಪುನರಚಿಸುವಲ್ಲಿ ಈ ವರೆಗೆ ನೀಡಲಾಗಿರುವುದಕ್ಕಿಂತಲೂ ಹೆಚ್ಚಿನ ಪ್ರಾಧಾನ್ಯವನ್ನೂ 
ಗಮನವನ್ನೂ ನೀಡುವುದು ಅಗತ್ಯ. ಪ್ರಾಯಃ ಆ ಕಾಲಕ್ಷೆ ರಾಜ ಶಾಸನಗಳನ್ನು ಉಲ್ಲಂಘಿಸುವವರ 
ಸಂಖ್ಯೆ ಹೆಚ್ಚಾದ್ದರಿಂದ ವಿಜಯನಗರದವರು ಹೇಳಲು ಹೇಸುವ ಶಾಪವಚನಗಳನ್ನು ದಾನಶಾಸನಗಳ 
ಕೊನೆಯಲ್ಲಿ ಬರೆದರು. ನೋಡಹೇಸುವ ಚಿತ್ರಗಳನ್ನು ಕೆತ್ತಿ ಮೋಸಮಾಡುವವರನ್ನು ತಿದ್ದಲು 


ಯತ್ನಿಸಿದರು.” ಇದೇ ಅಭಿಪ್ರಾಯ ಕೃಷ್ಣದೇವರಾಯನ ಶಾಸನಗಳಿಗೂ ಅನ್ವಯವಾಗುತ್ತವೆ. 


೧೫೩ 


ಜಿ.ಎಸ್‌.ದೀಕ್ಷಿತರು “ಕೃಷ್ಣರಾಯನ ಮತ್ತು ಅವನ ಕಾಲದ ನೂರಾರು ಶಾಸನಗಳು 
ಅವನ ಸಾಮ್ರಾಜ್ಯದ ಎಲ್ಲ ಭಾಗಗಳಲ್ಲಿ ದೊರೆಯುತ್ತವೆ. ಸಾಮ್ರಾಜ್ಯದ ಹೊರಗೆ "ಗಯೆ'ಯಲ್ಲಿ 
ಅವನ “ವಿಜಯ ಶಾಸನ”ವಿದೆ. ಆಡಳಿತ ಭಾಷೆ ಕನ್ನಡವಾದುದರಿಂದ ಆಂಧ್ರದಲ್ಲಿಯೂ 
ಅವನ ಕನ್ನಡ ಶಾಸನಗಳು ಸಿಗುತ್ತವೆ. ಶಾಸನಗಳಲ್ಲಿ ಮೊದಲಿನಂತೆ ಸಿದ್ದಪಾಠವಿಲ್ಲ. ರಾಯನ 
ವಂಶಾವಳಿ, ಸಾಧನೆ, ಬಿರುದು ಇತ್ಯಾದಿ ಕೆಲ ಶಾಸನಗಳಲ್ಲಿ ಮಾತ್ರ ಇವೆ. ಉಳಿದಂತೆ 
ಧ್ಯಾನಶ್ಲೋಕವೂ ಇರುವುದಿಲ್ಲ. ಆದರೆ ಶಾಸನಗಳ ಮಾಹಿತಿ ಖಚಿತವಾದದ್ದು. ಅದರಲ್ಲಿನ 
ತೇದಿಯೂ ಖಚಿತ. ಅನೇಕ ಶಾಸನಗಳಲ್ಲಿ ಕೃಷ್ಣದೇವರಾಯನ ಸೈನಿಕಸಾಧನೆಗಳ ಪಟ್ಟಿಯೂ 
ಇದೆ. ಕೆಲವು ಸಲ ಅವನ ಅಧಿಕಾರಿಗಳ ಪೂರ್ಮೋತ್ತರ ಚರಿತ್ರೆ ಮತ್ತು ಸಾಧನೆಗಳು ರಾಯನ 


ಕಾಲದ ಇತಿಹಾಸದ ಮೇಲೆ ಬೆಳಕು ಬೀರುತ್ತವೆ” ಎಂದಿರುವರು. 
ಮೊದಲ ಶಾಸನ 


ಕೃಷ್ಣದೇವರಾಯನ ಆಡಳಿತದ ಮೊದಲ ಶಾಸನವೆಂದರೆ ಹಂಪಿಯಿಂದ ಎರಡು 
ಕಿಲೋಮೀಟರ್‌ ದೂರದ ಸಿಂಗನಾಯಕನ ಹಳ್ಳಿಯ ಶಾಸನ. ಹೊಸಪೇಟಿ ತಾಲೂಕು 
ಸಿಂಗನಾಯಕನಹಳ್ಳಿ ಪಾಳುಗ್ರಾಮದ ಹನುಮಂತನ ಗುಡಿಯ ಹತ್ತಿರದ ಬಂಡೆಯ 
ಮೇಲಿನ ಶಾಸನ (ಸೆ.ಇಂ.ಕ 11 ೩೪೬, ಕ.ವಿ.ಶಾ.ಸಂ.೩, ೩೯೭). ಈ ಶಾಸನದ ದಿನಾಂಕ 
೨೪-೦೧-೧೫೧೦ ಶ್ರೀ ವಿರೂಪಾಕ್ಷದೇವರ ಗ್ರಾಮ ಸಿಂಗನಾಯಕನಹಳ್ಳಿ ಎಂದು 
ಆರಂಭವಾಗುವ ೧೪ ಸಾಲಿನ ಈ ಶಾಸನದಲ್ಲಿ - ಈ ಗ್ರಾಮವನ್ನು ತನ್ನ ಪಟ್ಟಾಭಿಷೇಕ 
ಸಮಯದಲ್ಲಿ ಕೃಷ್ಣದೇವರಾಯನು ಶ್ರೀವಿರೂಪಾಕ್ಷನಿಗೆ ಸರ್ವಮಾನ್ಯವಾಗಿ ದಾನ ನೀಡಿದ. 


ಸರಳಶಾಸನ. ವಂಶಾವಳಿಯಾಗಲೀ, ಧ್ಯಾನಶ್ಲೋಕವಾಗಲೀ ಇಲ್ಲದ ಇದು ಶುದ್ಧ ರಾಜಾಜಿ, 


ಕೃಷ್ಣದೇವರಾಯನ ತಮಿಳುನಾಡಿನ ಮೊದಲ ಶಾಸನವೆಂದರೆ ಕಾಂಜೀವರಂ ಶಾಸನ 
ತಮಿಳುನಾಡಿನ ಕಾಂಜೀವರಂ ಜಿಲ್ಲೆ ಕಾಂಜೀವರಂ ತಾಲೂಕು ಕಾಂಜೀವರದ ಅರುಳಾಳ್‌ 


ಪೆರುಮಾಳ ದೇವರ ಪ್ರಾಕಾರದ ತಳಪಾಯದ ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ ಭಾಗದ 


೧೫೪ 


ಶಿಲೆಯಲ್ಲಿ. (ಎಸ್‌.ಐ.ಐ. IX-11, ಸಂ. ೪೯೯, ಕ.ವಿ.ಶಾ.ಸಂ.೪-೧೫) ಕ್ರಿಶ.೧೫೧೪ ಜುಲೈ 
ಶನಿವಾರ (ಬುಧವಾರ). ಸಂಸ್ಕೃತ ಮತ್ತು ಕನ್ನಡದ ಈ ಶಾಸನದ ಪ್ರಕಾರ, ಕೃಷ್ಣದೇವರಾಯನು 
ತಿರುವತ್ತಿಯೂರಿನಲ್ಲಿದ್ದಾಗ ತನ್ನ ತಂದೆತಾಯಿಗೆ ಪುಃ್ಯವಾಗಲೆಂದು ವರದರಾಜ ದೇವಾಲಯ 
ದ ಪುಣ್ಯಕೋಟಿ ವಿಮಾನಕ್ಕೆ ಕಳಸಕ್ಕೆ ಚಿನ್ನದ ಹಾಸನ್ನು ಹಾಕಲು ಕೂಲಿ ಮತ್ತು ಮೇಲುವಚ್ಛಕ್ಕೆ 


ಹಣ ನೀಡುತ್ತಾನೆ. 


ಹಂಪಿಯ ಮೊದಲ ಶಾಸನವೆಂದರೆ ೨೪-೦೧-೧೫೧೦ರ ವಿರೂಪಾಕ್ಷ ದೇವಾಲಯದ 
ದೊಡ್ಡ ಗೊಪುರದ ಹಿಂದಿರುವ ಸಂಸ್ಥೃಶ ಶಾಸನ (ಎಸ್‌.ಐ.ಐ. IV, ೨೫೯, ಕ.ವಿ.ಶಾ.ಸಂ.೩೫೧). 


ಪರಂಪರೆಯಂತೆ ಎಲ್ಲವನ್ನು ಒಳಗೊಂಡ ಇದು ೮೧ ಸಾಲಿನ ಸುದೀರ್ಪಶಾಸನ. 


ಕೃಷ್ಣದೇವರಾಂರಯನ ತೆರಿಗೆ ಮನ್ನಾ ಸೂಚಿಸುವ ಮೊದಲನೆಯ ಶಾಸನ 
೦೭-೦೨-೧೫೧೦ರ ಯಾಲ್ಲಿಯದು. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಯಾಲ್ಲಿಯ 
ಆಂಜನೇಯ ಗುಡಿಯ ಶಾಸನವಿದು (ಎಸ್‌.ಐ.ಐ. 1%, 11 ೪೮೦, ಕ.ವಿ.ಶಾ.ಸಂ.೧ ಬಳ್ಳಾರಿ 
೬೬). ವಿಶಿಷ್ಠವಾದ ನೇರಮಾತಿನ ಶಾಸನ ಯಾಲ್ಲಿ ಸೀಮೆಯ ತೆರಿಗೆ ಮನ್ನಾ ಮಾಡಿದ 
ಶಾಸನ. ಕೃಷ್ಣದೇವರಾಯನ ಕಾಲದ ಶಾಸನಗಳ ವಿನ್ಯಾಸಕ್ಕೆ ಅವನು ಪಟ್ಟವೇರಿದ ಒಂದು 


ವರ್ಷದಲ್ಲಿ ಹಾಕಿಸಿದ ಈ ಶಾಸನಗಳೇ ಮಾದರಿ. 


ಕಾಲದ ದೃಷ್ಟಿಯಿಂದ ಕೃಷ್ಣದೇವರಾಯನ ಮೊದಲ ಶಾಸನವೆಂದರೆ ಕೂಡಲಿ ಮಠದ 
ತಾಮ್ರಶಾಸನದ ನಕಲಾದ ಕಾಗದದ ಪ್ರತಿ. ದಿನಾಂಕ ೧೮-೦೨-೧೫೦೯ ಭಾನುವಾರದ್ದಾಗಿದೆ. 
ಶೃಂಗೇರಿ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ರಾಯದುರ್ಗವೇಂಠೆಯ ವೆಂಕಟಾಪುರ 
ಮತ್ತು ಉರತಹಾಳು ಗ್ರಾಮಗಳನ್ನು ಇದರಲ್ಲಿ ದಾನವಾಗಿ ನೀಡಿದ ವಿಷಯವಿದೆ. ಆದರೆ 
ಕೂಡಲಿ ಶಾಸನ್ನೋಲೇಖಿತ ಚಂದಶೇಖರ ಭಾರತಿ ಯಾರೆಂದು ತಿಳಿಯುವುದಿಲ್ಲ. ಅದರೊಂದಿಗೆ 
ಈ ಶಾಸನ ನೈಜವೇ ಎಂಬ ಪ್ರಶ್ನೆ ಮೂಡುತ್ತದೆ. ಈ ಶಾಸನವನ್ನು ಕೆಲವರು ಹೇಳುವಂತೆ 


ಕೂಟಶಾಸನವೆಂದು ಒಪ್ಪಿಕೊಂಡಲ್ಲಿ ಕೃಷ್ಣದೇವರಾಯನ ಮೊದಲ ಶಾಸನವೆಂಬ ಹೆಗ್ಗಳಿಕೆ 


೧೫೫ 


ಹೊರನಾಡಿನ ಶಿಲಾಶಾಸನಕ್ಕೆ ಸಲ್ಲುತ್ತದೆ. ಈ ಶಾಸನದಲ್ಲಿ ಕಳಸದ ಕಳಸನಾಥನ ಸೇವೆಗಾಗಿ 
೨೦-೦೪-೧೫೦೯ರಂದು ಹೊರನಾಡಿನ ಗುರುಳಿಕೆ ಬೆದೆಯಮಕ್ಕಿ ಗ್ರಾಮವನ್ನು ದಾನವಾಗಿ 


ನೀಡಿದ ವಿಷಯವಿದೆ. 


ಈವರೆಗೆ ಕೃಷ್ಣದೇವರಾಯರ ಮೊದಲ ಶಾಸನವೆಂದು ತಿಳಿದಿದ್ದು - ಆಂಧ್ರಪ್ರದೇಶ 
ಗೂಳ್ಯಂ ಗ್ರಾಮದ ಶಾಸನದ ಎಸ್‌.ಐ.ಐ. 11 VOL IX-೧೧ ನಂ.೪೭೭, ದಿನಾಂಕ 
೧೬-೦೭-೧೫೦೯ರ ಕನ್ನಡ ಶಾಸನ. ಎಲ್ಲಾ ವಿದ್ವಾಂಸರೂ ಅಂಗೀಕರಿಸಿದ್ದರು. ಆದರೆ 


ಅದಕ್ಕಿಂತ ಮೂರು ತಿಂಗಳ ಮೊದಲೇ ಮೇಲೆ ಹೇಳಿದ ಹೊರನಾಡಿನ ಶಾಸನ ಹಾಕಲಟ್ಟದೆ. 


ಕೃಷ್ಣದೇವರಾಯರ ಆಡಳಿತ ಸಂಘಟಿತಗೊಂಡ ನಂತರ ರಾಯನ ಶಾಸನಗಳು 
ಸಂಕ್ಷಿಪ್ತವಾಗಿ, ನೇರವಾಗಿ ಜನರಿಗೆ ಅರ್ಥವಾಗುವ ಅಂದಿನ ಆಡುನುಡಿಯ ಕೇವಲ ಸಂಬಂಧಿತ 
ವಿಷಯವನ್ನು ಸಾರುವ ರಾಜಾಜ್ಞೆಯಂತೆ ರೂಪಿಸಲ್ಲಟ್ಟವು. ಹಾಸನ ಜಿಲ್ಲೆ ಅರಕಲಗೂಡು 
ತಾಲೂಕು ಸಿಂಗನಕುಪ್ಪೆಯ ಊರಬಾಗಿಲ ಶಾಸನ-೮.೧೦.೧೫೧೫ ಸೋಮವಾರ(ಎ.ಕ. VI. 
ಅರ-೧೬೩) ಕೇವಲ ೨೦ ಸಾಲಿನ ಶಾಸನದಲ್ಲಿ ಮೂರು ಸಾಲಿನ ಧ್ಯಾನಶ್ಲೋಕ, ಎರಡು 
ಸಾಲಿನಲ್ಲಿ ರಾಯರ ಪರಾಕು "ಬಸವಪಟ್ಟಣಕ್ಕೆ ಸಲುವ, ನಮಗೆ ಸಲುವ, ಸಿಂಗನಕುಪ್ಪೆಯ 
ಗ್ರಾಮದವನು ದೇವರ ಸೇವೆಗಾಗಿ” ನೀಡಿದ್ದು ಹೇಳಿದೆ. ಅದರಂತೆ ತುಮಕೂರು ಜಿಲ್ಲೆ ೧೫೧೫ರ 
ಸಿರಾ ತಾಲ್ಲೂಕು ನಾದೂರಿನ (ಎ.ಕ. ೧೨ ಸಿರಾ ೫೧) ಹದಿನಾರು ಸಾಲಿನ ಶಾಸನದಲ್ಲಿ 
ಕಲ್ಲಿನಾಥ ದೇವರ ಪೂಜೆಗಾಗಿ ಭೂದಾನ ಮಾಡಿದ ಬಸವರಸವೊಡೆಯ ಈ ಎರಡು 


ಶಾಸನಗಳನ್ನು ಮಾದರಿಗೆ ಇಲ್ಲಿ ಕೊಟ್ಟಿದ್ದೆ. 
ಅರಕಲಗೂಡಿನ ಸಿಂಗನಕುಪ್ಪೆ ಶಾಸನ : 


ಶ್ರೀ ಗಣಾಧಿಪತೆಯೇ ನಮಃ ನಮಸ್ತುಂಗ ಶಿರಶ್ಲುಂಬಿ ಚಂದ್ರ ಚಾಮರ ಚಾ 

ರವೇ। ತೈಲೋಕ್ಯ ನಗರಾಂಭ ಮೂಲಸ್ತಂಭಾಯ ಶಂಭವೇ। ಶ್ರೀಮತು ಜಯಾಭ್ಯ 
ದಯ ಶಾಲಿವಾಹನ ಸಖವರುಷ ೧೪೩೭ನೆಯ ವರುಷಕ್ಕೆ ಪರಾಭವಕೆ ಸಲುವ ಸಂ 
ವತ್ತರ ಕಾರ್ತಿಕ ಶುಲು ಶ್ರೀಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ ಕಠಾರಿ ಸಾಳುವರ 


೧೫೬ 


ವೀರಪ್ರತಾಪ ಶ್ರೀಕೃಷಣರಾಯ ಮಹಾರಾಯ ನೆಲವೀಡಿನಲಿ ಸುಕಸಂಕಥಾ ವಿನೋದ 
ದಿಂ ರಾಜ್ಯಂಗೆಯುವತ್ತಿರುವಲಿ ವೀ ರಾಮ 

ಯ ದೇವರಿಗೆ ಬಸವಪಟ್ಟಣದ ಸ್ಥಳಕೆ ಸಲುವ ನಿಲಕುಂದ ಸ್ಥಳಕೆ ಸಲುವ 

ಳಗಣ ನಮಗೆ ಸಲುವ ವೀರಗ ... ದ.. ಗ್ರಾಮ ಸಿಂಗನಕುಪ್ಪೆಯ ಗ್ರಾಮವ 

ನು ನಾಉ ನಿಂಮ ದೇವರಿಗೆ ನಾಉ... ಹಿರಣ್ಯಕ 


ಶ್ರೀ ಧಾರಾ ಪೂರ್ವಕದಿಂದ..... ಯ ಗ್ರಾ ಮಕೆ ಚತುಸೀಮೆಯ ಲಿಂಗಮುದ್ರೆಯ 
...-ಗಬೆದೆಲು ಆಣೆ ಅಚುಕಟ್ಟು..... ವಸಿದ್ದ ಸಾಧ್ಯವೆಂಬ ಅಷ್ಟ... ಮಾಡಿಕೊಂಡು 
ದೇಷಠ ೧ ಉನಂಮ... ಮತದಿಂದ ದೇವರಿಗೆ ಧರ್ಮಕೆ ಸಾಲು 
ಲಿಂಗಮುದ್ರೆಯ ಕಲನು ಹಾಕಿಕೊಟವಾಗಿ ದೇವರು ವರಭ ದ್ರರುಳಲಿ ಪರಿಯೆಂತರ 
ದೇವರ ಶಿಸ್ಕರು ಮಕಳನು ಉಳಲಿ ಸಂತಾನ ಸಾವಿ ರ ಉಳಲಿ ಪರಿಯಂತರ 
ನಂ ಮ ಸಂತಾನ ಸಾವಿರ ಕಾಲ ಉಳಲಿ ಪರಿಯಂ ತರ ಯೀ ಪುರಕೆ..... 
ದೇವರು ಸುಖದಿಂ ಭೋಗಿಸಿ ಬರೋದು ಯೆಂದು ಸಾಲು...... 


(ಎಕ. VIL, ೧೫೧೫, ಅರ. ೧೬೩) 


ತುಮಕೂರಿನ ಶಿರಾದ ನಾದೂರು ಶಾಸನ : 


ನಮಸ್ತುಂಗ ಶಿರಶ್ಸುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ 
ಮೂಲಸ್ಥಂಬಾಯ ಶಂಭವೇ | ಸ್ಪಸಿ ಶ್ರೀ ವಿಜಯಾಭ್ಯುದಯ ಶಾಲಿವಾ ಹನ ಶಕವರುಷ 
೧೪೩೮ ಯೀವ ಸಂವತ್ಸರದ ಕಾರ್ತೀಕ ಶು ಸೋಮವಾರದಲು ಕಲ್ಲಿನಾಥ ದೇವರಿಗೆ 
ಪೂಜೆ ಪುನಸ್ಕಾರ ಖಿಲವಾಗಿಯಿರಲಾಗಿ ಕೊಟದ ಬಸವರಸೊಡೆಯರು ಕೃಷ್ಣರಾಯರಿಗೆ 
ಸಮಾ ಮೂರ್ತಿ ವಿಷ್ಣುಭಟ್ನ್ಟರ ಮಗ ದಾತಿಭಟ್ಟರಿಗೆ... ಗದೆ ಖ ೧೦ ಹೊಲ 
ಖ ೧೦ ಯಿ ದೇವರ ತಮ್ಮಡಿ ಕೆಂಚಯ್ಯಗೆ ಪೂರ್ವ ದೇವರ ಮಾನ್ಯದ ಗದೆ ಖ 
ಹೊಲ ಖ೧೦ ಯೀ ತಂಮ ಡಿಯರಿಗೆ...... ಲ್ಲಿ ಊ ಸರ್ವೃಮಾನ್ಯವ....... ಯೀ 
ಬಹ್ಮದಾಯಕೆ ಯೀ ದೇವದಾ ಯಕೆ ತಪ್ಪಿದರೆ | ಏಕೈವ ಭಗಿನೀ ಲೋಕೇ ಸರ್ವೇಶಾ 


ಮೇವ ಭೂಭುಜಾಂ | ನ ಭೋಗ್ಯ ನಕರ ಗ್ರಾಹ್ಯ ಪ್ರವತ್ತವಸುಂಧರಾ 
ವಿಜಯನಗರ ಕಾಲದ ಶಾಸನಗಳು ಈ ಮೊದಲಿನ ಶಾಸನಗಳಿಗಿಂತ ತುಂಬಾ 
ಭಿನ್ನವಾದ ಸ್ವರೂಪ ಪಡೆದವು. “ವಿಜಯನಗರ ಸಾಮಾಜ್ಯ ದಕ್ಷೀಂ ಭಾರತವನ್ನೆಲ್ಲಾ ಆಕ್ರಮಿಸಿತ್ತು. 


ಪರಧರ್ಮದ ಆಕ್ರಮಣದಿಂದ ಸ್ಪಧರ್ಮರಕ್ಷಣೆ ಸಹ ಮುಖ್ಯ ಹೊಣೆಗಾರಿಕೆಯಾಯಿತು. 


೧೫೭ 


ಅರಸರು ಸಂಸ್ಕೃತಿ ಸಂವರ್ಧನೆಗಾಗಿ ಭಾಷೆ ಸಾಹಿತ್ಯ, ಕಲೆ ಇತ್ಯಾದಿಗಳಿಗೆ ಪ್ರೋತ್ಸಾಹ 
ನೀಡಿದರು. ಆದರೂ ಕ್ರಮೇಣ ಈ ಕ್ಷೇತ್ರಗಳಲ್ಲಿ ಇಳಿಮುಖವನ್ನೇ ಕಾಣುತ್ತೇವೆ. ಸಾಳುವ 
ನರಸಿಂಹ, ಕೃಷ್ಣದೇವರಾಯ, ಅಚ್ಯುತರಾಯ ಮುಂತಾದವರ ಕೆಲವು ಶಾಸನಗಳನ್ನು ಹೊರತು 
ಪಡಿಸಿ ಈ ಕಾಲದ ಶಾಸನ ಸಾಹಿತ್ಯ ಮೌಲಿಕವಾದುದಲ್ಲವೆಂದೇ ಹೇಳಬೇಕು. ಕನ್ನಡ ಶಾಸನಗಳು 


ಮೊಟಕಾಗಿ ವಸ್ತುನಿಷ್ಠ ಹೇಳಿಕೆಗಳಾಗಿ ಉಳಿಯುತ್ತವೆ.” 


ಈ ಮೊದಲು ಶಾಸನಗಳು ಪೌಢವಾದ ಭಾಷೆಯಲ್ಲಿರುತ್ತಿದ್ದವು. ಅದಕ್ಕೆ ಸೂಕ್ತವಾದ 
ಸಾಕಷ್ಟು ದೊಡ್ಡ ದೊಡ್ಡ ಶಿಲೆಗಳನ್ನು ಆರಿಸಿ, ನುಣುಪುಮಾಡಿ ಅದರ ಮೇಲೆ ಚತುರ 


ಶಿಲ್ಪಿಗಳು ಕೆತ್ತುತ್ರಿದ್ದರು. ಕೃಷ್ಣದೇವರಾಯನ ಕಾಲದ ಹೊತ್ತಿಗೆ ಇದು ಶಿಥಿಲವಾಗತೊಡಗಿತು. 


ಈ ಕಾಲದ ಶಾಸನಗಳು ಅಂದಿನ, ರಾಜಕೀಯ, ಸಾಮಾಜಿಕ ಏರುಪೇರುಗಳ ಬಗ್ಗೆ 
ಹೆಚ್ಚು ವಿವರಿಸುವುದಿಲ್ಲ. ಸಾಮ್ರಾಜ್ಯದ ಅಧಃಪತನದ ಅಥವಾ ವಿಘಟನೆಯ ಅಂಶಗಳೂ 
ಇಲ್ಲಿ ಕಾಣುವುದಿಲ್ಲ. ಆದರೆ ಕೃಷ್ಣದೇವರಾಯನ ಉತ್ತಮ ಆಡಳಿತದ, ಪ್ರಜೆಗಳ ಅಭಿವೃದ್ಧಿಯ 
ಯೋಜನೆಗಳ ಬಗೆಗೂ, ಆರ್ಥಿಕ ಅಭಿವೃದ್ಧಿ ಮತ್ತು ಸಮೃದ್ದಿಯ ಬಗ್ಗೆ, ವೈಭವದ ಧಾರ್ಮಿಕ, 
ಸಾಂಸ್ಕೃತಿಕ, ಕಲೆ ಮತ್ತು ಶಿಲ್ಲದ ವಿಕಾಸ ಬಗ್ಗೆ, ಸಾಹಿತ್ಯ ಮತ್ತು ಲಲಿತ ಕಲೆಗಳು ಪಡೆದ 


ಬೆಂಬಲದ ಬಗ್ಗೆ ವಿವರಗಳು ಲಭಿಸುತ್ತದೆ. 


ವಿಜಯನಗರದ ಕಾಲಕ್ಕೆ ಕನ್ನಡ ಶಾಸನಗಳು ಪೂರ್ವದ ಹಳಗನ್ನಡ ಶಾಸನಗಳಿದ್ದಂತೆ 
ಇರದೆ ತಮಿಳಿನ ಪ್ರಭಾವದಿಂದ ಮುಕ್ತವಾದವು. ಆದರೆ ಸಾಮ್ರಾಜ್ಯದಲ್ಲಿ, ರಾಜ್ಯದ ಸೇವೆಯಲ್ಲಿ 
ಸಾಕಷ್ಟು ತೆಲುಗು ಭಾಷಿಕರಿದ್ದರು. ಅದರಿಂದ ಶಾಸನದ ಭಾಷೆಯ ಮೇಲೆ ತೆಲುಗಿನ ಪ್ರಭಾವ 
ಅಲ್ಲಲ್ಲಿ ಉಂಟಾಯಿತು. ಸಾಮಾನ್ಯವಾಗಿ ಬಹುತೇಕ ಶಾಸನಗಳ ಭಾಷೆ ಕನ್ನಡ. ಕೆಲಕಡೆ 
ತೆಲುಗಿನ ಪ್ರಭಾವ ಕೆಲಕಡೆ ಸಂಸ್ಕೃತದ ಪ್ರಭಾವ. ತೀರ ಕೊನೆಗೆ ಉರ್ದು ಪ್ರಭಾವವೂ ಈ 


ಶಾಸನಗಳ ಮೇಲೆ ಆಗಿದೆ. 


೧೫೮ 


“ಕ್ರಿಶ೫೧೭ರಲ್ಲಿ ಕೃಷ್ಣಾ ತೀರದಲ್ಲಿ ಕೃಷ್ಣರಾಯನು ಸೈನಿಕ ಕಾರ್ಯಚರಣೆಯಲ್ಲಿ ತೊಡಗಿದ್ದಾಗ 
ಚೋಳಮಂಡಲದ ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಹತ್ತು ಸಾವಿರ ವರಹಗಳನ್ನು 
ಕಳಿಸಿಕೊಟ್ಟನೆಂದು ೨೮-೧೨-೧೫೧೭ರ ಶಾಸನ (ಎ.v0. VOL XXV, ಸಂ.೩೨ ೧೯೩೯- 


೬೦) ತಿಳಿಸುತ್ತದೆ. ಈ ಶಾಸನದ ನಕಲುಗಳನ್ನು ಆಭಾಗದ ೨೦ ದೇವಸ್ಥಾನಗಳಲ್ಲಿ ಹಾಕಿಸಿದನು.” 


ಕೃಷ್ಣದೇವರಾಯನ ಶಾಸನಗಳ ಸ್ವರೂಪವನ್ನು ಕೆಲವು ನಿದರ್ಶನಗಳೊಂದಿಗೆ ಈಗ 


ನೋಡಬಹುದು. 


ಕೃಷ್ಣದೇವರಾಯನ ಶಾಸನಗಳು ಈ ಹಿಂದೆ ಬರೆಯುತ್ತಿದ್ದ ಶಾಸನಗಳ ರೀತಿಯಲ್ಲೇ 
ದೈವಸ್ಥರಣೆಯಿಂದ ಆರಂಭವಾಗಿವೆ. ಅವನ ಕಾಲದ ತಾಮಶಾಸನಗಳು ಮತ್ತು ಸಂಸ್ಕೃತ 
ಶಾಸನಗಳು ಸಂಪ್ರದಾಯದಂತೆ ಶ್ರೀ ಗಣಾಧಿಪತಿಯೇ ನಮಃ ನಮಸ್ತುಂಗ ಶಿರಶ್ಲುಂಬಿ ಚಂದ್ರಚಾಮರ 
ಚಾರನೇ ತೈಲೋಕ್ಕ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಎಂದೇ ಪ್ರಾರಂಭವಾಗುತ್ತವೆ. 
ಆತನ ಎಲ್ಲಾ ಶಾಸನಗಳಲ್ಲಿ ಶಾಸನ ಹಾಕಿದ ದಿನ, ಸಂದರ್ಭ ಮತ್ತು ಸ್ಥಳಗಳನ್ನು ಸಾಮಾನ್ಯವಾಗಿ 
ತಪ್ಪದೇ ನಮೂದಿಸಲಾಗಿದೆ. ಸಂಸ್ಕೃತದಲ್ಲಿ ಪ್ರಾರಂಭವಾಗುವ ಹಂಪಿಯ ವಿರೂಪಾಕ್ಷ 
ದೇವಾಲಯದ ಅವನ ಪ್ರಥಮ ಶಾಸನದ ಕೊನೆಯ ಹದಿಮೂರು ಸಾಲು ಕನ್ನಡದಲ್ಲಿಯೇ 
ಇದೆ (ಎ.ಇ. 1 ೩೬೧, ಹಂಪಿ ೨೪-೧೦-೧೫೧೦ ಗುರುವಾರ). ಇದೇ ರೀತಿಯಲ್ಲಿ 
ತುಮಕೂರು ಜಿಲ್ಲೆಯ ದೊಡ್ಡ ಮಾಲೂರಿನ ಶಾಸನವು ಸಂಸ್ಕೃತದಲ್ಲಿ ಪ್ರಾರಂಭವಾಗಿ ಕೊನೆಯ 


ಕೆಲಸಾಲುಗಳು ತೆಲುಗಿನಲ್ಲಿ ಬರೆಯಲ್ಲಟ್ಟಿವೆ. 


ಸಾಧಾರಣವಾಗಿ ಅವನ ಶಾಸನಗಳಲ್ಲಿ ಆರಂಭದಲ್ಲಿ ಧ್ಯಾನಶ್ಲೋಕ, ಅನಂತರ ಶಾಸನದ 
ದಿನಾಂಕ, ವರ್ಷ, ಅನಂತರ ಸಾಧಾರಣವಾಗಿ ಶ್ರೀಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ 
ಶ್ರೀ ವೀರ ಪ್ರತಾಪ ಕೃಷ್ಣದೇವ ಮಹಾರಾಯರು ಪೃಥ್ಛೀರಾಜ್ಯಂಗೆಯ್ಯುತ್ತಿರಲು ಎಂದು ಹೇಳಿ 
ದಾನಿಗಳ ವಿವರ ಮತ್ತು ದಾನ ವಿಷಯದ ಅನಂತರ ಶಾಪವಾಕ್ಯವಿರುತ್ತದೆ. ಆದರೆ ಕನ್ನಡ 


— 


ಮತ್ತು ತೆಲುಗು ಶಾಸನಗಳಲ್ಲಿ ಈ ಸೂತ್ರವನ್ನು ಶಾಸನಕಾರರು ಕಟ್ಟುನಿಟ್ಟಾಗಿ ಪಾಲಿಸಿಲ್ಲ. 


೧೫೯ 


ಅನೇಕ ಶಾಸನಗಳಲ್ಲಿ ಧ್ಯಾನಶ್ಲೋಕ ವಿಲ್ಲ. ರಾಯರ ಬಿರುದುಗಳಾಗಲೀ, 
ವಂಶಾವಳಿಯಾಗಲೀ ಇರದೆ ನೇರವಾಗಿ ದಾನದ ಉದ್ದೇಶ, ವಿಷಯ, ಫಲಾನುಭವಿಗಳ 
ವಿವರ ಮತ್ತು ಶಾಪವಾಕ್ಯಗಳು ಮಾತ್ರ ಕಾಣಬರುತ್ತವೆ. ಶಾಪವಾಕ್ಯ್ಕದ ನಂತರ ಶಾಸನದ 
ಕೊನೆಯಲ್ಲಿ ಶ್ರೀವಿರೂಪಾಕ್ಷ ಎಂಬ ಅಂಕಿತವಿರುತ್ತದೆ. ಇದು ವಿರೂಪಾಕ್ಷನ ಅಧಿನಕ್ಕೊಳಗಾಗಿ 


ರಾಜ್ಯಭಾರ ನಿರ್ವಹಿಸುತ್ತಿರುವ ಸಂಕೇತವೆಂದು ಕೆಲ ವಿದ್ವಾಂಸರು ಭಾವಿಸಿದ್ದಾರೆ. 


ಹೊಸಪೇಟೆ ತಾಲೂಕು ಹಂಪಿಯ ವಿಠಲದೇವಾಲಯದ ಸಭಾಮಂಟಪದ ಮುಂದಿನ 
ಶಾಸನವು ಶ್ರೀವಿಠಶಲದೇವರು ಎಂದು ಆರಂಭವಾಗುತ್ತದೆ. ತುಂಬಾ ಚಲನಶೀಲವಾದ ಮತ್ತು 
ಅಭಿವೃದ್ಧಿ ಮುಖವಾದ ಆಡಳಿತದಲ್ಲಿ ಶಾಸನಗಳು ಸರಳವಾಗುತ್ತಾ, ಸಂಕ್ಷೇಪವಾಗುತ್ತಾ, 
ಜನರಿಗೆ ಅರ್ಥವಾಗುವ ಕನ್ನಡ, ಕನ್ನಡ-ತೆಲುಗು ಮತ್ತು ಕನ್ನಡ-ಸಂಸ್ಕೃತವಾಗಿ 
ಪರಿವರ್ತನೆಯಾಗಿದ್ದುದನ್ನು ಇಲ್ಲಿ ನೋಡಬಹುದು. ಅದೇ ಹಂಪಿಯ ವಿರೂಪಾಕ್ಷದೇವಾಲಯದ 
ಶಾಸನವು ಶ್ರೀ ವಿರುಪಾಕ್ಷದೇವರು ಎಂದು ಆರಂಭವಾಗುತ್ತದೆ (ಎಸ್‌.ಐ.ಐ. IV, ೨೭೩, 


ಮತ್ತು ಎಸ್‌.ಐ.ಐ. IX-11-೪೯೩). 


ಕೃಷ್ಣದೇವರಾಯನ ಶಾಸನಗಳು ಸಂಕ್ಷಿಪ್ತತೆಗೆ ಮತ್ತು ನೇರವಾದ ಪ್ರಕಟನೆಗೆ ಪ್ರಸಿದ್ಧವಾಗಿವೆ. 
ಬಳ್ಳಾರಿ ಜಿಲ್ಲೆಯ ಯಾಳ್ಲಿಯ "ಮದುವೆ ಸುಂಕ ವಿನಾಯಿತಿ” ನೀಡಿದ ಶಾಸನವು ಅತ್ಯಂತ 
ಸಂಕ್ಷಿಪ್ಪವಾಗಿದೆ. ೧೫ ಸಾಲಿನ ಈ ಕನ್ನಡ ಶಾಸನದಲ್ಲಿ ಸಾಂಪ್ರದಾಯಿಕವಾಗಿ ಬರುವ 
ಧ್ಯಾನಶ್ರೋಕವಾಗಲಿ, ಅರಸನ ವಂಶಾವಳಿಯಾಗಲಿ, ಅವನ ಪ್ರಶಂಸೆಯಾಗಲಿ, ಇಲ್ಲ. ನೇರವಾಗಿ 
- ಯಾಳ್ಳಿಯಲಪೆ ಸೀಮೆಯ ಸುಂಕವನ್ನು ಸರ್ವಮಾನ್ಯವಾಗಿ ಪಾಲಿಸಿಬಂದಿದ್ದು. ಈ ಶಾಸನವು 
ಮುಂಬರುವ ಅವನ ಇಂತಹ ಆಡಳಿತಾತ್ಮಕ ಶಾಸನಗಳಿಗೆ ಸೂಕ್ತ ಮಾದರಿಯನ್ನು ನೀಡಿದೆ. 
ಶಾಸನದ ಉದ್ದೇಶ ಎಲ್ಲರಿಗೂ ಅರ್ಥವಾಗಬೇಕು ಮತ್ತು ನೇರ, ಸಂಕ್ಷಿಪ್ಪವಾಗಿರಬೇಕು 
ಎ೦ಬುದನ್ನು ಪಾಲಿಸಿದ. (ಎಸ್‌.ಐ.ಐ. 1X=11 ಸಂ.೪೮೦ ದಿನಾಂಕ : ೦೭.೦೨.೧೫೧೦ 


ಗುರುವಾರ) 


೧೬೦ 


ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ ಮಡಕಶಿರಾ ತಾಲೂಕಿನ ಅಗಳಿಯ ಶಾಸನವಿದೆ. 
ಕೃಷ್ಣದೇವರಾಯನು ಹಂಪಿಯ ವಿರೂಪಾಕ್ಷ ದೇವರ ಸನ್ನಿದಿಯಲ್ಲಿ — ಗುತ್ತಿರಾಜ್ಯ — 
ಘಂಡಿಕೋಟಿಸ್ಸಳ - ಸಿದ್ದವಟಿ ಸೀಮೆ, ಚಂದಿಗಿರಿ ರಾಜ್ಯ - ನಾಗಮಂಗಲಸೀಮೆ - 
ಮುಳೂರು ಮಹಾರಾಜ್ಯ - ರಾಯದುರ್ಗದ ಸಕಲಜಾತಿಗಳ ಮದುವೆ ಸುಂಕವನ್ನು 
ರದ್ದುಮಾಡುತ್ತಾನೆ. ಹದಿನಾಲ್ತು ಸಾಲಿನ ಶಾಸನದಲ್ಲಿ ದಿನಾಂಕ, ವರ್ಷ, ವಿರೂಪಾಕ್ಷನ ಸನ್ನಿಧಿಗೆ 
ಎಂಬಲ್ಲಿವರೆಗೆ ಕನ್ನಡದಲ್ಲಿದೆ. ಉಳಿದ ಎಂಟುಸಾಲು ಸಂಸ್ಕೃತದಲ್ಲಿದೆ. ಈ ಶಾಸನವು ತಿಂಮಾಪುರ 
ಭೂಮಿಪಾಲಸ್ಯ ಸಾಸನಂ ಆಗಿದೆ (ಎಸ್‌.ಐ.ಐ. 11-೪೮೨, ದಿನಾಂಕ : ೧೫-೦೯-೧೫೧೦ 


ಭಾನುವಾರ). 


ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸವದತ್ತಿ ಎಲ್ಲಮ್ಮ ದೇವಾಲಯದ 
ಕಂಬಶಾಸನ ಕೇವಲ ೫ ಸಾಲಿನ ಶಾಸನವಾಗಿದ್ದು ಹೀಗಿದೆ : ಶ್ರೀರಾಮಚಂದ್ರ ಸ್ಪಸ್ತಿ ಎಂದು 
ಆರಂಭವಾಗುವ ಈ ಶಾಸನದಲ್ಲಿ ಶ್ರೀ ವೀರ ಕೃಷ್ಣರಾಯ ಮಹಾರಾಯರ ಬಾಗಿಲ ತಿಮ್ಮಪ್ಪನಾಯಕ 
ಕಟ್ಟಿಸಿದ ಪಡುವಣೆ ಬಾಗಿಲ ಕಲ್ಲು ಮಂಟಪ ಮೇಲನ ಉಪ್ಪರಿಗೆಯ ಕೆಲಸ ಸಮಾಪ್ತ 
(ಎಸ್‌.ಐ.ಐ. ೫೫ ೨೫೩, ಕ್ರಿಶ. ೧೫೧೪). ಬೆಂಗಳೂರು ಜಿಲ್ಲೆಯ ಅಗರ ಗ್ರಾಮದ 
ಏಳುಸಾಲಿನ ಶಾಸನದಲ್ಲಿ ಕೃಷ್ಣದೇವರಾಯನು ಆಳುವಾಗ ಸಿವಂ೦ಣ ನಾಯಕನು ತನ್ನ ತಂದೆಗೆ 
ಪುಣ್ಯವಾಗಲೆಂದು ಅಗರದ ಕೆರೆಯ ಹೂಳು ತೆಗೆಯುವ ಭಂಡಿಯನ್ನು ನಡೆಸಲು 
ಸೋಮೋಪರಾಗ ಕಾಲದಲ್ಲಿ ಹೊಲದಾನ ಮಾಡಿದ್ದು ಹೇಳುತ್ತದೆ (ಎ.ಕೆ. 1X ಬೆಂಗಳೂರು 


೮೦ ದಿನಾಂಕ : ೨೫.೦೭.೧೫೧೫, ಬುಧವಾರ). 


ಕೃಷ್ಣದೇವರಾಯನ ಕಾಲದ ಶಾಸನಗಳ ಬಗ್ಗೆ ಅನೇಕರು ಅನೇಕ ರೀತಿಯ ವ್ಯಾಖ್ಯಾನ 
ಮಾಡಿದ್ದಾರೆ. ಆದರೆ ಸಾಮಾನ್ಯವಾದ ಕೆಲವು ಲಕ್ಷಣಗಳನ್ನು ನಾವು ಗಮನಿಸಬಹುದು. 
ಅವನ ಶಾಸನಗಳ ಭಾಷೆ ನಡುಗನ್ನಡ ದಾಟಿ ಹೊಸಗನ್ನಡದ ಕಡೆ ಸಾಗಿತ್ತು ಈ ಮೊದಲಿನ 
ಆಲಂಕಾರಿಕವಾದ ಭಾಷೆಯಾಗಲೀ, ಸುದೀರ್ಪವಾದ ಧ್ಯಾನಶ್ಲೋಕವಾಗಲೀ, ಆಳುವ ಅರಸನ 


ವಂಶಾವಳಿ ಮತ್ತು ವಂದಿಮಾಗಧರು ಹೇಳುವ ಬಿರುದುಗಳಾಗಲೀ, ಶಾಸನ ಹಾಕಿದ ಸ್ಥಳದ 


೧೬೧ 


ಮಹಾತ್ನೆಯಾಗಲೀ, ಶಾಸನ ಸಮಯದ ವಿಶೇಷತೆ ಅಂದರೆ ಸೂರ್ಯಗಹಣ, ಚಂದಗಹಣ, 


ಸಂಕಾಂತಿ, ಶಿವರಾತ್ರಿ ಇತ್ಯಾದಿಗಳಾಗಲೀ ತಪ್ಪದೆ ಉಲ್ಲೇಖನೀಯವೆನಿಸಲಿಲ್ಲ. 


ಅಲ್ಲಲ್ಲಿ ಸಿಗುವ ಗಟ್ಟಿ ಬೆಣಚುಕಲ್ಲಿನ ಶಿಲಾಫಲಕ ಅಥವಾ ಹೆಬ್ಬಂಡೆಗಳ ಮೇಲೆ 
ಶಾಸನ ಹಾಕುವ ಸಂಪ್ರದಾಯ ಆರಂಭವಾಯಿತು. ಭೂಮಿಗಳನ್ನು, ಗ್ರಾಮಗಳನ್ನು ದಾನ 
ನೀಡಿದಾಗ ಅಥವಾ ಹೊಸ ಅಗ್ರಹಾರ ಚಾಲನೆ ಮಾಡಿದಾಗ ಭೂಮಿಯ ಮತ್ತು ಗ್ರಾಮದ 
ಎಲ್ಲೆಗಳನ್ನು ಗುರುತಿಸಲು ಮುದೆಕಲ್ಲುಗಳನ್ನು ಹಾಕುವ ಪರಿಪಾಟ ಆರಂಭವಾಯಿತು. 
ಉದಾಹರಣೆಗೆ ಕೊಪ್ಪಳಜಿಲ್ಲಿಯ ಗೊಂಡಬಾಳು ಗಾಮದಲ್ಲಿ ಆಗಸ್ಟ್‌ ೧೬, ೧೫೧೨ ದಿನಾಂಕದಲ್ಲಿ 
ಕೃಷ್ಣದೇವಮಹಾರಾಯನು ಹಾಕಿಸಿದ ಗೊಂಡಬಾಳು ಅಗಹಾರದ ೩೦ ಸಾಲಿನ ಶಾಸನವೇ 
ಸಾಕ್ಷಿ. ಈ ಶಾಸನದಲ್ಲಿ ಒಂದೇ ಸಾಲಿನ ಧ್ಯಾನಶ್ಲೋಕ - ಶ್ರೀವಿರೂಪಕ್ಷ ಗಣಾಧಿಪತೆ ಎಂದಿದೆ. 
ರಾಯನ ವಂಶಾವಳಿಯೂ ಇಲ್ಲ - ಕೃಷ್ಣರಾಯೋ ಮಹಾದಾನ. ಎಂದಿದೆ. ಗೌಣ್ಣಬಾಳಾಭಿದ 


ಗ್ರಾಮಂ ಪ್ರಾಭಾಕರವಿಷ್ಟಶೀತಗ್ರಾರ ಚಕ್ಕುಬಂದಿ 


ದಕ್ಷಿಣ : ದೇವರ ಆಲದ ಮರದ ಸೀಮೆಯ ವಾಡದ ವೊರಳಕಲು 

ಮೂಡಲ : ವಾಮನ ಕಲು ಆನೆಗನಹಳ್ಳ ಊರ ಮುಂದಣ ವಾಮನಕಲು 

ಆ ಮೂಡಲ ನಿಂಗಮುದ್ರಿಯಕಲು, ಆ ಮೂಡಲು ಮುಂಮೂಲೆಯ 

ಕಲು, ಆ ಮುಂದೆ ಬೆಳವನ ಹಾಳ ದಾರಿಯ ಬಿಳೆಯ ವಾಮನಕಲು 

ಅದರ ಮುಂದೆ ನಿಂಗ ಮುದ್ರೆಯಕಲು, ಆ ಮುಂದೆ 

ಆಗ್ನೇಯ : ವಾಮನ ಕಲು 

ಈಶಾನ್ಯ : ಚೆಂಚವರ್ನದ ಕಲು 

ಅದರ ಪಡುವಲು : ನಾರಲ ಮುಕ್ಕೊಡೆಯ ಕಲು, ಅ ಪಡುವಾಲು ಮುಕ್ಕೊಡೆ 
ಯಲು ಊರ ಹಿಂದಳ ಅರೆಯ ಮೇಲೆ ಗೋವು ಮುಕೊಡೆ 

ಆ ಪಡುವಲು : ಸೂರಿಯ ಚಂದನ ಕೆಂದಗಲು 


ವಾಯವ್ಯ : ವಾಮನ ಕಲು 


೧೬೨ 


ಈ ಶಾಸನ ಬರೆದವನು ಕೊಪಣಪ ಕಂಮರ ಓಜನಮಗ ರಮೋಜ ಶ್ರೀ (ಕನ್ನಡ 


ವಿ.ವಿ.ಶಾಸನ ಸಂ.೨, ಕೊಪ್ಪಳ ೧೩೫). 


ಅಪವಾದವಾಗಿ ರಾಯನ ಕಾಲದ ದಕ್ಷಿಣ ಕನ್ನಡದ ಶಾಸನಗಳು ಹೆಚ್ಚು ವಿವರಗಳನ್ನು 
ನೀಡುತ್ತವಲ್ಲದೆ, ದಾನ ನೀಡಿದ ಆಸ್ಲಿಯ ವಿವರವಾದ ಚೆಕ್ಕುಬಂದಿ ಮತ್ತು ದಾನಿಗಳ ಮತ್ತು 
ಫಲಾನುಭವಿಗಳ ಸಮಸ್ತ ವಿವರಗಳನ್ನು ನೀಡುತ್ತವೆ. ಉದಾಹರಣೆಗೆ ಉಡುಪಿ ತಾಲೂಕಿನ 
ಬಾರಕೂರಿನ ಚೌಳಕೇರಿಯ ಶಾಸನವನ್ನು ನೋಡಬಹುದು (ಎಸ್‌.ಐ.ಐ.್ಭ1l, ೩೪೩) 
೧೫-೦೩-೧೫೨೪). ಸಂಪ್ರದಾಯದಂತೆ ಶ್ರೀಗನಾಧಿಪತಯೇನಮಂ; ಎಂದು ಆರಂಭವಾಗುವ 
ಶಾಸನದಲ್ಲಿ ಕೃಷ್ಣರಾಯನ ವಿಶೇಷ ಪ್ರಶಂಸೆಯಾಗಲಿ, ವಂಶಾವಳಿಯ ವಿವರವಾಗಲಿ ಇಲ್ಲ. 
ಅಂಣಿಸೆಟ್ಟಯು ಚಂದಗಹಣ ಪುಣ್ಯಕಾಲದಲ್ಲಿ ಮಠವನ್ನು ಕಟ್ಟಿಸಿ ಆರುಜನ ಬ್ರಾಹ್ಮಣರಿಗೆ 
ಊಟದ ಏರ್ಪಾಟು ಮಾಡಿ ಅನೇಕ ಕಡೆ ಗದ್ದೆ. ಅಕ್ಕಿಮೂಡೆ ಕೊಡುವ ಏರ್ಪಾಟು ಮಾಡುತ್ತಾನೆ. 


ಚೌಳೀಕೇರಿಯ ಮಠದ ಚೆಕುಬಂದಿಯನ್ನು ವಿವರವಾಗಿ ನೀಡುತ್ತಾನೆ. 


ರಾಜ ಬೀದಿಯಿಂದಂ ಪಡುವಲು, ಸಿಂದುರಗೋಳಿ ರಾಜಬೀದಿಯಿಂದಂ ಬಡಗಲ್ಲು, 
ಯಿಸರ ಸೆಟ್ಟು ಮಠದಿಂದಂ ಮೂಡಲು, ದೇವರ ಹೊರ ಪವುಳಿಯಿಂದಂ ತೆಂಕಲ, 
ಶಠಗಡಿ ಯಿಂದೊಳಗೆ ಕಟ್ಟಿಸಿದ ಮರಂ, 


ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟಿ ತಾಲೂಕು ಮಸಹಳ್ಳಿಯ ಶಾಸನ (ಎ.ಕ.ಹಿ 
ಹಿಗ್ಗ ೧೧೩) ಕೃಷ್ಣದೇವರಾಯನು ಹುಕೊಡೆಯ ಸೀಮೆಯ ಹುರದ ಮಾಧವನಾಯಕರಿಗೆ 
ಮಸಣಿಹಳ್ಳಿ ಗ್ರಾಮದ, ದೇವರಾಯಪುರದ ಸಕಲ ಉತ್ಪತ್ತಿಯನ್ನು ದಾನವಾಗಿ ನೀಡಿದ 
ಶಾಸನ. ಮಸಣಕಿಹಳ್ಳಿ ಗ್ರಾಮದ ಕಾಲುವಳಿ, ದೇವರಾಯಪುರಯು ಗ್ರಾಮದ ವೊಳಗಾದ 
ಚತುಸೀಮೆಯೊಳಗಣ ಅಷ್ಟಭೋಗ ಸ್ಥಾಮವೊಳಗಾಗಿ ಕೊಟ್ಟೆವೆಂದು ಸ್ಥಾಪಿಸಿದ ಶಿಲಾಶಾಸನ 


ಎಂದು ಸರಳವಾಗಿ ಸಂಪೂರ್ಣವಾಗಿ ಕೇವಲ ೧೪ ಸಾಲಿನಲ್ಲಿ ತಿಳಿಸುತ್ತದೆ. 


೧೬೩ 
ಶಾಪವಾಕ್ಯ 


ವಿಜಯನಗರದ ಕೃಷ್ಣದೇವರಾಯನ ಕಾಲದ ಶಾಸನಗಳ ಶಾಪವಾಕ್ಯಗಳ ಬಗ್ಗೆ ಕಟುಟೀಕೆ 
ವ್ಯಕ್ತವಾಗಿದೆ. ಈ ರೀತಿಯ ಶಾಪವಾಕ್ಯ್ಕಗಳು ಬರಲು ಬಲವಾದ ಕಾರಣಗಳಿರಲೇಬೇಕು. 
ಶಾಸನಗಳ ಉದ್ದೇಶವನ್ನು ಉಲ್ಲಂಘಿಸುವವರು ಹೆಚ್ಚಾಗಿರಬೇಕು. ತಿರುಮಲೇಶನಿಗೆ 
ಕೃಷ್ಣದೇವರಾಯನು ಸಮರ್ಪಿಸಿದ ಅನೇಕ ಅನರ್ಫ್ಯ ವಸ್ತುಗಳು ರಾಯನ ಕೊನೆಗಾಲಕ್ಕಾಗಲೇ 
ಮಾಯವಾಗಿದ್ದವಂತೆ, ಅದನ್ನರಿತ ಅವನು ತಿರುಮಲೆಯ ಬ್ರಾಹ್ಮಣಮಿಟ್ಟ ಎನ್ನುವ 
ಅರ್ಚಕರವಾಸದ ಪ್ರದೇಶವನ್ನು ವಶಪಡಿಸಿಕೊಂಡು ಅದನ್ನು ಶೀವಾದಿರಾಜಮರಠಕ್ಕೆ ನೀಡಿದನಂತೆ. 
ದೇವಸ್ಥಾನದ ಆಡಳಿತಾಧಿಕಾರಿಯವರೇ ನನ್ನ ಸಂದರ್ಶನದಲ್ಲಿ ಹೇಳಿದಂತೆ ಕೃಷ್ಣದೇವರಾಯನು 
ನೀಡಿದ ಅನೇಕ ಆಭರಣಗಳಲ್ಲಿ ರತ್ನಖಚಿತವಾದ ಕಿರೀಟ, ದೇವರು ನಿತ್ಯ ಧರಿಸುವ ಕಿರುಗತ್ತಿ 
ಮತ್ತು ಮಕರತೋರಣಗಳು ಮಾತ್ರ ಉಳಿದಿವೆ. ಆದ್ದರಿಂದ ಅತ್ಯಂತ ಕಠೋರವಾದ 
ಶಾಪವಾಕ್ಯಗಳನ್ನು ಶಾಸನಗಳಲ್ಲಿ ಹಾಕಿದರು. ಆದರೆ ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆಯ 
ಶಾಸನವು ತುಂಬಾ ಆಧುನಿಕವೆನಿಸುವಂತಿದೆ. ಈ ಶಾಸನದಲ್ಲಿಯೂ ಧ್ಯಾನಶ್ಲೋಕವಿಲ್ಲ. ರಾಯನ 
ವಂಶಾವಳಿಯೂ ಇಲ್ಲ. ಇದು ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟಿಯ ಹೆಕಲುಕೋಟೆಯ ಸೀಮೆಯ 


ಗ್ರಾಮಗಳ ಸುಂಕವನ್ನು ಮನ್ನಾ ಮಾಡಿದ ರಾಜಾಜ್ಜೆಯಾಗಿದೆ. 


ಶ್ರೀ ಕೃಷ್ಣದೇವ ಮಹಾರಾಯರ ನಿರೂಪದಿ, ಹಸ್ತಿನಾವತಿಯ ವೇಂಟಕೆ ಸಲುವ... 


ಣ 


ಹೆ....ಟೆಗೆ ಸಲುವ ಗ್ರಾಮಾನು ಗ್ರಾಮಗಳಿಗೆ ಸಲುವ ಸುಂಕವನ್ನು ಬಿಟ್ಟ ಸಂಮಂದ 

ಯಾ ಧರ್ಮಕ್ಕೆ ಆವನಾನೊಬ್ಬನು ತಪ್ಪಿದರೆ ಧರ್ಮಹೀನನೂ, ಗೋಹತ್ಯೆ, ಬಂಹತ್ಯೆ 

ಪಾಪವ ಮಾಡಿದವರು. ತಮ ತಂದೆ ತಾಯಿ ವಾರಣಾಸಿಯಲು ವಧಿಸಿದವರು. 

ಮನೋಅಭಿಮಾನವಿಲ್ಲದವನುಮೆಂದು ಬರಸಿದ ಧರ್ಮಶಾಸನ. 

ಕರ್ನಾಟಕದ ಶಾಸನ ಸಂಪತ್ತಿನಲ್ಲಿ ಈ ರೀತಿಯ ಮಾತಿನ ಶಾಪವಾಕ್ಯ್ಕ ಮುಂದೆ 
ಹೆಚ್ಚುತ್ತ ಹೋಗುತ್ತದೆ. ಒಂದೆರಡೆಡೆ ಅವಾಚ್ಯವಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು 


ತಾಲೂಕಿನ ಸೀಮಂತೂರು ಶಾಸನ ಅನೇಕರೀತಿಯಿಂದ ವಿಶೇಷವಾದದ್ದು: 


೧೬೪ 


ಮಂಗಲೂರು ಬಾರಕೂರು ರಾಜ್ಯದ ರತ್ನಪ್ಪಮೊಡೆಯರು ಆಳುವಾಗ ತಿರುಮಲರಾಯ 
ಚಉಟರು, ದೇವರೊಡೆಯ ಕುಂದ ಹೆಗ್ಗಡೆಯವರೂ ಕೊಟ್ಟ ಕಾಲು... ಶಿಲಾಶಾಸನದ 


ಅಂದ ವೆಚಿಸಿ ವೊದಗಿ ಕಾದಿ ನಿಲುವರೆ ತಪ್ಪು. ನಾವರ .... ಭಯಿರರಸ ಕೂಡಿಕೊಂಡು 
ಬಂದು ನಿಂಮ ಸೀಮೆಯ ಮೇಲೆ ಕಾದ ಸಲ್ಲದು. ಈ ಮೂರು ಸ್ಥಾನದೊಳಗೆ 
ಮನುಷ್ಯದೋಷದಿಂದ ವೊಳತಾದ ... ಬಂದರೆ ಮಾತನಾಡಿ ನೋಡಿಕೊಳುಹದಲ್ಲಿ ... 
೦ದಾ ತಲೆತುಡಕಿ ಕಾದ ಸಲ್ಲದು. ಯಾ ಯರ್ಥ್ಯಕ್ಕೆ ತಪ್ಪದರೆ ಸೋಮನಾಥ ಲಿಂಗವ ಕಿತ್ತ 
ದೋಷ, ವಿಶ್ವನಾಥ ಲಿಂಗವ ಕಿತ್ರದೋಷ, ಗೋಕರ್ಣದಿಂದ ಕನ್ಯಾತೀರ್ಥ ಪರಿಯಂತ್ರದುಳ 
ದೇವಸ್ಥಾನಗಳ ಲಿಂಗವ ಕಿತ್ತ ದೋಷ, ವಾರಣಾಸಿಯಲಿ ಸಾವಿರ ಕವಿಲೆಯ ಕೊಂದ 
ದೋಷವೆಂದು ಬರಸಿ ಹಾಕಿಸ್ತ್ರ ಶಿಲಾಶಾಸನ. 
(ಎಸ್‌.ಐ.ಐ. XXVIL, ೧೬೧ ಕ್ರಿಶ.೧೫೧೨) 


ಈ ಶಾಸನದಲ್ಲಿ ಬಹುಮುಖ್ಯ ಅಂಶವೆಂದರೆ ಬಾರಕೂರು ರಾಜ್ಯದ ಮೂವರು ಅರಸರು 
ಒಂದಾಗಿ ಹೊರಗಿನಿಂದ ಭೈರರಸರಾಗಲೀ, ಬೇರೆ ಯಾರಾಗಲೀ ದಾಳಿಮಾಡಿದರೆ ತಾವು 
ಒಂದಾಗಿ ನಿಂತು ದಾಳಿಯನ್ನು ಎದುರಿಸಬೇಕೆಂಬ ಪ್ರತಿಜ್ಞೆ ಮತ್ತೊಂದು ಮುಖ್ಯ ಅಂಶ ಶಾಪವಾಕ್ಕ 
ಇಲ್ಲಿ ಶೈವರಿಗೆ ಪವಿತ್ರವಾದ ಕ್ಷೇತ್ರಗಳಾದ ಸೋಮನಾಥ, ಕಾಶೀವಿಶ್ವ್ಷನಾಥ ಮತ್ತು ಗೋಕರ್ಣದ 
ಮಹಾಬಲೇಶ್ವರ ದೇವರುಗಳಿಗೆ ಅಪಚಾರವಲ್ಲದೇ ಅಲ್ಲಿಂದ ಕನ್ಯಾಕುಮಾರಿಯವರೆಗಿನ ಎಲ್ಲ 


ದೇವರಿಗೆ ಅಪಚಾರ ಮಾಡಿದಂತೆ ಎಂದು ಆಣೆ ಇಡಲಾಗಿದೆ. 
ಧಾರ್ಮಿಕ ವಸ್ತು ಸ್ಪರೂಪ 


ಕೃಷ್ಣದೇವರಾಯನ ಕಾಲದ ವಿಪುಲ ಶಾಸನಗಳು ಧಾರ್ಮಿಕ ಕೈಂಕರ್ಯದ ಶಾಸನಗಳೇ 
ಆಗಿವೆ. ದೇವಸ್ಥಾನಗಳಲ್ಲಿ ನಂದಾದೀಪ ವ್ಯವಸ್ಥೆ, ನಾನಾ ಉತ್ಸವ, ನೇವೇದ್ಯಗಳ ಏರ್ಪಾಡು, 
ಬ್ರಹ್ಮೋತ್ಸವ, ವಸಂತೋತ್ಸವ, ಕಲ್ಯಾಣೋತ್ಸವ, ರಥೋತ್ತವಗಳಿಗಾಗಿಯೂ, ದೇವಾಲಯಗಳಲ್ಲಿ 
ಅಂಗರಂಗ ವೈಭವ ಮತ್ತು ಅಮೃತಪಡಿಗಾಗಿಯೂ ಹಾಕಿಸಿದ ಶಾಸನಗಳು ಅನೇಕ. ಪ್ರಮುಖವಾಗಿ 
ತಿರುಪತಿ - ತಿರುಮಲ ಕ್ಷೇತ್ರಗಳಲ್ಲಿ, ಯಾತ್ರಿಕರ ಊಟ-ವಸತಿ ಸಲುವಾಗಿ ಪ್ರಾರಂಭಿಸಲಾದ 


"ರಾಮಾನುಜ ಕೂಟಗಳ' ನಿರ್ವಹಣೆಗಾಗಿ ಮಾಡಿದ ಶಾಸನಗಳಿವೆ. 


೧೬೫ 


ಕೃಷ್ಣದೇವರಾಯರ ಕನ್ನಡ ಶಾಸನಗಳಲ್ಲಿ ತ್ರುಟಿತ ಶಾಸನಗಳನ್ನು ಹೊರತು ಪಡಿಸಿ 
೯೭ ಧಾರ್ಮಿಕ ಉದ್ದೇಶದ ಶಾಸನಗಳನ್ನು ೫೦ ಆರ್ಥಿಕ ಮತ್ತು ರಾಜಕೀಯ ಉದ್ದೇಶದ 
ಶಾಸನಗಳನ್ನು ೫೧ ಇತರ ಲೌಕಿಕ ಉದ್ದೇಶದ ಶಾಸನಗಳನ್ನು ಸ್ಥೂಲವಾಗಿ ಗುರುತಿಸಬಹುದು. 
ಧಾರ್ಮಿಕ ಶಾಸನಗಳಲ್ಲಿ ದೇವಾಲಯ ಜೀರ್ಣೋದ್ದಾರ, ಬ್ರಾಹ್ಮಣರ ವೃತ್ತಿಗಳಿಗೆ ಭೂಮಿದಾನ, 


ದೇವರಿಗೆ ನಾನಾರೀತಿಯ ಆಭರಣಗಳ ನೀಡಿಕೆ, ಪೂಜಾ ಪರಿಕರಗಳ ನೀಡಿಕೆ ಪಮುಖವಾಗಿವೆ. 


೧೧-೦೧-೧೫೧೧ರ ಆಂಧ್ರಪ್ರದೇಶ ಕರ್ನೂಲ ಜಿಲ್ಲೆ ಹತ್ತಿ ಬೆಳಗಲ್ಲಿನ ಪೇಟೆಯಲ್ಲಿ 
ಬಸವನ ವಿಗ್ರಹ ಸ್ಥಾಪಿಸಿದ್ದು ರಾಯಲಸೀಮೆಯಲ್ಲಿ ರಾಯನ ಆಡಳಿತ ಸುಸ್ಸಿರವಾದ 
ಸೂಚನೆಯಾಗಿದೆ (ಎಸ್‌.ಐ.ಐ. 1X-1 ೪೮೩ ಆ.ಪ್ರ.ಕ.ಶಾ.೫ ೧ಿ-೩೩ಿ೬). ಆ ಬಳಿಕ 
ಕೃಷ್ಣದೇವರಾಯನು ಮೊದಲಸಲ ತಿರುಮಲ ಯಾತ್ರೆ ಮಾಡಿದಾಗ ತಿರುಮಲೇಶನಿಗೆ ನಾನಾ 
ಆಭರಣಗಳನ್ನು ನೀಡುತ್ತಾನೆ. ಅದರಂತೆ ಕಾಳಹಸ್ಲೀಶ್ವರನಿಗೆ ನಾನಾರೀತಿಯ ರತ್ನಖಚಿತ 
ಆಭರಣಗಳನ್ನು ಸಮರ್ಪಿಸುತ್ತಾನೆ (ಎಸ್‌.ಐ.ಐ. IX-1 -೪೮೭.೧೦-೦೨-೧೫೧೩) 
ಕೃಷ್ಣದೇವರಾಯನ ಪರಿಪಾಲನಾಕಾಲದಲ್ಲಿ ರಾಜ್ಯದ ಎಲ್ಲಕಡೆ ದಾನಕಾರ್ಯಗಳು ಅವನಿಂದ, 
ಅವರ ನಿರೂಪದಂತೆ, ಮಹಾಜನಗಳ ಅನುಮತಿಯಂತೆ, ಅವನ ಅಧಿಕಾರಿಗಳು 


ಕಾರ್ಯಕರ್ತರಿಂದ ನಡೆದವು. 


ತಿರುಮಲೆಯ ದೇವಸ್ಥಾನದ ಶಾಸನಗಳಲ್ಲಿ ವಿಶೇಷವಾದ ಶಾಸನವೆಂದರೆ ದೇವದಾನ 
ಗ್ರಾಮಗಳಾದ ತಿರುಪತಿ ಮತ್ತು ಅವಿಲಾಲಿ ಗ್ರಾಮಗಳ ಸರಹದ್ದನ್ನು ಗುರುತಿಸಿದ್ದಾಗಿದೆ. ಒಂದೆರಡು 
ಶಾಸನಗಳು ಕೆಲ ಮನೆಗಳ ಮಾರಾಟದ ಸಲುವಾಗಿ ಹಾಕಿದಾಗಿವೆ. ಕೃಷ್ಣದೇವರಾಯ ಮತ್ತು 
ಆತನ ಅರಸಿಯರು ನೀಡಿದ ಅನೇಕ ಆಭರಣಗಳು, ಪೂಜಾ ಪರಿಕರಗಳನ್ನು ಹೇಳುವ 
ಅನೇಕ ಶಾಸನಗಳು (ತಿರುಮಲೆ ದೇವಸ್ಥಾನ ಶಾಸನ ಸಂಪುಟಗಳಲ್ಲಿ ೫೫ ಶಾಸನಗಳು) 
ತಿರುಪತಿ - ತಿರುಮಲ, ಶ್ರೀ ಕಾಳಹಸ್ತಿ ಮತ್ತು ಹಂಪೆಯ ಶ್ರೀ ವಿರೂಪಾಕ್ಷ ದೇವಸ್ಥಾನದಲ್ಲಿ 
ದೊರೆಯುತ್ತವೆ. ತಿರುಮಲ ದೇವಾಲಯದ ಅನೇಕ ಶಾಸನಗಳು ತಿರುವೇಂಗಳನಾಧನಿಗೆ 


ನಿತ್ಯದೀಪ, ನೈವೇದ್ಯ ಮತ್ತು ವಿಜಯನಗರದ ಕಾಲದಲ್ಲಿ ಯಾತ್ರಿಕರಿಗೆ ದಿನದ ಸಂಧಿ (ಪೂಜೆಗಳ 


೧೬೬ 


ನಡುವೆ ಬಿಡುವು) ಸಮಯದಲ್ಲಿ ಅನೇಕ ರೀತಿಯ ಪ್ರಸಾದ ನೀಡುವ ವ್ಯವಸ್ಥೆ ಜಾರಿಯಾದುದನ್ನು 
ತಿಳಿಸುತ್ತವೆ. ಅರುಣೋದಯಕಾಲ, ಉದಯಕಾಲ, ಸುಪುಭಾತ, ತೋಮಾಲಸೇವಾ, ಕೊಲುವು, 
ಪಂಚಾಂಗ ಶ್ರವಣ, ಸಹಸ್ತನಾಮಾರ್ಚನೆ, ಮಹಾನೈವೇದ್ಯ ಹೀಗೆ ಸಂಧಿಕಾಲದಲ್ಲಿ ತಿರುಮಲೇಶನಿಗೆ 
ಪೂಜೆ ನೈವೇದ್ಯ ಸಲ್ಲಿಸಿ ಯಾತ್ರಿಕರಿಗೆ ಪ್ರಸಾದ ವಿತರಿಸುವ ವ್ಯವಸ್ಥೆ ಆರಂಭವಾದುದು 


ಶಾಸನಸ್ಥವಾಗಿವೆ. ಇಂತಹದೊಂದು ಸಂಧಿಯು ಬುಕ್ಕರಾಯ ಸಂಧಿ ಎಂದೇ ಪ್ರಸಿದ್ಧವಾಗಿವೆ. 


ಅತ್ಯಂತ ಕುತೂಹಲದ ವಿಷಯವೆಂದರೆ ಸದ್ಯ ತಿರುಮಲ ವೆಂಕಟೇಶನಿಗೆ ನಡೆಯುವ 
ಅಭಿಷೇಕದ ವಿವರಗಳು : ಅಂದರೆ ಅಭಿಷೇಕಕ್ಕೆ ಏನೇನು ಸುಗಂಧ ದ್ರವ್ಯಗಳನ್ನು 
ಉಪಯೋಗಿಸಬೇಕು; ಅವನ್ನು ಯಾರು ಒದಗಿಸಬೇಕು ಎಂಬ ವಿವರಗಳು ಮೊದಲಾಗಿ 
ಎಲ್ಲವೂ ಈಗಲೂ ಶಾಸನೋಕ್ತವಾದಂತೆಯೇ ನಡೆಯುತ್ತವೆ. ಉದಾಹರಣೆಗೆ : ಪವಿತ್ರೋತ್ಸವ, 
ಸಂಕ್ರಾಂತಿ ಉತ್ಸವಗಳು, ವಸಂತೋತ್ಸವ, ಗೀಷ್ಠ್ಕೋತ್ಸವ, ಅಣ್ಣ - ಉಂಜಲ್‌ - ತಿರುನಾಳ್‌ 
ತಿರುಪಡಿ-ಓಣಂ-ತಿರುನಾಳ್‌, ವಿವಿಧ ವಾಹನಗಳ ಏರ್ಪಾಡು ಎಲ್ಲಾ ಶಾಸನಗಳಿಂದ 
ವಿವರವಾಗಿ ತಿಳಿಯುತ್ತದೆ. ಇಮ್ಮಡಿ ಹರಿಪರರಾಯರೂ, ಸಾಳುವ ನರಸಿಂಹ, ಕೃಷ್ಣದೇವರಾಯ, 
ಅಲ್ಲದೇ ರಾಯನ ಅಧಿಕಾರಿಗಳಾದ ಎಲ್ಲಪ್ಪನಾಯಕ, ಬಯ್ಯಪುನಾಯಕ, ಗಿಂಡಿ ಬಸವರಾಯ, 
ಕರಣಿಕ ಬಸವರಸ, ಸಾಳುವ ಗೋವಿಂದರಾಜ, ನಾರಾಯಣದೇವ, ರಾಯಸಂ 
ಕೊಂಡಮರಸಯ್ಯ ರಂಜಕಂ ಶ್ರೀರಂಗರಾಜ, ತ್ರಯಂಬಕದೇವ ಮುಂತಾದವರು 
ದೇವದಾನವೆಂದು ಗ್ರಾಮಗಳನ್ನು ಭೂಮಿಗಳನ್ನು ದೇವಸ್ಥಾನಕ್ಕೆ ನೀಡಿದ್ದಾರೆ. ಬೆಟ್ಟಕ್ಕೆ 
ಸೋಪಾನಮಾರ್ಗ ನಿರ್ಮಿಸಿದ ವಿಷಯ, ಅನ್ನದಾನ ಅರವಂಟಗೆ ಪ್ರಾರಂಭಿಸಿದ ವಿವರಗಳೂ 


ಶಾಸನದಲ್ಲಿದೆ. 


ಕೃಷ್ಣದೇವರಾಯನು ಕ್ರಿ.ಶ.೧೫೧೩ ರಿಂದ ೧೫೨೪ರ ಅವಧಿಯಲ್ಲಿ ತಿರುಮಲೆ ಬೆಟ್ಟಕ್ಕೆ 
ಏಳುಸಲ ಬಂದಿದ್ದನು. ಆದರೆ ಅವನು ಸ್ಪತಃ ಬಂದದ್ದು ಐದು ಸಲ. ಉಳಿದೆರಡು ಸಲ 
ಅವನು ಕಾಣಿಕೆಗಳನ್ನು ಕಳಿಸಿದನು ಎಂದು ಕೆಲವರ ಅಭಿಪ್ರಾಯ. ಅವನೂ, ಅರಸಿಯರೂ, 


ಅಮಾತ್ಯರಾದಿಯಾಗಿ ಅಧಿಕಾರಿಗಳೂ ಬೆಟ್ಟಕ್ಕೆ ಬಂದು ತಿರುಮಲೇಶನಿಗೆ ನೀಡಿದ ಆಭರಣ, 


೧೬೭ 


ಮಾಡಿದ ಸೇವೆ, ದಾನಾದಿ ವಿಷಯಗಳು ಐವತ್ತೈದು ಶಾಸನಗಳಲ್ಲಿ ದಾಖಲಾಗಿವೆ. ತಿರುಪತಿ 
ತಿರುಮಲೆ ದೇವಸ್ಥಾನದ ಶಾಸನ ಸಂಪುಟಗಳ ೩೩೦ ರಿಂದ ೪೫೯ರಲ್ಲಿ ತೆಲುಗಿನ ಶಾಸನಗಳಲ್ಲಿ 


ಕೃಷ್ಣದೇವರಾಯನ ಈ ಕುರಿತ ವಿವರಗಳಿವೆ. 


ಕೃಷ್ಣದೇವರಾಯನ ಶಾಸನಗಳು ಬಹುಪಾಲು ದಾನದತ್ತಿ ಶಾಸನಗಳು. ಕೆಲವು ಮಾತ್ರ 
ಯಾವುದೋ ಯುದ್ದದ ವಿಜಯೋತ್ಸವ (ಉದಯಗಿರಿವಿಜಯ) ಸಂದರ್ಭದಲ್ಲಿ ಹಾಕಿದ 
ಶಾಸನಗಳು. ನಿದರ್ಶನಕ್ಕೆ ಆಂಧ್ರಪ್ರದೇಶ ಕರ್ನೂಲು ಜಿಲ್ಲೆ ನಂದಿಕೊಟ್ಟೂರು ತಾಲೂಕು 
ಶ್ರೀಶೈಲದ ಮಲ್ಲಿಕಾರ್ಜುನ ದೇವಾಲಯದ ದ್ಹಾರದ ಎಡಬದಿಯ ಮುಖಮಂಟಪದ ಪೂರ್ವದ 
ನೆಲಭಾಗಕ್ಕೆ ಹಾಸಿದ ಕಲ್ಲಿನ ಶಾಸನ (ಎಸ್‌.ಐ.ಐ. IX -11, ೫೦೦, ಆ.ಪ್ರಕ.ಶಾ.೫/೧, - 
೩೪೩) ೨೫-೦೭-೧೫೧೫ ಬುಧವಾರ, ಕೃಷ್ಣದೇವರಾಯನ ಪೂರ್ವದಿಗ್ವಿಜಯವು 
ಯಶಸ್ವಿಯಾಗಿ, ಗಜಪತಿಯೊಂದಿಗೆ ಸಂಧಿಯಾದ ನಂತರ, ಅಮರೇಶ್ವರಕ್ಕೆ ಬಂದು ತುಲಾಪುರುಷ 
ದಾನ ಮಾಡಿ, ಚಿನ್ನಾದೇವಿಯು ರತ್ನಧೇನು ಮಹಾದಾನವನ್ನು ತಿರುಮಲದೇವಮ್ಮನು ಸಪ್ಪನಾಗರ 
ಮಹಾದಾನವನ್ನು ಮಾಡಿ ಶೀಶೈಲಕ್ಕೆ ಬಂದು ತೇರುಬೀದಿಯಲ್ಲಿ ಶಿಲಾಮಂಟಪ ನಿರ್ಮಿಸಿ, 
ದೇವರ ಸೇವೆಗೆ ಪಾರುಮಂಚಾಲ, ಆತಕೂರು ಗ್ರಾಮದಾನ ಮಾಡಿ, ಶ್ರೀಶೈಲಕ್ಕೆ ಬರುವ 
ಕಂಬಿ, ಕಾವಡಿ ಸುಂಕ, ಕುದುರೆ, ಎತ್ತು ಕತ್ತೆ ತಲೆಹೊರೆಗಳಿನ ಕೈಯ ಸುಂಕಗಳಿಂದ ವಿನಾಯಿತಿ 


ನೀಡುತ್ತಾನೆ. ಈ ಶಾಸನವು ಮಹತ್ವದ್ದಾಗಿದೆ. ತುಂಬಾ ವಿವರಗಳನ್ನು ನೀಡುತ್ತದೆ. 


ತುಂಗಭದ್ರಾ ತೀರದಲ್ಲಿ ವಿರೂಪಾಕ್ಷನನ್ನು ಸ್ಮರಿಸುವಲ್ಲಿ, ಹೊಸದೇವಸ್ಥಾನ ನಿರ್ದಿಸುವಲ್ಲಿ, 
ಹಳೇ ದೇವಸ್ಥಾನ ಅಭಿವೃದ್ದಿಪಡಿಸುವಲ್ಲಿ, ಸಂಕಲ್ಪ ಸಮಯದಲ್ಲಿ ರಾಯನ ಶಾಸನಗಳು 
ತುಸು ದೀರ್ಫವಾಗಿವೆ. ಅಲ್ಲಿ ಒಮೊಮ್ಮೆ ಧ್ಯಾನಶ್ಲೋಕವಿದೆ. ವಂಶಾವಳಿಯೂ ಇದೆ. ದಾನ 
ಸಂದರ್ಭದ ವಿವರವೂ ಇದೆ ಅಂದು ನೀಡಿದ ದಾನಾದಿಗಳ ವಿವರ, ಫಲಾನುಭವಿಗಳ 


ವಿವರಗಳೊಂದಿಗೆ ಸುದೀರ್ಪ ಶಾಪವಾಕ್ಯ್ಕಗಳೂ ಇವೆ. 


೧೬೮ 
ಭಾಷಾಸ್ಪರೂಪ 


ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳ ಭಾಷೆಯು ಆಶ್ಚರ್ಯಕರವಾಗಿ 
ಬದಲಾವಣೆ ಹೊಂದುತ್ತ ಅತ್ಯಂತ ಸರಳವಾದ ನಡುಗನ್ನಡ ರೀತಿಗೆ ಹೊಸಗನ್ನಡ ರೂಪಕ್ಕೆ 
ಬರುತ್ತದೆ. ಉದಾಹರಣೆಗೆ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಶಾಸನವೊಂದನ್ನು 
ನೋಡಬಹುದು (ನೆಲ್ಲೂರು ಜಿಲ್ಲಾ ಶಾಸನ ಸಂ. 11, Opp. ೧೩೮೭-೮೮ ಉದಯಗಿರಿ 
೪೧). ತೆಲುಗು ಸೀಮೆಯಲ್ಲಿದ್ದರೂ ಇದೊಂದು ಕನ್ನಡ ಶಾಸನ. ಇದರ ತೇದಿ ಕ್ರಿಶ.೧೫೧೪, 
ಉದಯಗಿರಿಯ ಲಕ್ಷ್ಮಮ್ಮ ದೇವಸ್ಥಾನದ ಹತ್ತಿರದ ಬಂಡೆಯ ಮೇಲಿನ ಶಾಸನ. ಶಾಲಿವಾಹನ 
ಶಕೆ ೧೪೩೬ ಭಾವ ಸಂವತ್ಸರ ಜ್ಯೇಷ್ಠ (ಕಿ.ಶ.೧೫೧೪) ಕೃಷ್ಣರಾಯ ಮಹಾರಾಯರ ಆಳ್ಳಿಕೆ. 
ದೊರೆಯು ಉದಯಗಿರಿ ದುರ್ಗದ ಮೇಲೆ ದಂಡೆತ್ತಿಹೋಗಿ ಪ್ರತಾಪರುದ್ರ ಗಜಪತಿಯನ್ನು 
ಕೊಂಡವೀಡಿನವರೆಗೆ ಅಟ್ಟಿಸಿಕೊಂಡು ಹೋಗಿ ಅವನ ಚಿಕ್ಕಪ್ಪ ತಿರುಮಲಕಾಂತರಾಯನ್ನು 
ಸೆರೆಹಿಡಿದುಕೊಂಡು ಹಿಂದಿರುಗುತ್ತಾನೆ. ಆಗ ದೊರೆಯು ಕೋನವಲ್ಲಭರಾಯ ದೇವರಿಗೆ 
ನೆಲ್ಲೂರು ಸೀಮೆಯ ಶೀಕಲ್ಲು ಎ೦ಬ ಗ್ರಾಮವನ್ನು ದತ್ತಿಯಾಗಿ ನೀಡುತ್ತಾನೆ. ಈ ಶಾಸನದ 


ತೆಲುಗುರೂಪವನ್ನು ಕೂಡ ಹಾಕಲಾಗಿದೆ (ಶಾ.ಸಂ.೪೦) : 


ಶುಭಮಸ್ತು ಸ್ಪಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರ್ಶಂಗಳು, ೧೪೩೬ ಸಂದು 
ಮೇಲೆ ನಡವ ಭಾವಸಂವತರದ ಜ್ಯೇಷ್ಠ ಬ.೨ ರಲು ಶ್ರೀಮನ್‌ ಮಹಾರಾಜಾಧಿರಾಜಪರಮೇಶ್ವರ 
ಶ್ರೀ ವೀರ ಕೃಷ್ಣರಾಯ ಮಹಾರಾಯರು ಉದಯಗಿರಿ ದುರ್ಗದ ಮೇಲೆ ಬಿಟ್ಟು ಪ್ರತಾಪರುದ್ರ 
ಗಜಪತಿಯನು ಕೊಂಡವೀಡು ಪರಿಯಂತರಲೂ ಮುರಿಯಲಿರಿದು ಉದಯಗಿರಿದುರ್ಗಕ್ಕೆ 
ವಿಡಿಯವನೂ ಹಾಕಿ ದುರ್ಗವನೂ ತೆಕ್ಕೊಂಡು ಪ್ರತಾಪರುದ್ರ ಗಜಪತಿಯವರ ಚಿಕ್ಕಪ್ಪ 
ತಿರುಮಲಕಾಂತರಾಯನನೂ ಹಿಡಿದುಕೊಂಡು ತಿರುಗಿ ಬಿಜಯಮಾಡುವಾಗ 
ಕೋನವಲ್ಲಭರಾಯನಿಗೆ ಸಮರ್ಪಿಸಿ ನೆಲ್ಲೂರು ಸೀಮೆಯೊಳಗಣ ಶ್ರೀ ಕಲ್ಲಗ್ರಾಮಗೆ ಯಾ 
ಗ್ರಾಮದಲ್ಲಿ ಹುಟ್ಟಿದ ರೊಖ ದಾಂನ್ಯಗಳಿಂದ ದೇವರಿಗೆ ಪೂಜ ಪುನಸ್ಕಾರ ನೈವೇದ್ಯ 
ಸರ್ವಭೋಗಗಳನೂ ಆಚಂದ್ರಾರ್ಕಸ್ನಾಯಿ ಆಗಿ ನಡಸಲುಳ್ಳವರುಯೆಂದು ಕೊಟ್ಟ ಧರ್ಮಶಾಸನ। 
ದಾನಪಾಲನ ಯೋರ್ಮಧ್ಯೇ ದಾನಾಚ್ಛೇಯೋನುಪಾಲನಂ ದಾನಸ್ಪರ್ಗಮದಾಷ್ಟ್ನೋತಿ 
ಪಾಲನಾದಚ್ಚುತಂ ಪದಂ ॥ 


೧೬೯ 


ಈ ಎಂಟು ಸಾಲಿನ ಶಾಸನದಲ್ಲಿ ಕೇವಲ ಮೂರು ಪದಗಳು ಮಾತ್ರ ಅಪರಿಚಿತ 
ಪದಗಳು. ಅವೆಂದರೆ ೧. ಮುರೆಯಲಿರಿದು ೨. ವಿಡಿಯವನೂ ೩. ರೊಖದಾಂನ್ಯಗಳಿಂದ. 
ಆದರೆ ಆಧುನಿಕರಿಗೆ ಇವು ಅರ್ಥವಾಗದ ಕಠಿಣಪದಗಳಲ್ಲ. ಇಲ್ಲಿ ಕಡೆಯ ಸಾಲು ಮಾತ್ರ 
ಸಂಸ್ಕೃತದಲ್ಲಿದೆ. ಅನೇಕರು ಟೀಕಿಸುವ ಶಾಪವಾಕ್ಕವಿಲ್ಲ. ಆರಂಭದಲ್ಲಿ ಧ್ಯಾನಶ್ಲೋಕವಿಲ್ಲ. ರಾಯನ 
ವಂಶಾವಳಿಯೂ ಇಲ್ಲ. ಕೋನವಲ್ಲಭರಾಯ ದೇವರ ಮಹಾತ್ಮ ವರ್ಣನೆಯಿಲ್ಲ. 


ಇದೇ ಸಂಗತಿ ಹೇಳುವ ಸಂಗ್ರಹ ಪಾಠದ ಉದಯಗಿರಿ ಬೆಟ್ಟದ ಮೇಲೆ ವ್ರಾತಗುಂಡು 
ಎಂದು ಪ್ರಸಿದ್ದವಾಗಿರುವ ಬಂಡೆಯ ಮೇಲಿನ ಕನ್ನಡ ಶಾಸನವೂ ಸರಳವಾದ ಕನ್ನಡದಲ್ಲಿದೆ. 


ಶಾಸನಪಾಠ ಹೀಗಿದೆ : 


ಮಹಾರಾಜಾಧಿರಾಜ ರಾಜಪರಮೇಶ್ನರ(ವರ) ಶ್ರೀವೀರಪ್ರತಾಪ ಶ್ರೀಕೃಷ್ಣದೇವಮ 
ಹಾರಾಯರು ಉದಯಗಿರಿ ದುರ್ಗದ ಮೇಲೆ ಬಿಟ್ಟು ಪ್ರತಾಪರುದ್ರ ಗಜಪತಿಯನು 
ಕೊಂಡವೀಡು ಪರಿಯಂತವಾಗಲು ಬಮುರಿಯಲಿರಿದು ಉದಯಗಿರಿಯ ದುರ್ಗಕೆ 
ವಿಡಿಯವನು ಹಾಕಿ ಪ್ರತಾಪರುದ್ರ ಗಜಪತಿಯವರ ಚಿಕ್ಕಪ್ಪ ತಿರುಮಲ ರಾಘವರಾಯನನು 
ಹಿಡಿದುಕೊಂಡು ತಿರುಗಿ ವಿಜಯನಗರಿಗೆ ವಿಜಯ ಮಾಡುವಾಗೆ ಉದಯಗಿರಿಯ 
ರಾಮಚಂದ್ರದೇವರಿಗೆ ಸಮರ್ಪಿಸ್ತ ನೆಲ್ಲೂರು ಸೀಮೆಯ ಶ್ರೀಕಲ್ಲು ಗ್ರಾಜಲಸಿದ್ದೇಶ್ವರಗೆ 
ಪ್ರಭಾಕರ ಪಟ್ಟಣದ ಸೀಮೆಯೊಳಗೆ ಕನುಪರೆ ಗ್ರಾ ಕೋನವಲ್ಲಬಿ ರಾಬತುಲಪಲ್ಲೆ ಗ್ರಾ 
ಈ ಗ್ರಾಮಗಳ ಭರೊಖ ಧಾನ್ಯಂಗಳಿಂದ ದೇವರಿಗೆ ಪೂಜೆಮಾಯೆ ಗಂಗೆಯನು 
ಆಚಂದ್ರ ಬವರತುಂದು ಕೊಟ್ಟಿದ್ದ (ದಾನಪಾಲನಯೇರ್ಮಧ್ಯೇ) 
ದಾನಾಛ್ಲೇಯನುಪಾಲನಂ (ದಾನಾತ್‌ ಸ್ಪರ್ಗಮವಾಷ್ನೋತಿಪಾಲನ)ದ ಅಚ್ಯುತಂ ಪದಂ. 
ಶ್ರೀ. ಶ್ರೀ. ಶ್ರೀ. 


ಆಡಳಿತ ಭಾಷೆಯ ಹಿನ್ನೆಲೆಯಲ್ಲಿ ಕನ್ನಡ ಭಾಷಾಭಿವೃದ್ದಿಯ ದೃಷ್ಟಿಯಿಂದ, 


ಕೃಷ್ಣದೇವರಾಯನ ಶಾಸನಗಳನ್ನು ಇನ್ನೂ ಪರಶೀಲಿಸಬೇಕಾಗಿದೆ. 


ಅವನ ತೆಲುಗು ಶಾಸನಗಳಲ್ಲಿ ಕನ್ನಡ ಪದಗಳು, ಕನ್ನಡ ಶಾಸನಗಳಲ್ಲಿ, ತೆಲುಗು 
ಪದಗಳೂ ಕಾಣುತ್ತವೆ. ಉದಾಹರಣೆಗೆ ಆಂಧಪ್ರದೇಶ, ಕರ್ನೂಲು ಜಿಲ್ಲೆ, ನಂದ್ಯಾಲ ತಾಲೂಕು 


ಪಾ್ಯಂನ ಪಾಣೀಕೇಶ್ವರಸ್ವಾಮಿ ದೇವಾಲಯದ ಶಾಸನ (ಎಸ್‌.ಐ.ಐ. ಸಂ. XVI. ೧೫೧೦ 


೧೭೦ 


೪೬, ಅ.ಆರ್‌.ನಂ. ೧೬೫/೧೯೧೩). ಈ ತೆಲುಗು ಶಾಸನದಲ್ಲಿ - ಪಾಣೆಯದ, ಕೊಟ್ಟಗ್ರಾಮದ, 
ಹೊರಗಣ, ಗ್ರಾಮವನು, ಅಮೃತಪಡಿಗೆ, ರೊಕ್ಕ ಮುಂತಾದ ಕನ್ನಡ ಪದಗಳು ಇವೆ. ತಮಿಳುನಾಡಿನ 
ಚಂಗಲ್‌ಪೇಟ್‌ ಜಿಲ್ಲೆಯ ಕಾಂಚೀಪುರಂ ತಾಲೂಕು ಚಿನ್ನಕಾಂಚೀಪುರದ ಅರುಳಾಳ ಪೆರುಮಾಳ 
ದೇವಸ್ಥಾನದ ಶಾಸನ (ಎಸ್‌.ಐ.ಐ. XVI, ಶಾಸನ ೫೧, ಎ.ಆರ್‌.ನಂ. ೫೬೯೧೯೧೯ ದಿನಾಂಕ 
೦೨-೦೬-೧೫೧೪ ಬುಧವಾರ). ಈ ಸಂಸ್ಥ್ಕೃಶ ಶಾಸನದಲ್ಲಿ ಅಲ್ಲಲ್ಲಿ ತೆಲುಗುಪದಗಳಿವೆ. ಒಟ್ಟಿನಲ್ಲಿ 
ಕೃಷ್ಣದೇವರಾಯನ ಶಾಸನಗಳು ಸುಲಭವಾದ ಕನ್ನಡ, ತೆಲುಗು ಅಥವಾ ತೆಲುಗು - ಕನ್ನಡ ಮಿಶ್ರಿತ 
ಆಡುನುಡಿಯಲ್ಲಿ ನೇರವಾಗಿ ವಿಷಯವನ್ನು ಜಾಹೀರುಪಡಿಸುವ ದಾಖಲೆಗಳು ಎನಿಸುತ್ತವೆ. 


ಕೃಷ್ಣದೇವರಾಯನು ನೇರವಾಗಿ ಹಾಕಿಸಿದ ಶಾಸನಗಳು ಈ ರೀತಿ ಸರಳವಾದರೂ, ಅವನ 
ಸಾಮಂತರೂ, ಮತ್ತಿತರರೂ ಹಾಕಿಸಿದ ಶಾಸನಗಳು ಕೆಲವೆಡೆ ಬದಲಾವಣೆಗೊಂಡುದ್ದು ಸ್ಪಷ್ಟ. 
ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ ಗುತ್ತಿ ತಾಲೂಕಿನ ವೇಲ್ಲಮಡುಗು ಗಾಮದ ಪಶ್ಚಿಮಕ್ಕಿರುವ 
ಬಂಡೆಶಾಸನವನ್ನು ಪರಿಶೀಲಿಸಬಹುದು. ಈ ಶಾಸನದ ತೇದಿ ೩೦-೦೧-೧೫೨೫ (ಎಸ್‌.ಐ.ಐ. 


IX-IL, ಸಂ. ೫೧೬) 


ಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು ೧೪೪೬ ನೆಯ 
ರಣ ಸಂವತ್ತರದ ಮಾಘ ಶು ೭ ಸೋ...ಲು.. ಶ್ರೀ ಮನ್ಮಹಾರಾಜಾಧಿರಾಜ 
ರಾಜಪರಮೇಶ್ವರ ಶ್ರೀ ವೀರ ಕೃಷ್ಣದೇವ ಮಹಾರಾಯರು ಪೃಥ್ವೀರಾಜ್ಯಂಗೆಯುತ್ತಂಯಿರಲು 
ಶ್ರೀಮತು ಧಾರಾಸುರದ ಲಿಂಗರಸರು ಭಂಡಾರವಾಡಕೆ ಸಲುವ ಮೂಡನಾಡ ಮೊದಲ 
ಗ್ರಾಮ ಮೊರಡಿಗೆಯ ಸ್ಥಳದ ವೊಳಗಣ ಕೃಷ್ಣರಾಯಪುರದ ವೆಂಠಯಗೌಡಸೇನಬೋವರು, 
ಸೆಟ್ಟಿ ಪಟ್ಟಣಸ್ಟಾಮಿ ನಾನಾ ಪ್ರಜೆಗಳಿಗೆ ನಾನಾದೇಶದ ಸೆಟ್ಟಿ ಪಟ್ನಣಸ್ಥಾಮಿ ನಾನಾಪ್ರಜೆಗಳೂ 
ಮಾಡಿಕೊಟ್ಟ ಶಿಲಾಶಾಸನದ ಕ್ರಮವೆಂತೆಂದರೆ ನಂಮ ಕೃಷ್ಣಾರಾಯದೇವ ಮಹಾರಾಯರುಗಳ 
ಹೆಸರಲಿ ಕಟ್ಟಿದ ಒಂದು ಇಹ ವೊಕ್ಕಲುಗಳಿಗೆ ಮೂರು ವರುಷ ಸರ್ವಮಾನ್ಯ, ಮೂರು 
ವರುಷದ ಮೇಲೆ ಗಾಣ ೧ಕ್ಕೆ ವರುಷ ೧ಕ್ಕೆ ಗಾಣದ ವೊಕ್ಕಲು ೧ ವರಹ ವರುಷ ೧ಕ್ಕೆ ಮಗ್ಗ 
೧ಕ್ಕ-೩ಿ ಅಂಗಡಿ ೧ ಕೈ ಮಗ್ಗ ಹತ್ತೆ ವೊಂದರ ಮಾನ್ಯ, ಚೆಲುವಾಂನ ಬಿನುಗುಗಳಿಗೆ, ನಾನಾ 
ಜಾತಿಯ ವೊಕ್ಕಲುಗಳಿಗೆ ವರುಷವೊಂದಕೆ ಯಾ ಮರಿಯಾದೆಯಲೂ, ನಡಸಿಕೊಡದೆ ಇದರೆ 
ಕೃಷ್ಣದೇವರಾಯರ ಪಾದದ ಣೆ ತಂಮ ತಂಮಸುಕ್ತತವನು ಅನ್ಯಜಾತಿಗಳಿಗೆ ಕೊಟ ದೋಗ 
ಉಳ್ಳವರು ಎಂದು ಮಾಡಿಕೊಟ್ಟ ಶಿಲಾಶಾಸನ. 


೧೭೧ 


ಎಲ್ಲ ಜೀವಂತ ಭಾಷೆಗಳಲ್ಲಾಗುವಂತೆ ಕೃಷ್ಣದೇವರಾಯನ ಕಾಲದ ಕನ್ನಡದಲ್ಲಿ ಧ್ವನಿ 


ವ್ಯತ್ಯಾಸ, ವರ್ಣ ವ್ಯತ್ಯಾಸ, ನಾನಾ ರೀತಿಯ ಅಕ್ಷರ ವಿಪರ್ಯಾಸಗಳು ತೋರುತ್ತವೆ. ಗಾಂಧಿಕ 
ಭಾಷೆ, ಆಯಾಕಾಲದ ಶಿಷ್ಟ ಭಾಷೆ ಜನಸಾಮಾನ್ಯರ ಆಡುನುಡಿ, ಗ್ರಾಮ್ಮಭಾಷೆ ಇವೆಲ್ಲದರ 
ಪ್ರಭಾವವನ್ನು ಆತನ ಶಾಸನಗಳಲ್ಲಿ ಕಾಣುತ್ತೇವೆ. ಕನ್ನಡ ಭಾಷೆಯ ಬೆಳವಣಿಗೆಯನ್ನು 


ಗುರುತಿಸುವುದಕ್ಕೆ ಈ ಶಾಸನಗಳು ಸಾಕ್ಷ್ಯ ಒದಸುತ್ತವೆ. 
ಕೃಷ್ಣದೇವರಾಯನ ಕಾಲದ ಶಾಸನಗಳು ಗದ್ಯದಲ್ಲಿದ್ದು, ಆಡುಮಾತಿಗೆ ಹತ್ತಿರವಾಗಿವೆ. 


* ಧ್ವನಿಮಾ ವ್ಯತ್ಯಾಸಗಳು : ವ್ಯಂಜನಕ್ಕೆ ಬದಲಾಗಿ ಪದಾದಿ ಸ್ವರದ ಬಳಕೆ 
ಯಾರು -ಆರು, (ಹಂಪಿ ಶಾ.ಸ.೨೩೫, ಕ್ರಿಶ. ೧೫೧೩) 
ಯಾರೊಬರು - ಆರೊಬರು (ಹಂಪಿ ಶಾ.ಸ.೨೫೦, ಕ್ರಿಶ. ೧೫೧೩) 
ಯಾರೊಬರು ಅಳುಪಿದರೆ - ಆರೊಬರು ಅಳುಪಿದರೆ (ಹಂಪಿ ಶಾ.ಸ.೩೯೭, ಕಿ.ಶ. 


೧೫೧೦) 
% ಪದಾಂತ್ಯ ಧ್ವನಿವ್ಯತ್ಯಾಸ 


ನಂಮ ತಾಯಿ - ನಂಮ ತಾಇ (ಹಂಪಿ ಶಾ.ಸ.೧೦೮, ಕಿ.ಶ. ೧೫೧೩) 
ನಾವು - ನಾಳ (ಹಂಪಿ ಶಾ.ಸ.೨೫೭, ಕಿ.ಶ. ೧೫೨೧) 


ಹಸುವು - ಹಸುಲಉ (ಹಂಪಿ ಶಾ.ಸ೧೮೧, ಕಿ.ಶ. ೧೫೧೩) 


* ಸ್ತರಕ್ಕೆ ಬದಲಾಗಿ ವ್ಯಂಜನ : 
ಇರಲಾಗಿ - ಯಿರಲಾಗಿ (ಹಂಪಿ ಶಾ.ಸ.೩೨೧, ಕಿ.ಶ. ೧೫೨೩ 
ಈ ಧರ್ಮಕ್ಕೆ - ಯೀ ಧರ್ಮಾಕೆ (ಹಂಪಿ ಶಾ.ಸ೧೮೧, ಕಿ.ಶ. ೧೫೧೩) 
ಎಲೆ - ಯಲೆ (ಹಂಪಿ ಶಾ.ಸ.೨೨೭, ಕ್ರಿಶ. ೧೫೨೧) 


ಒಂದು - ವೊಂದು (ಹಂಪಿ ಶಾ.ಸ.೨೫೭, ಕ್ರಿಶ. ೧೫೨೧) 


೧೭೨ 


sk ದೀರ್ಫ್ಥಸ್ಪರದ ಬದಲು ಹಸ್ಪಸ್ಟರ ಬಳಕೆ 
ಈ ಧರ್ಮಕ್ಕೆ - ಇ ಧರ್ಮಕೆ (ಹಂಪಿ ಶಾ.ಸ.೧೮೧, ಕ್ರಿಶ. ೧೫೧8೩) 


ಈ ಗ್ರಾಮಗಳಿಗೆ - ಇ ಗಾಮಗಳಿಗೆ (ಹಂಪಿ ಶಾ.ಸ.೨೮೮, ಕ್ರಿಶ. ೧೫೧೩) 


* ಸಂಯುಕ್ತಾಕ್ಷರಗಳನ್ನು ಸ್ಪರ ಸಹಾಯದಿಂದ ಪ್ರಯೋಗಿಸಿದ್ದು 
ಚೈತ್ರಮಾಸ - ಚಯಿತ್ರಮಾಸ (ಹಂಪಿ ಶಾ.ಸ.೩ಪಿ) 
ನೈವೇದ್ಯಕೆ — ನಇವೇದ್ಯಕೆ (ಹಂಪಿ ಶಾ.ಸ.೨೫೭) 


ಭೈರವದೇವನಹಳಿ - ಭಯಿರವದೇವನಹಳಿ (ಹಂಪಿ ಶಾ.ಸ.೩೩) 


x ಮಹಾಪ್ರಾಣಗಳು ಅಲ್ಲಪ್ರಾಣಗಳಾಗಿರುವುದು 
ಸ್ಥಳದ ಸುಂಕ - ಸ್ತಳೆದ ಸುಂಕ (ಹಂಪಿ ಶಾ.ಸ.೨೫೦) 


ಸ್ಥಿರರಾಜ್ಯ — ಸ್ತಿರರಾಜ್ಯ (ಹಂಪಿ ಶಾ.ಸ.೩೨೧) 


* ದ್ವಿತ್ಪಾಕ್ಷರಗಳು - ಅದ್ದಿತ್ವವಾದುದು 
ಲೆಖ್ಬದಲೂ - ಲೆಖದಲೂ 
ಕಾಳಗಟ್ಟೆಯ ಹೊಳೆ - ಕಾಳಗಟಿಯ ಹೊಳೆ (ಹಂಪಿ ಶಾ.ಸ.೨೦೮) 
ಎತ್ತುವ -ಎತುವ (ಹಂಪಿ ಶಾ.ಸ.೩೦೮) 
ಭತ್ತ ಆದಾಯ - ಭತ ಆದಾಯ (ಹಂಪಿ ಶಾ.ಸ.೨೩೫) 
ಧರ್ಮವನ್ನು - ಧರ್ಮವನು (ಹಂಪಿ ಶಾ.ಸ.೨೫೭) 


ಭಾಷೆಗೆ - ಭಾಸಿಗೆ (ಹಂಪಿ ಶಾ.ಸ.೩೨೧) 


ಕೃಷ್ಣದೇವರಾಯನ ಕಾಲದ ಶಾಸನಗಳಲ್ಲಿ “ಯ” ಕಾರವು "ಆ” ಕಾರವಾಗಿ, "ಯಿ 
ಕಾರವು "ಇ” ಕಾರವಾಗಿ ಬಳಕೆಯಾದ ಧ್ದನಿಮಾ ವ್ಯತ್ಕಾಸಗಳು ಶಾಸನಗಳ ಪ್ರಾರಂಭಿಕ 
ಹಂತದಲ್ಲಿ ಕಂಡುಬರುತ್ತವೆ. ಅಲ್ಲಪ್ರಾಣಗಳು ಮಹಾಪ್ರಾಣಗಳಾಗಿ, ಮಹಾಪ್ರಾಣಗಳು 


ಅಲಪ್ರಾಣಗಳಾಗಿ, ತಾಲವ್ಯಗಳು ಮೂರ್ಧನ್ಯವಾಗಿ, ಮೂರ್ಧನ್ಯಗಳು ತಾಲವ್ಯಗಳಾಗಿಯೂ 


೧೭೩ 


ಬಳಕೆಗೊಂಡಿವೆ. ದ್ವಿತ್ವ ಅಕ್ಷರಗಳು ಅದ್ದಿತ್ತವಾಗಿರುವುದನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಾಣುತ್ತೇವೆ. 
ತತ್ನಮ - ತದ್ಭವ ರೂಪಗಳು ಅಲ್ಲಲ್ಲಿ ಕಂಡುಬಂದರೆ, ಅನುಸ್ತಾರದಿಂದ ಕೂಡಿದ ಶಬ್ದಗಳು, 


ದಿತ್ತಗಳ ಅಧಿಕತೆಯನ್ನು ಶಾಸನಗಳಲ್ಲಿ ಕಾಣಬಹುದು. 


ಬಹುಭಾಷೆಯ ಜನರು ಕೃಷ್ಣದೇವರಾಯನ ಆಡಳಿತದಲ್ಲಿ ಬದುಕುತ್ತಿದ್ದರು. ಆದ್ದರಿಂದ 
ಅಂದಿನ ಕಾಲದ ಬಹುತೇಕ ಶಾಸನಗಳು ಜನರ ಭಾಷೆಗೆ ಹತ್ತಿರವಾಗಿಯೇ ರಚಿತವಾಗಿವೆ. 
ಕೆಲವು ಶಾಸನಗಳು ಪಂಡಿತರಿಗಾಗಿಯೇ ನಿರ್ದತವಾದರೂ ಅವು ಜನರ ಭಾಷೆಗೆ ಹೊರತಾಗಿ 
ರಚಿತಗೊಂಡಿಲ್ಲ. ಹೀಗಾಗಿ ಕೃಷ್ಣದೇವರಾಯನ ಕಾಲದ ಶಾಸನಗಳು ಆಡುಮಾತಿಗೆ ಹೆಚ್ಚು 


ಹತ್ತಿರವಾಗಿದ್ದು ಗದ್ಯದಲ್ಲಿ ರಚನೆಗೊಂಡಿವೆ. 


ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳ ಭಾಷೆಯನ್ನು ಗಮನಿಸುವಾಗ ಕನ್ನಡದ 
ಮೇಲೆ ಪ್ರಮುಖವಾಗಿ ತೆಲುಗು ಬೀರಿದ ಪ್ರಭಾವವನ್ನು ಕಾಣಬಹುದು. ಉದಾಹರಣೆಗೆ 
ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ ಕಡಪ ತಾಲೂಕಿನ ಚನ್ನಮಾಸಪಲ್ಲಿಯ ಆಂಜನೇಯ ಗುಡಿಯ 
ಶಾಸನವನ್ನು ಪರಿಶೀಲಿಸಬಹುದು. ಸ್ಪಸ್ತಿ ಶೀಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಂಬುಲು 
೧೪೩೬ ಎಂದು ಆರಂಭವಾಗುವ ೨೬ ಸಾಲಿನ ಈ ಕನ್ನಡ ಶಾಸನದಲ್ಲಿ ಕೊನೆಗೆ ೯ ಸಾಲು 
ಸಂಸ್ಕೃತದಲ್ಲಿವೆ. ಮೊದಲ ಹದಿನೇಳು ಸಾಲಿನಲ್ಲಿ ವರ್ಷಂಬುಲು, ಸಮರ್ಪಿಸ್ತೆವು, 
ಆಗುಮಾಡಿಕೊಂಡು, ಮುಲಿಕಿನಾಡಿಸೀಮೆ, ಏನುಂಟಾದನೂ ಎಂಬ ಐದು ತೆಲುಗು ಪ್ರಭಾವಿತ 
ಪದಗಳು ಕಾಣುತ್ತವೆ. ಇದೇ ರೀತಿಯಾಗಿ ತೆಲುಗು ಭಾಷೆಯ ಮೇಲೆ ಕನ್ನಡದ ಪ್ರಭಾವವೂ 
ಇದೆ. 


ದ್ವಿಭಾಷಿಕ ಶಾಸನಗಳು 


ಕೃಷ್ಣದೇವರಾಯನು ತಿರುಪತಿಯಾತ್ರೆಗೆ ತನ್ನ ಅರಸಿಯರಾದ ತಿರುಮಲದೇವಿ ಮತ್ತು 
ಚಿನ್ನಾದೇವಿಯರೊಂದಿಗೆ ಹೋದಾಗಲೆಲ್ಲಾ ಅನೇಕ ದಾನ, ದತ್ತಿಗಳನ್ನು ನೀಡಿದನು. ಆ 


ಸಮಯದಲ್ಲಿ ಅವನು ತಿರುಮಲ ದೇವಸ್ಥಾನದಲ್ಲಿ ಶಿಲಾಶಾಸನಗಳನ್ನು ಹಾಕಿಸಿದನು. ಈ 


೧೭೪ 


ಶಾಸನಗಳನ್ನು ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಹಾಕಿದ್ದಾನೆ. ಈ ಭಾಷಿಕರು 
ನೆಲೆಸಿದ್ದ ಸಮಸ್ತ ದಕ್ಷಿಣ ಭಾರತದ ಮೇಲಿನ ತನ್ನ ಆಳಿಕೆ ಇದೆಯೆಂದು ತೋರಿಸಲು ಆ 


ರೀತಿ ಮಾಡಿರಬಹುದು. ಅವನು ಮೊದಲ ಸಲ ತಿರುಮಲೆಗೆ ಕ್ರಿ. ಶ.೧೦-೦೨-೧೫೧೩ 


ರಲ್ಲಿ ಹೋದಾಗ ಹಾಕಿಸಿದ ಶಾಸನಗಳು : 


೧. ಕನ್ನಡದ್ದು-೨, ಕನ್ನಡ ಭಾಷೆ - ನಗರಿಲಿಖಿಯ ಶಾಸನಗಳು-೧, ತೆಲುಗು - ೨, 
ತಮಿಳು - ೩ (ಟಿ.ಟಿ.ಡಿ.ಐ 11, ಸಂ. ೫೦, ೫೫, ೫೨, ೫೭, ೫೬) ೦೧. ಕನ್ನಡದ ಐದು 


ಶಾಸನಗಳ ವಿಷಯ ಒಂದೇ ಆಗಿದೆ. 


ಮಹಾರಾಜಾಧಿರಾಜ ರಾಜಪರಮೆಶ್ವರ ಶ್ರೀವೀರಪ್ಪತಾಪ ಶ್ರೀ ವೀರ ಕೃ ಷ್ಲರಾಯ 
ಮಹಾರಾಯರ ದೇವಿಯರು ತಿರುಮಲದೇವಿ ಅಂಮನವರು ತಿರುವೇಲಗಳನಾಥ 
ದೇವರ ಚಿಲಾಪಾಲ ನೈವೇದ್ಯದ ಅವಸರಕೆ ೩೭೪ ತೂಕದ ಚಿನ್ನದ ಬಟ್ಟಲು -೧ಿ, 


ಪರಮಳದ ಚಿಂನದ ತಟೆ - ೧ಕೆತೂಕ. ಗ. ೧೦ ತಂದು ಸೇವೆಯಾಗಿ 


ಈ ಶಾಸನಗಳನ್ನು ೧. ತಿರುಮಲೆ ದೇವಾಲಯದ ಮೂರನೆಯ ಪ್ರಾಕಾರದ ಉತ್ತರ 
ಗೋಡೆಯ ಮೇಲೆ, ೨ ಅದೇ ದೇವಸ್ಥಾನದ ಪಡಿಕಾವಲಿ ಗೋಪುರದ ಎಡಭಾಗದಲ್ಲಿ, 
೩. ಮೂರನೇ ಪ್ರಾಕಾರದ ಉತ್ತರ ಗೋಡೆಯ ಮೇಲೆ ಹಾಕಲಾಗಿವೆ. ಇದೇ ರೀತಿಯಲ್ಲಿ 
ಅದೇ ದಿನ ರಾಣಿ ಚಿನ್ನಾಜಿಅಮನು ಸ್ವಾಮಿಯ ಚಲಿಪಾಲ ನೈವೇದ್ಯಕ್ಕೆ ೩೭೪ ತೂಕದ 
ಬಟ್ಟಲನು ಸಮರ್ಪಿಸಿದ ಸಂಗತಿಗೆ ೪ ಕಡೆ ಶಾಸನ ಹಾಕಿದ್ದಾರೆ. (ಟಿ.ಟಿ.ಡಿ.ಐ 111, ನಂ. 
೪೨, ೪೫, ೪೬ ೪೭). ಈ ಐದು ಶಾಸನಗಳ ವಿಷಯವೂ ಒಂದೇ. ಈ ಶಾಸನಗಳನ್ನು 


ಚಿನ್ನಾಜಿ ಅಮ್ಮನವರು ಹಾಕಿಸಿದ್ದು. 


೧೭೫ 


ಅದೇ ದಿನ ಕೃಷ್ಣದೇವರಾಯನು ಪ್ರತ್ಯೇಕವಾಗಿ ತಿರುವೇಂಗಳನಾಥನಿಗೆ ಸಮರ್ಪಿಸಿದ 
ನವರತ್ನ ಖಚಿತಕಿರೀಟ ಮತ್ತು ೨೫ ಬೆಳ್ಳಿಯ ಆರತಿಯ ವಿವರವಿರುವ (ಟಿ.ಟಿ.ಡಿ.ಐ 11, 
ಸಂ. ೩೩, ದಿನಾಂಕ, ೧೦-೦೨-೧೫೧೩ ಗುರುವಾರ) ಶಾಸನದ ೩೪,೩೭, ಪ್ರತಿಗಳನ್ನು 
ತಿರುಮಲೆ ದೇವಾಲಯದಲ್ಲಿ ಹಾಕಿಸಿದ್ದಾನೆ. ಈ ಶಾಸನದ ತೆಲುಗಿನ ೨, ತಮಿಳಿನ ೩ 
ಅವತರಣಿಕೆಗಳನ್ನು ಕನ್ನಡ ಶಾಸನದ ಪಕ್ಕದಲ್ಲಿಯೇ ಹಾಕಿಸಿದೆ. ರಾಯನು ಎರಡನೆಯ ಸಲ 
ತಿರುಮಲೆಗೆ ೦೨-೦೫-೧೫೧೩ರಲ್ಲಿ. ತಿರುವೇಂಗಳನಾಧಥನಿಗೆ ಉಡುದಾರ, ಅಡ್ಡಿಗೆ ಕಠಾರಿ, 
ಒರೆ, ಭುಜಕೀರ್ತಿ, ಉತ್ಸವ ಮೂರ್ತಿಗೆ ಕಿರೀಟ ನೀಡಿದನು. ಈ ಶಾಸನದ ಎರಡು ಪತಿ 
(ಕನ್ನಡ) ತೆಲುಗು (ಒಂದು) ತಮಿಳು (ಒಂದು) ಪ್ರತಿಗಳನ್ನು ತಿರುಮಲೆ ದೇವಾಲಯದ ಬೇರೆ 


ಬೇರೆ ಕಡೆ ಹಾಕಿಸಿದ್ದಾನೆ (ಟಿ.ಟಿ.ಡಿ.ಐ. 11], ಸಂ. ೬೨, ೬ಪಿ). 


ಇದೇ ರೀತಿಯಲ್ಲಿ ಶ್ರೀಕಾಳಹಸ್ತೀಶ್ತರ ದೇವಾಲಯವನ್ನು ಸಂದರ್ಶಿಸಿ ರಾಯನೂ 
ಕ್ರಿಶ. ೧೦-೦೨-೧೫೧೩, ರಲ್ಲಿ ಅನೇಕ ಆಭರಣಗಳನ್ನು ಪೂಜಾ ಪರಿಕರಗಳನ್ನು ಸಮರ್ಪಿಸಿದ 


ಶಾಸನದ ಎರಡು ಪ್ರತಿ ಹಾಕಿಸಿದ್ದಾನೆ (ಎಸ್‌.ಐ.ಐ. 1%, 11, ೪೮೭, ಮತ್ತು ೪೮ಲಿ). 


ಕೃಷ್ಣದೇವರಾಯನು ತಮಿಳುನಾಡಿನ ಕಾಂಜೀವರಂನ ಅರುಳಾಳ್‌ ಪೆರುಮಾಳ್‌ ದೇವರ 
ಗುಡಿಯಲ್ಲಿ ಹಾಕಿದ ಕ್ರಿಶ. ೧೫೧೪ ಜುಲೈ ೧ರ ಶಾಸನದಲ್ಲಿ ಕಾಲದ ಭಾಗವನ್ನು ಕನ್ನಡದಲ್ಲಿ 
ಹೇಳಿದೆ. ಸುದೀರ್ವವಾದ ಈ ಸಂಸ್ಕೃತ ಶಾಸನದ ಕೊನೆಯ ಇಪ್ಪತ್ತು ಸಾಲು ಕನ್ನಡದಲ್ಲಿವೆ. 


ಅನಂತರದ ಕಾಂಜೀವರಂ ಮತ್ತು ಶ್ರೀರಂಗದ ಶಾಸನಗಳೆಲ್ಲಾ ಸಂಸ್ಕೃತದಲ್ಲಿವೆ. 


ತಿರುಮಲೆ ದೇವಾಲಯಗಳಲ್ಲಿಯ ಶಾಸನಗಳು ಒಂದು ಬಗೆಯ ದೇವರ ಸೇವೆಯನ್ನು 
ಹೇಳುತ್ತವೆ. ಕನ್ನಡದ-ತೆಲುಗು-ತಮಿಳು-ಸಂಸ್ಥೃತದ ತಿರುಮಲೆಯ ಶಾಸನಗಳು ದೇವಾಲಯಕ್ಕೆ 
ಸಲ್ಲಿಸಲಾದ ಆಭರಣದ ಕಾಣಿಕೆಗಳು, ಪೂಜಾ ಸಾಮಗಿಗಳು ನೈವೇದ್ಯಗಳ, ಪಟ್ಟಿಯನ್ನು 


ನೀಡುತ್ತವೆ. ಪ್ರಾಸಂಗಿಕವಾಗಿ ಐತಿಹಾಸಿಕ ಸಂಗತಿಗಳ ನಿರೂಪಣೆಯೂ ಲಭಿಸುತ್ತದೆ. 


೧೭೬ 


ಕನ್ನಡ ಶಾಸನ : 


ಶುಭಮಸ್ತು ಸ್ಪಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರುಷ ೧೪೩೪ ಸಂದುಮೇಲೆ 
ನಡವ ಅಂಗಿರಸಂವತ್ತರದ ಫಾಲ್ಗುಣ ಶು. ೫ ಲೂ ಶ್ರೀಮನ್‌ ಮಹಾರಾಜಾದಿ ರಾಜ 
ರಾಜಪರಮೇಶ್ನರ ಶ್ರೀವೀರಪ್ರತಾಪ ಶ್ರೀವೀರಕ್ರಿಷ್ಠಾಯಮಹಾರಾಯರ ದೇವಿಯರು 
ತಿರುಮಲದೇವಿ ಅಂಮನವರೂ ತಿರುವೇಂಗಳನಾಥದೇವರ ಚಿಲಿಪಾಲನೈವೇದ್ಯದ ಅ. 
ವರಸಕೆ ೩೭೪ ತೂಕದ ಜಿಂನದ ಬಟಲು ೧ ಪರಮಳದಜಿಂನದ ತಟೆ ೧8. ತೂಕ ಗ 
೧೦ ತಂಮ ಸೇವೆಯಾಗಿ ಸಮರ್ಪಿಸಜಿತೈಸ್ತರು [M+] 


(ಟಿ.ಟಿ.ಡಿ.ಐ. 111, ಸಂ. ೫೦) 


ಇವರ ತೆಲುಗು ಆವೃತ್ತಿ ಅಲ್ಲೇ ಇದೆ. 


ಇದೇ ರೀತಿಯಲ್ಲಿ ಹಂಪಿಯ ವಿಠಲದೇವಾಲಯದಲ್ಲಿ ನೂರುಕಂಬದ ಮಂಟಪವನ್ನು 
ಕಟ್ಟಿಸಿದ ಕೃಷ್ಣದೇವರಾಯರ ಕನ್ನಡಶಾಸನದ ತೆಲುಗು ಮತ್ತು ತಮಿಳು ಭಾಷೆಯ ಅನುವಾದಗಳನ್ನು 


ಹಾಕಿಸಿದ್ದಾನೆ. 
ಹಂಪಿ ವಿಠಲಾಲಯದ ನೂರು ಕಂಬದ ಮಂಟಪದ ಉತ್ತರ ಗೋಡೆಯ ಕನ್ನಡ ಶಾಸನ 


ಶುಭಮಸ್ತು ಸ್ಪಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ 

ಶಕವರುಷ ೧೪೩೮ನೆಯ ಧಾತು ಸಂವತ್ತರದಲೂ 

ಶ್ರೀ ಮಹ ಮಹಾರಾಜಾಧಿರಾಜ ರಾಜಪರಮೇಶ್ವರ 

ಶ್ರೀ ವೀರಪ್ರತಾಪ ಶ್ರೀ ಕೃಷ್ಣರಾಯ ಮಹಾರಾಯರು 

ಶ್ರೀ ವೀರ ವಿಠಶಲದೇವರಿಗೆ ಕಟಸ್ತ ನೂರು ಕಂಬದ ಮಂಟಪ 
(ಎಸ್‌.ಐ.ಐ. IX -1i, ೫೦೨, ಕ್ರಿಶ. ೧೫೧೬) 


ಇದರ ತೆಲುಗು ಪಾಠ ಅಲ್ಲಿಯೇ ಇದೆ. 


ತೆಲುಗು ಶಾಸನ: 
ಶುಭಮಸ್ತು ಸ್ಪಸ್ತಿ ಶ್ರೀ ವಿಜ 
ಯಾಧ್ದುದಯ ಶಾಲಿವಾಹ 
ನ ಶಕವರುಶ ೧೪೩೮ ಚೆಲುನಡ 
ಚಿ ಧಾತು ಸಂವತ್ತರಾನ ಶ್ರೀಮಂನ್‌ 


ಮಹಾರಾಜಾಧಿರಾಜ ರಾಜಪರಮೇ 


೧೭೭ 


ಶ್ಚರ ಶ್ರೀ ವೀರಪ್ರತಾಪ ಶ್ರೀ ಕೃಷ್ಣರಾಯಮ 

ಹಾರಾಯಲು ಶ್ರೀ ವಿಠಲದೇವುನಿಕಿ 

ಕಂಟಿಚಿನ ನೂಲುಕಂಭಾಲ ಮ 

೦ಡ್ಲಪಮು 

ಮೊದಲನೆಯದಾಗಿ ಸ್ಪಷ್ಟವಾಗುವ ವಿಷಯವೆಂದರೆ ವಿಜಯನಗರ ಸಾಮ್ರಾಜ್ಯವೆಂದರೆ 

ಕರ್ನಾಟಕ ಸಾಮ್ರಾಜ್ಯ ಎಂಬುದು. ನಿರ್ಬಲಗೊಂಡು ನೆಲಹಿಡಿದಿದ್ದ ಹೊಯ್ದಳ ಸಾಮ್ರಾಜ್ಯದಿಂದ 
ಮೇಲೆದ್ದು ತಡವಿಲ್ಲದೆ ಸಮಸ್ತ ದಕ್ಷಿಣ ಭಾರತವನ್ನು ಒಳಗೊಂಡ ಅದ್ಭುತ ಶಕ್ತಿಯಿದು. 
ಕೃಷ್ಣದೇವರಾಯನ ಶಾಸನಗಳು ಕನ್ನಡ, ತೆಲುಗು, ಸಂಸ್ಕೃತದಲ್ಲಿದ್ದರೂ ರಾಜ್ಯದ ಬಾಷೆ 
ಕನ್ನಡವಾದ್ದರಿಂದ ಮೂಲಶಾಸನವು ಕನ್ನಡದಲ್ಲಿದ್ದು ಅವಶ್ಯವಿದ್ದಲ್ಲಿ ತೆಲುಗು ಅವತರಣಿಕೆಗಳನ್ನು 


ಹಾಕಲಾಗಿದೆ. ಕೆಲವೆಡೆ ತಮಿಳು ಪಾಠದ ಶಾಸನಗಳೂ ಹಾಕಲ್ಲಟ್ಟಿವೆ. 


೧೭೮ 


ಅಡಿಟಿಪ್ಪಣಿಗಳು 


ಅಂತಟಿ ನರಸಿಂಹಂ : ಶ್ರೀಕೃಷ್ಣದೇವರಾಯಲು, ತೆಲುಗು ವಿಶ್ವವಿದ್ಯಾಲಯ, 
ಹೈದರಾಬಾದು, ೧೯೯೦, ಪು. ೩೩. 


ದೀಕ್ಷಿತ್‌ ಜಿ.ಎಸ್‌. ಮತ್ತು ಇತರರು : ಶ್ರೀಕೃಷ್ಣದೇವರಾಯನ ಜೀವನ ಸಾಧನೆಗಳು, 
ಪ್ರಾಚ್ಛವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. ೧೯೯೭, ಪು.೭೫. 


ನೇಲಟೂರು ವೆಂಕಟರಮಣಯ್ಯ : ವಿಜಯನಗರ ಚರಿತ್ರೆ, ಅನು, ಕುವೆಂಪು 
ಭಾಷಾಭಾರತಿ ಪ್ರಾಧಿಕಾರ, ಬೆಂಗಳೂರು, ೨೦೧೦, ಪು.೨೦೧ 

ಕರ್ನೂಲು ಜಿಲ್ಲೆ ಶೀಶೈಲದ ಶಾಸನ ಎಸ್‌.ಐ.ಐ. ಸಂ.೨. ೫೪. ಸಂ. ೮೭ 
ಅವಸರಂ, ಚಂದಶೇಖರಯ್ಯನ ಶಾಸನ. 

ಪಾಂಡುರಂಗರಾವ್‌ ದೇಸಾಯಿ : ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಇತಿಹಾಸ 
ಸಂಶೋಧನ ಮಂಡಲಿ, ಧಾರವಾಡ, ೨೦೦೮, ರ್ಷು೯೪. 

ಪರಮಶಿವಮೂರ್ತಿ ಡಿ.ವಿ. : ಕೃಷ್ಣದೇವರಾಯನ ಶಾಸನಗಳು, ಕನ್ನಡ ವಿ.ವಿ.ಹಂಪಿ 
೨೦೧೦, ಮ. ೧೬ 


ರಿತಿ ಎಸ್‌.ಎಚ್‌.ಮತು ಗೋಪಾಲ್‌. ಬಿ.ಆರ್‌. : ಇನ್‌ಸ್ಕಿಪ್ಪನ್ಸ್‌ ಆಫ್‌ ವಿಜಯನಗರ 
0 Kk) 
ರೂಲರ್‌್‌, ಸಂಪು-11, ಐ.ಸಿ.ಎಸ್‌.ಆರ್‌. ಬೆಂಗಳೂರು. ೨೦೦೮ ರ್ಮ. 


ಪರಮಶಿವಮೂರ್ತಿ ಡಿ.ವಿ. : ಕೃಷ್ಣದೇವರಾಯನ ಶಾಸನಗಳು, ಸಂ-೧, ಕನ್ನಡ ಏ.ವಿ, 
ಹಂಪಿ, ೨೦೧೦. 


ಕೆ.ವಿ.ರಮೇಶ್‌ : ಕರ್ನಾಟಕ ಶಾಸನ ಸಮೀಕ್ಷೆ, ಪ್ರಸಾರಾಂಗ, ಬೆಂಗಳೂರು ವಿಶ್ಷವಿದ್ಧಾನಿಲಯ, 
ಬೆಂಗಳೂರು, ೧೯೭೧, ಪು. ೩ಲೆ. 


ದೀಕ್ಷಿತ್‌, ಜಿ.ಎಸ್‌. ಮತ್ತು ಇತರರು : ಶ್ರೀಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳು 
ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ನಿರ್ದೇಶನಾಲಯ, ಮೈಸೂರು, ೧೯೯೭, ಪು.೫ 


ಗೋಪಾಲ್‌ ಬಾರಾ. : ಕನ್ನಡ ಶಾಸನಗಳು ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 
೧೯೯೫, ಷು. ೫೩ 


ದೀಕ್ಷಿತ್‌ ಮತ್ತು ಇತರರು, ಪೂರ್ಮೋಕ್ತ ಪು.೫೩ಿ. 


ಅಧ್ಯಾಯ : ನಾಲ್ಕು 


ರಾಜಕೀಯ ವಿವೇಚನೆ 


೧೭೯ 


ಪ್ರವೇಶ 


ವಿಜಯನಗರ ಸಾಮ್ರಾಜ್ಯವನ್ನು ಹಿಂದೂಧರ್ಮದ ರಕ್ಷಣೆಗೆ ಮತ್ತು ಭಾರತೀಯ ಪರಂಪರೆ 
ಅಥವಾ ಪೂರ್ವದ ಮರ್ಯಾದೆಯ ಪೋಷಣೆಗೆ ಸ್ಥಾಪಿಸಲಾಯಿತೆಂದು ಅಭಿಪ್ರಾಯಪಡಲಾಗಿದೆ. 
ಆ ಕಾಲದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಟಿಶಿಯೇ ಹಾಗಿತ್ತು ದೇಶೀಯ ರಾಜವಂಶಸ್ಥರಾದ 
ಕದಂಬರೂ ಗಂಗರೂ ಹೊಯ್ದಳರೂ ದೊಡ್ಡ ದೊಡ್ಡ ರಾಜ್ಯಗಳನ್ನು ಕಟ್ಟಿ ನಾಡಿನ ಧಾರ್ಮಿಕ, 


ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಿ ಪೋಷಿಸಿದರು. 


“ಕ್ರಿಶ. ೭೧೧ ರಿಂದ ೧೨೯೭ರವರೆಗೆ ಮುಸಲ್ಮಾನರು ಮೊದಲು ಸಿಂಧು ಪ್ರದೇಶವನ್ನು 
ತರುವಾಯ ಗಾಂಧಾರ, ಪಂಜಾಬ್‌ ಪ್ರಾಂತ್ಯಗಳನ್ನು ಅನಂತರ ದಿಲ್ಲಿ, ಕನೋಜ್‌ನ್ನು ಕಡೆಗೆ 
ವಂಗ, ಮಾಳವ ದೇಶಗಳನ್ನು ಕಮೇಣ ಹಿಡಿಯುತ್ತಾ ಬಂದಾಗ ದಕ್ಷಿಣದ ರಾಜರೂ ಉತ್ತರದ 
ರಾಜರೂ ಕಲೆತು ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳಲಿಲ್ಲ. ದಿಲ್ಲಿಯಲ್ಲಿ ಯಾರು ಆಳಿದರೂ 
ನಮಗೆ ಬಂದ ಕಷ್ಟವಾದರೂ ಸುಖವಾದರೂ ಏನು? ಎಂದು ದಾಕ್ಷಿಣಾತ್ಯರು ಕೂರ್ಮ 
ನ್ಯಾಯವನ್ನು ಆಚರಿಸಿದರು. ಆರ್ಯಾವರ್ತದ ಸ್ಟಾತಂತ್ಯವು ಹೋದ ಮೇಲೆ ದಕ್ಷಿಣ ದೇಶದ 
ನೆಮ್ಮದಿಯು ಕೆಟ್ಟಿತೆಂದು ಮೊದಲು ಬುದ್ದಿ ಕಲಿಸಿದವನು ಅಲ್ಲಾಉದ್ದೀನ್‌ ಖಿಲ್ಲಿ. ಅವನ 
ದಂಡಿನ ಮುಂದೆ ದೇವಗಿರಿ, ಓರುಗಲ್ಲು, ದ್ಹಾರಸಮುದ ಮೊದಲಾದ ದಾಕ್ಷಿಣಾತ್ಯ ರಾಜಧಾನಿಗಳು 


ಉರುಳಿಬಿದ್ದವು.” 


ಅನಂತರ ಮಹಮ್ಮದ್‌ ಬಿನ್‌ ತುಘಲಕನ ದಾಳಿಯಿಂದ ದಕ್ಷಿಣ ಭಾರತವು ತತ್ತರಿಸಿತು. 
“ವಿದ್ವಾಂಸನಾದ ಪ್ರತಾಪರುದನಿಗೆ ಕಾರಾಗೃಹದಲ್ಲಿ ಸಂಭವಿಸಿದ ದುರವಸ್ಥೆಯೂ, ವೀರರಾದ 
ಕಂಪಿಲೇಶ್ವರ ಕುಮಾರರಾಮರು ಯುದ್ದದಲ್ಲಿ ಚೆಲ್ಲಿದ ರಕ್ತವೂ. ಲೂಟಿಗೆ ಸಿಲುಕಿದ ದ್ಹಾರಸಮುದ್ರದ 


ಗೋಳೂ, ಮಧುರೆಯಿಂದ ವಿಸ್ತರಿಸಿಕೊಂಡು ಬರುತ್ತಿದ್ದ ಮುಸಲ್ಮಾನರ ಸಂಸ್ಥಾನವೂ 


೧೮೦ 


ದಾಕ್ಷಿಣಾತ್ಯರನ್ನು ಎಚ್ಚರಿಸಿತು. ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪುನಃ ಸ್ವಾತಂತ್ರ್ಯ ಸ್ಥಾಪನೆ 
ಮಾಡಿಕೊಂಡು ಆತ್ನರಕ್ಷಣೆಯನ್ನು ಮಾಡಬೇಕೆಂಬ ಮಹಾಸಂಕಲ್ಲವು ರಾಜರಿಗೂ ವಿದ್ದಾಂಸರಿಗೂ 
ಜನಸಾಮಾನ್ಯರಿಗೂ ಹೃದಯದಲ್ಲಿ ಉದಿಸಿತು. ಈ ಎಚ್ಚರಿಕೆಯ ಫಲವು ವಿಜಯನಗರ 


ಸ್ಥಾಪನೆಯ ರೂಪದಲ್ಲಿ ಪರಿಣಮಿಸಿತು.” 
ರಾಜಕೀಯ ಪರಿಸ್ಥಿತಿ 


ಹೊಯ್ದಳ ಅರಸನಾದ ಮೂರನೆಯ ಬಲ್ಲಾಳನು ಉತ್ತರದ ಪರಧರ್ಮೀಯರ 
ದಾಳಿಯನ್ನು ಏಕಾಂಗಿಯಾಗಿ ಎದುರಿಸುತ್ತಾ ಮಧುರೆಯ ಕದನದಲ್ಲಿ ಮುಡುಪಿದ ಮೇಲೆ 
ದಕ್ಷಿಣ ಭಾರತವು ಅರಾಜಕವಾಗಿತ್ತು. ಕ್ರಿ ಶ. ೧೩೬ರಲ್ಲಿ ಸಂಗಮನೂ ಅವನ ಪುತ್ತರೂ 
ತುಂಗಭದ್ರಾ ದಡದ ಪುರಾತನ ಶೈವಕ್ಷೇತವಾದ ಪಂಪಾ ಅಥವಾ ಹಂಪೆಯಲ್ಲಿ ವಿಜಯನಗರವನ್ನು 
ಸ್ಥಾಪಿಸಿದರು. ಆಗ ಇನ್ನೂ ಹಂಪೆಯ ಒಡೆಯನೆಂದು ಪ್ರಸಿದ್ಧನಾದ ಹೊಯ್ದಳ ವೀರ 
ವಿರೂಪಾಕ್ಷ ಬಲ್ಲಾಳನು (ಕಿ.ಶ. ೧೩೪೩) ಜೀವಂತವಾಗಿದ್ದನು. ಈ ಘಟನೆಯು ಶಾಲಿವಾಹನ 
ಶಕೆ ೧೨೫೮ ಧಾತೃ ಸಂವತ್ಸರ ವೈಶಾಖ ಶುದ್ದ ಸಪ್ತಮಿ ಅನಲು ಕ್ರಿಶ. ೧೩೬ರಲ್ಲಿ 


ಸಂಭಿವಿಸಿತು. 


ಮೊದಲ ರಾಜವಂಶ ಸಂಗಮರಲ್ಲಿ ಒಟ್ಟು ಹತ್ತುಜನ ಸಾಮ್ರಾಟರು, ಸುಮಾರು 
ನೂರಾಐವತ್ತು (೧೫೦) ವರ್ಷ ವಿಜಯನಗರ ವಜಸಿಂಹಾಸನವನ್ನು ಅಲಂಕರಿಸಿ ಸಮರ್ಥವಾಗಿ 
ಪರಿಪಾಲಿಸಿದರು. ಬಹುತೇಕರು ಬಲಿಷ್ಠರು ಕರ್ತವ್ಯಶಾಲಿಗಳಾಗಿ ಸಾಮ್ರಾಜ್ಯದ ಗೌರವವನ್ನು 
ಹೆಚ್ಚಿಸಿದರು. ಈ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಕೃಷ್ಣಾ ತೀರದಿಂದ ಲಂಕೆಯವರೆಗೆ 
ದಕ್ಷಿಣ ಭಾರತದ ಸಮಸ್ಸವನ್ನೂ ವ್ಯಾಪಿಸಿತ್ತು. ಸಂಗಮರು ಮುಂದೆ ಮೂರು ನೂರು ವರ್ಷಕಾಲ 


ಸ್ವತಂತ್ರವಾಗಿ ನಡೆದ ಸಾಮರ್ಥ್ಯದ ಬಲಿಷ್ಠವಾದ ರಾಜ್ಯಯಂತ್ರಾಂಗವನ್ನು ಸ್ಥಾಪಿಸಿದರು. 


ಇದೇ ಸಮಯದಲ್ಲಿ ಪೋರ್ಚುಗೀಸರು ವಾಸ್ಕೊಡಗಾಮಾನ ನೇತೃತ್ವದಲ್ಲಿ ಲಿಸ್ಸನ್‌ 


(LISBON) ನಗರದಿಂದ ಹೊರಟು ಕೇರಳದ ಕಲ್ಲಿಕೋಟೆಗೆ ಬಂದಿಳಿದರು. ಕ್ರಿಶ. ೧೫೦೩ರಲ್ಲಿ 


೧೮೧ 


ಗಾಮಾ ವಾಪಸ್ಸು ಹೋಗುವ ಮುಂಚೆ ಕಲ್ಲಿಕೋಟೆಯಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸಿದ್ದನು. 
ಕ್ರಿಶ. ೧೫೦೫ರ ವೇಳಗೆ ಇಮ್ಮಡಿ ನರಸಿಂಹನ ಕಾಲಕ್ಕೆ ಪೋರ್ಚುಗಲ್‌ ರಾಜನಿಂದ ವೈಸ್‌ರಾಯ್‌, 
ಎಂದು ನೇಮಕವಾದ ಅಲ್‌ಮೇಡಾ ೧೫೦೦೦ ಸೈನಿಕರ ದೊಡ್ಡ ಸೇನೆಯೊಂದಿಗೆ ಭಾರತಕ್ಕೆ 
ಬಂದನು. ಅನಂತರ ಕ್ರಿಶ. ೧೫೦೬ರಲ್ಲಿ ಅಲ್ಮೇಡಾ ಬದಲಿಗೆ ಅಲ್ಲಾನ್ಫೊ ಅಲ್‌ಬುಕರ್ಕನು 


ಇಂಡಿಯಾ ಗವರ್ನರ್‌ ಎಂದು ಅಧಿಕಾರ ವಹಿಸಿಕೊಂಡನು.? 


ಚಾರಿತ್ರಿಕವಾಗಿ ಭಾರತದ ಇತಿಹಾಸದ ಮತ್ತು ದಕ್ಷಿಣ ಭಾರತದ ಭವಿಷ್ಠದ ಮಹತ್ತ್ವದ 
ಸಮಯದಲ್ಲಿ ಅಣ್ಣ ವೀರನರಸಿಂಹರಾಯನ ಮರಣದ ನಂತರ ಕೃಷ್ಣದೇವರಾಯನು 
ಪಟ್ಟವೇರಿದನು. ವಿಜಯನಗರವನ್ನು ಬಗ್ಗು ಬಡಿಯಲು ಸದಾ ಕಾಯುತ್ತಿದ್ದ ವಿಜಯನಗರದ 
ಪರಮಶತ್ರುಗಳಾದ ಬಹಮನಿ ಸುಲ್ತಾನರು, ಅಸಮರ್ಥನೊಬ್ಬ ಸಾಮ್ರಾಟನಾದರೆ ಸ್ಥಾತಂತ್ರ್ಯ 
ಪಡೆಯುವ ತವಕದಿಂದಿದ್ದ ಸಾಮಂತರು, ಭಾರತದ ಮಸಾಲೆದಿನಸು ಮತ್ತಿತರ ವಸ್ತುಗಳ 
ವ್ಯಾಪಾರಕ್ಕಾಗಿ ಬರುತ್ತಿದ್ದ ಯುರೋಪಿನ ಅನೇಕ ಶಕ್ತಿಗಳು, ಪಶ್ಚಿಮ ಕರಾವಳಿಯ ನಗರಗಳೊಂದಿಗೆ 
ಸಾಕಷ್ಟು ವ್ಯಾಪಾರ ಮಾಡುತ್ತಿದ್ದ ಒಮನ್‌ ಅರಬರು, ಎಲ್ಲಕ್ಕಿಂತ ಮುಖ್ಯವಾಗಿ ಬಡವಾಗಿದ್ದ 
ರಾಷ್ಟ್ರದ ಖಜಾನೆ, ಮುಂತಾದ ಸವಾಲುಗಳನ್ನೆದುರಿಸಲು ಸಮರ್ಥನಾದ ಚಕ್ರವರ್ತಿಯ 
ಅವಶ್ಯಕತೆಯಿದ್ದ ಸಮಯದಲ್ಲಿ ಕೃಷ್ಣದೇವರಾಯನು ಪಟ್ಟಾಭಿಷಿಕ್ಷನಾದನು. ಸಾಳುವ ನರಸಿಂಹನು 
ಅಂತಿಮವಾಗಿ ಬರೆದ ಮರಣ ಶಾಸನವೆಂದರೆ ಕೈಬಿಟ್ಟು ಹೋದ ಉದಯಗಿರಿ, ರಾಯಚೂರು 


ಮತ್ತು ಮುದುಗಲ್‌ ಕೋಟೆಗಳ ಪುನರ್‌ಗ್ರಹಣ. 


ವೀರ ನರಸಿಂಹರಾಯನ ಆರು ವರ್ಷಗಳ ಆಡಳಿತದಲ್ಲಿನ ಸಾಮ್ರಾಜ್ಯದಲ್ಲಿ 
ಭಿನ್ನಾಭಿಪ್ರಾಯಗಳು, ಒಡಕುಗಳೂ ಉಂಟಾಗಿ ಶತ್ರುಗಳಿಗೆ ಅನುಕೂಲ ಪರಿಸ್ಥಿತಿ ಉಂಟಾಗಿತ್ತು. 
ಕಳಿಂಗಾಧಿಪತಿ ಕಪಿಲೇಶ್ವರ ಗಜಪತಿಯು ಕ್ರಿ.ಶ. ೧೪೭೦ರಲ್ಲಿ ನಿಧನ ಹೊಂದಿದ ನಂತರ 
ಕಳಿಂಗದ ಉಪಟಳ ಕಡಿಮೆ ಆಗಿತ್ತು. ಆದರೆ ಕಾಂಚೀಪುರದವರೆಗೆ ಕರಾವಳಿಯನ್ನು ಗೆದ್ದು 


ವಿಜೃಂಭಿಸುತ್ತಿದ್ದ ಬಹಮನಿ ಸುಲ್ತಾನರು ಯುದ್ಧೋತ್ಸಾಹದಲ್ಲಿದ್ದರು (ಕ್ರಿಶ. ೧೪೮೧). 


೧೮೨ 


ಅಂದಿನ ಸಾಮಾಜಿಕ ಪರಿಸ್ಥಿತಿಯು ತುಂಬಾ ಹೀನದೆಸೆಯಲ್ಲಿತ್ತು. ಜಾತಿ ವ್ಯವಸ್ಥೆ, 
ಅಸ್ಪಶ್ಯತೆ ಮುಂತಾದ ಕಟ್ಟುಪಾಡುಗಳು ತೀವವಾಗಿದ್ದವು. ಪರಿಪಾಲಕರು ಯಾರೇ ಇರಲಿ 
ಬ್ರಾಹ್ನಣರು ಅವರನ್ನು ಕ್ಷತ್ತಿಯರೆಂದೂ ಚಾತುರ್ವರ್ಣ ರಕ್ಷಣಾಚಾರ್ಕರೆಂದು ಕರೆದು ಸಮಾಜದಲ್ಲಿ 
ಸಂಕರವಾಗದಂತೆ ನೋಡುತ್ತಿದ್ದರು. ಹಾಗೆ ನೋಡಿದರೆ ಹರಿಹರ-ಬುಕ್ಕರು ಕುರುಬರಲ್ಲವೇ? 
ಸಾಳುವ ನರಸಿಂಹನು ಯಾದವನಲ್ಲವೇ? ನವಕ್ಷತ್ರಿಯರು ಪ್ರಜಾಪೀಡಕರಾಗಿಯೂ ಭೋಗದಲ್ಲಿ 
ಮೈಮರೆತಿದ್ದರು. ಹಣ ಬೇಕಾದಾಗಲೆಲ್ಲಾ ಹೊಸ ತೆರಿಗೆ ವಧಿಸುತ್ತಿದ್ದರು. ಯುದ್ದ ಸಂದರ್ಭದಲ್ಲಿ 
ಸಾಮಾನ್ಯ ಜನರನ್ನು ಸೇವೆಗೆ ಬಲವಂತದಿಂದ ಕರೆದೊಯ್ಯುತ್ತಿದ್ದರು. ಸೈನಿಕ ತರಬೇತಿಯಿಲ್ಲದ 
ಈ ಜನರು ಮೊದಲೇ ಸಾಯುತ್ತಿದ್ದರು. ಕೃಷಿ ಮಾಡುವವರಿಲ್ಲದೇ ಧನಧಾನ್ಯ ನಷ್ಟವಾಗುತ್ತಿತ್ತು. 
ಲಕ್ಷಾಂತರ ಸಂಖ್ಯೆಯ ಸೈನ್ಯವನ್ನು ವಿಜಯನಗರದವರೂ ಗುಲಬರ್ಗದವರೂ ಸದಾ ಮೀಸಲು 
ಪಡೆಯಾಗಿ ಕಾಪಾಡಬೇಕಾಗಿತ್ತು. ರಾಯನ ಸೈನ್ಯದಲ್ಲಿ ಮುಸಲ್ಮಾನರು ಪ್ರೌಢದೇವರಾಯನ 
ಕಾಲದಿಂದ ಇದ್ದರು. ಬಹಮನಿ ಸುಲ್ತಾನರ ಸೈನ್ಯದಲ್ಲಿ ಹಿಂದೂಗಳು ಇದ್ದರು. ಸಾಮಾನ್ಯ 


ಜನರ ಜೀವನವು ದುರ್ಭರವಾಗಿತ್ತು. 
ದಿಗ್ದಿಜಯ ಪೂರ್ವಸಮೀಣಕ್ಷೆ : ಬಹಮನಿ ಮತ್ತು ಉಮ್ಮತ್ತೂರು ಕಾಳಗ 


ಕೃಷ್ಣದೇವರಾಯನು ನಾಡಿನ ಚರಿತ್ರೆಯನ್ನು ನಿರ್ಮಿಸಿದ ಚಕ್ರವರ್ತಿ. ಆತನು ಅಧಿಕಾರಕ್ಕೆ 
ಬಂದಾಗ ಉಮ್ಮತ್ತೂರಿನ ಪಾಳೇಗಾರರು ಬಂಡೆದ್ದರು. ಉಮ್ಮತ್ತೂರಿನವರ ಸಂಬಂಧಿ 
ಆದವಾನಿಯ ಕಾಶಪ್ಪ ಒಡೆಯನೂ ಬಂಡಾಯ ಮಾಡಿದ್ದನು. ಪ್ರೌಢದೇವರಾಯನ ಕಾಲದ 
ಬಿಗಿಯಾದ ಆಡಳಿತವೂ, ಸೇತು ಸಮುದದಾಚೆಗೂ ಶ್ರೀಲಂಕಾವರಗೆ ಪಸರಿಸಿದ್ದ ಆತನ 
ಪರಾಕ್ರಮದ ಭೀತಿಯೂ ಮಾಯವಾಗಿದ್ದವು. ರಾಯನು ಪಟ್ಟವೇರುವ ಮೊದಲೇ ಕಳಿಂಗದ 
ಗಜಪತಿಯನ್ನು ಬಹಮನಿ ಸುಲ್ತಾನರನ್ನು ಮಟ್ಟಹಾಕಿದ ಬಗ್ಗೆ ತನ್ನ ಪಟ್ಟಾಭಿಷೇಕದ ದಿನವೇ 
ಹಾಕಿಸಿದ ಹಂಪಿಯ ಶ್ರೀ ವಿರೂಪಾಕ್ಷನ ಗುಡಿಯ ಶಾಸನವು ಸಾಕ್ಷಿಯಾಗಿದೆ. ಈ ಶಾಸನದಲ್ಲಿ 
ಪರಿಭೂತ ಸುರತ್ರಾಣೇನ ಗಜಪತಿಗಜಕೂಟ ಪಾಕಾಲೇನ ಎಂಬ ಬಿರುದುಗಳನ್ನು ಧರಿಸಿದ್ದಾನೆ. 


ಕೃಷ್ಣದೇವರಾಯನು ಈ ಸಂದರ್ಭದಲ್ಲಿ ಗಜಪತಿಯ ಮೇಲೆ ದಾಳಿ ಮಾಡಲಿಲ್ಲ. ಆದರೆ 


೧೮೦೩ 


ಗಜಪತಿಯೇ ಕ್ರಿ.ಶ.೧೫೧೦ರಲ್ಲಿ ವಿಜಯನಗರದ ಮೇಲೆ ದಾಳಿ ಮಾಡಿದನೆಂದು ಬಂಗಾಲದ 
ಚೈತನ್ಯ ಭಾಗವತ ಮತ್ತು ಚೈತನ್ಯ ಮಂಗಲ ಗ್ರಂಥಗಳು ತಿಳಿಸುತ್ತವೆ. ಕೃಷ್ಣರಾಯನು ಗಜಪತಿಯನ್ನು 
ಸೋಲಿಸಿದನು. ಅವನು ಪಲಾಯನ ಮಾಡಿದ್ದರಿಂದ "ಗಜಪತಿಗಜಕೂಟಪಾಕಲ' ಎಂಬ 


ಬಿರುದು ರಾಯನದಾಯಿತು (ಎ.ಇಂ.೧ ೩೬೧ ಮತ್ತು ಕ.ವಿ.ಶಾ.ಸಂ.೩ಿ ಸಂ.೩ಿ೪). 


'ಪರಿಭೂತ ಸುರತ್ರಾಣ” ಎಂಬ ಬಿರುದೂ ಸುಮ್ಮನೆ ಬಂದದ್ದಲ್ಲ. ಎನ್‌.ವೆಂಕಟರಮಣಯ್ದನವರ 
ಕರ Itis certain that before January 1510 A.D. Krishnaraya Waged a war upon 
the Bahmani Sultan and inflicted a defeat upon hin “The Raya had to fight the 
dreaded moslem Lords, and fight he did. He fought them so thoroughly that their 
opposition was worn out soon and their attack lost its sting when Krishna anointed 
himself King of Vijayanagara on 23-24 January 1510 A.D. The Hampi epigraph 


hails him as the ‘Paribhuta Suratrana’* 


ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಪೆನುಗೊಂಡ ತಾಲೂಕು ಬುಕ್ಕಾಪಟ್ಟಣದ 
ದೇವಸ್ಥಾನದ ಹತ್ತಿರದ ಬಂಡೆಯ ಶಾಸನದಲ್ಲಿ ಕೃಷ್ಣರಾಯ ಮಹಾರಾಯಲು ಶಿವನಸಮುದಂ 
ರಾಚಕಾರ್ಯಾನಕು ವಿಚ್ಛೇಸಿ ಎನುವಲ್ಲಿ ಅವನು ಉಮ್ಮತ್ತೂರು ಪಾಳೆಯಗಾರರನ್ನು ನಿಗ್ರಹಿಸಿದ 
ಸುಳುಹು ಕಾಣುತ್ತದೆ. ಉಮ್ಮತ್ತೂರಿನವರು ಪೆನುಗೊಂಡ ತಮ್ಮದೆಂದು ವಶಪಡಿಸಿ ಅಲ್ಲಿನ 
ಕೊತ್ತಚೆರುವು ಮಾಗಿಯ ಕಂದಾಯವನ್ನು ಪುನರ್ನಿರ್ಧಾರ ಮಾಡಿದ್ದರು. ರಾಯನು 
ಅದನ್ನು ಮೊದಲಿನಂತೆಯೇ ಸರಿಪಡಿಸಿದನು (ಎಸ್‌.ಐ.ಐ. ಸಂ X1V ಶಾಸನ ಸಂ. ೪೯ 


AR ಸಂ. ೧೮೦೧೯೧೩/ದಿನಾಂಕ : ೨೨.೦೯.೧೫೧೨ ತೆಲುಗುಶಾಸನ). 
ಕಳಿಂಗ ದಂಡಯಾತ್ರೆ 


ದಿನಾಂಕ : ೨೫.೦೭.೧೫೧೫ ಶ್ರೀಶೈಲದ ಶಾಸನವು ಸಾಕಷ್ಟು ವಿವರವಾಗಿ ಈ 


ಸಮರ ವಿವರಗಳನ್ನು ತಿಳಿಸುತ್ತದೆ. ೦೬.೦೭.೧೫೧೪ರ ತಿರುಮಲೆಯ ಶಾಸನದ ಪ್ರಕಾರ 


೧೮೪ 


ಕೃಷ್ಣದೇವರಾಯನ ಉದಯಗಿರಿಯ ಮೇಲೆ ದಂಡೆತ್ತಿ ಪ್ರತಾಪರುದ್ರ ಗಜಪತಿಯನ್ನು 
ಕೊಂಡವೀಡುವರೆಗೆ ಓಡಿಸಿ ದಿಗ್ರಿಜಯ ಸಾಧಿಸಿ ಎಂಬಲ್ಲಿ ಅವನ ಕಳಿಂಗ ದಿಗ್ನಿಜಯ ಯಾತ್ರೆ 
ಫಲಪ್ರದವಾಗಿತ್ತು ಎಂದು ಸಷ್ಟವಾಗುತ್ತದೆ. ಅನಂತರ ಅವನು ರಾಜಧಾನಿಗೆ ಹಿಂದಿರುಗಿ 
ಮತ್ತೆ ಬಂದು ಸೈನ್ಯಕಾರ್ಯದಲ್ಲಿ ತೊಡಗಿದನು (ಟಿ.ಟಿ.ಡಿ.ಐ 111 ನಂ.೬೭ ಆ.ಪ್ರಕ.ಶಾ ೫/೧, 


೨೬೯ ದಿನಾಂಕ : ೬-೦೭-೧೫೧೪ ಗುರುವಾರ). 


೨೫.೦೭.೧೫೧೫ರ ಸಮಯಕ್ಕೆ ಕೃಷ್ಣದೇವರಾಯನ ಕಳಿಂಗ ದಿಗ್ದಿಜಂಯ 
ಪೂರ್ತಿಯಾಗಿತ್ತು. ಕರ್ನೂಲು ಜಿಲ್ಲೆ ನಂದಿಕೊಟ್ಟೂರು ತಾಲೂಕು ಶ್ರೀಶೈಲ ಮಲ್ಲಿಕಾರ್ಜುನ 
ದೇವಾಲಯದ ಶಾಸನ ಎಸ್‌.ಐ.ಐ. IX-11-೫೦೦ ಆಂ.ಪ್ರಕ.ಶಾ ೫ ೩೪೩ರ ಪ್ರಕಾರ 
ಕೃಷ್ಣದೇವರಾಯನು ಪೂರ್ವದಿಗ್ನಿಜಯ ಯಾತ್ರೆಗೆ ಹೊರಟು ಉದಯಗಿರಿಯನ್ನು ಗೆದ್ದು 
ತಿರುಮಲಕಾಂತರಾಯನನ್ನು ಬಂಧಿಸಿ, ಅದ್ಧಂಕಿ, ವಿಮುಕೊಂಡ, ಬೆಲ್ಲಂಕೊಂಡ, 
ನಾಗಾರ್ಜುನಕೊಂಡ, ತಂಗೆಡ ಕೇತವರ ಮೊದಲಾದ ಗಿರಿದುರ್ಗಗಳಲ್ಲದೆ ಕೊಂಡವೀಡನ್ನು 
ಜಯಿಸಿ ಅಲ್ಲಿಂದ ವೀರಭದರಾಯ ಮುಂತಾದ ಹಲವರನ್ನು ಬಂಧಿಸಿ ಅವರಿಗೆ ಕ್ಷಮಾದಾನ 
ಮಾಡಿದನು. ಬಳಿಕ ಅಮರೇಶ್ವರ, ತಿರುಮಲೆಗಳ ಸಂದರ್ಶನ ಮಾಡಿ ಶ್ರೀಶೈಲಕ್ಕೆ 
ರಾಣಿಯರೊಂದಿಗೆ ಬಂದು ಮಂಟಪಗಳನ್ನು ನಿರ್ಮಿಸಿ ಯಾತ್ರಿಕರ ಮೇಲಿನ ನಾನಾ ಸುಂಕಗಳನ್ನು 
ರದ್ದು ಮಾಡುತ್ತಾನೆ. ಕೆಲಗ್ರಾಮಗಳನ್ನು ಶ್ರೀಶೈಲ ಸ್ವಾಮಿಗೆ ದಾನ ಮಾಡುತ್ತಾನೆ. ಶ್ರೀಶೈಲದ 
ತೆಲುಗು ಶಾಸನದಲ್ಲಿ ಕೃಷ್ಣದೇವರಾಯನ ಪರಂಪರಾಗತ ಬಿರುದುಗಳಲ್ಲದೇ "ಯವನರಾಜ್ಯ 
ಸ್ಥಾಪನಾಚಾರ್ಯ, ಗಜಪತಿ ವಿಭಾಡ ಮುಂತಾದ ಬಿರುದುಗಳಿವೆ. ಆದರೆ "ಗಜಪತಿಗಜಕೂಟ 


ಪಾಕಾಲ ಮತ್ತು ಪರಿಭೂತ ಸುರತ್ರಾಣ'ಗಳ ಉಲ್ಲೇಖವಿಲ್ಲ. 


ಕೃಷ್ಣದೇವರಾಯನ ಬಂಟನಾದ ಲಕ್ಷ್ಮೀಕಾಂತರಸನು ಕೊಮ್ಮೂರಿನಲ್ಲಿ 
೧೨.೦೩.೧೫೧೭ರಲ್ಲಿ ಹಾಕಿದ ಶಾಸನ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲಾ ಬಾಪಟ್ಟ ತಾಲೂಕಿನ 


ಕೊಮ್ಮೂರಿನ ಅಗಸ್ಕ್ಯೇಶ್ವರ ಗುಡಿಯ ಮಂಟಪದ ಶಾಸನವಾಗಿದೆ (ಎಸ್‌.ಐ.ಐ. ಸಂ. XIV 


೧೦೮೫ 


ಶಾ. ಸಂ.೫೯ ARC೮೨೪ ೧೯೨೨). ಕೃಷ್ಣದೇವ ಮಹಾರಾಯಲು ಕಟಕಂ ಮೇರಗಾನು 
ಪೃಥಿವೀ ಸಾಮ್ರಾಜ್ಯಂ ಚೇಯಗಾನು ಎಂದರೆ ರಾಯನು ಕಟಕಂವರೆಗೆ ದಾಳಿ ನಡೆಸಿದ್ದನೆಂದು 
ಅರ್ಥವಾಗುತ್ತದೆ. 


ರಾಯಚೂರು ವಿಜಯ 


ಇನ್ನುಳಿದ ರಾಯನ ದಂಡಯಾತ್ರೆಗಳ ಬಗ್ಗೆ ವಿದೇಶೀ ಪ್ರವಾಸಿಗಳಾದ ನ್ಯೂನಿಜ್‌ 
ಮತ್ತು ಪಾಯೆಸ್‌ ಅವರ ವರದಿಗಳೂ, ಫರೀಷ್ತಾ ಅಲ್‌ಬುಕರ್ಕ ಮುಂತಾದವರ ದಾಖಲೆಗಳೂ 
ಆಮುಕ್ತಮಾಲ್ಯದ, ಕೃಷ್ಣರಾಯ ವಿಜಯಂ, ರಾಯವಾಚಕ ಮುಂತಾದ ಸಾಹಿತ್ಯ ಕೃತಿಗಳೇ 
ಹೆಚ್ಚು ವಿವರ ನೀಡುತ್ತವೆ. ಅಪರೂಪವಾಗಿ ವಿಜಾಪುರ ವಿಜಯದ ಬಗ್ಗೆ ಒಂದು ಕನ್ನಡ 
ಶಾಸನವು ತಿಳಿಸುತ್ತದೆ. (ಪರಮಶಿವಮೂರ್ತಿ ಕೃ.ದೇ. ಶಾಸನಗಳು ಸಂ.೧ ೧೪೫ ಕ.ವಿ.ವಿ. 
ಹಂಪಿ, ೨೦೧೦, ಪು.೨೯೦) ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಚೀಕಲಪರ್ಪ್ವಿಯ 


ಈ ಶಾಸನವು. 


ರಾಚೂರು ಅಲಂಪುರ ಮಾನವಿ ಹಾನುಗಲು ಮಾಗ 
ಡೆ.. ದುರ್ಗವನೂ ತೆಗೆದುಕೊಂಡು 


ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ದಿನಾಂಕ : ೧೫.೦೭.೧೫೨೧ ಸೋಮವಾರಕ್ಕೆ ರಾಯಚೂರು 
ಮುಂತಾದ ಕೋಟೆಗಳು ಕೃಷ್ಣದೇವರಾಯನವಾಗಿದ್ದವು. ಕೃಷ್ಣದೇವರಾಯನು 
ಕ್ರಿ.ಶ.೧೫.೦೨.೧೫೧೩ರಲ್ಲಿ ಉದಯಗಿರಿಗೆ ಮುತ್ತಿಗೆ ಹಾಕಿದನು. ಅಲ್ಲಿ ಬೇಗನೇ ದುರ್ಗವು 
ಕೈವಶವಾಗಲಿಲ್ಲ. ತನ್ನ ಅರಸಿಯರಾದ ತಿರುಮಲದೇವಿ ಮತ್ತು ಚಿನ್ನಾದೇವಿಯರೊಂದಿಗೆ 
ತಿರುಮಲಕ್ಕೆ ಮೊದಲ ಸಲ ಬಂದು ಸ್ತಾಮಿಗೆ ನವರತ್ನಖಚಿತ ಕಿರೀಟ ನೀಡುತ್ತಾನೆ. ರಾಣಿಯರು 
ಮಣಿ, ಮಾಣಿಕ್ಯ, ಕೆಂಪು ಮತ್ತು ಮುತ್ತುಗಳನ್ನು ನೀಡುತ್ತಾರೆ. ಆಗಲೇ ಕಾಳಹಸ್ಥಿಗೆ ಪಯಣಿಸಿ 
ಕೆಲ ಆಭರಣ ನೀಡುತ್ತಾರೆ. 


ಹೀಗೆಯೇ ಎರಡನೆಯ ಸಲ ೦೨.೦೫.೧೫೧೩ರಂದು ಕೃಷ್ಣದೇವರಾಯನು ಮತ್ತು 


ರಾಣಿಯರು ತಿರುಮಲಕ್ಕೆ ಬಂದು ಉತ್ಸ್ತವಮೂರ್ತಿಗೆ ನಾನಾ ಆಭರಣಗಳನ್ನು ನೀಡುತ್ತಾರೆ. 


೧೮೦೬ 


ಆಗಲೂ ಕಾಳಹಸಿಗೆ ಹೋಗಿ ದಾನ ನೀಡುತ್ತಾರೆ. ೧೩.೦೬.೧೫೧೩ರಲ್ಲಿ ವಿಜಯನಗರದಿಂದ 
ತಿರುಮಲಕ್ಕೆ ಬಂದು ಐದು ಊರುಗಳನ್ನು ನೀಡುತ್ತಾನೆ. ಹಾಗೆಯೇ ಕಾಳಪಸಿಗೆ ಹೋಗಿ 


೨೦.೦೯.೧೫೧೩ರ ಹೊತ್ತಿಗೆ ವಿಜಯನಗರ ಸೇರುತ್ತಾನೆ. 


ನಾಲ್ಕನೆಯ ಸಲ ಉದಯಗಿರಿಯನ್ನು ಗೆದ್ದು ವಿಜಯನಗರಕ್ಕೆ ತಿರುಮಲೆ ಮಾರ್ಗವಾಗಿ 
ತೆರಳಿದನು. ಆಗ ತಿರುಮಲೇಶನಿಗೆ ಮೂವತ್ತು ಸಾವಿರ ವರಹಗಳನ್ನು ತಾಳ್ಗ್ಳಪಾಕ ಗ್ರಾಮವನ್ನು 
ನೀಡಿದನು. ಕ್ರಿಶ. ೬೦೭.೧೫೧೪ರ ಈ ತಿರುಮಲ ಯಾತ್ರೆಯ ಹೊತ್ತಿಗೆ ಉದಯಗಿರಿಯನ್ನು 
ಗೆದ್ದು ಗಜಪತಿಯನ್ನು ಓಡಿಸಿ ಬಂದಿದ್ದನು. ಅದೇ ಸಮಯದಲ್ಲಿ ಅದ್ದಂಕಿಯಿಂದ ಧರಣಿಕೋಟವರೆಗೆ 
ಜಯಿಸಿ ವಿಜಯನಗರಕ್ಕೆ ಮರಳುತ್ತಾ ಶೀಶೈಲಕ್ಕೆ ೨೫.೦೭.೧೫೧೫ಕ್ಕೆ ಹೋಗಿ ಅಲ್ಲಿ ಮಂಟಪಗಳನ್ನು 
ಕಟ್ಟಿಸಿ ದಾನಾದಿಗಳನ್ನು ಮಾಡುತ್ತಾನೆ. ೨೧.೧೨.೧೫೧೫ಕ್ಕೆ ಚಿನ್ನ ಅಹೋಬಲದ ಶಾಸನದ 
ಪ್ರಕಾರ ಕೃಷ್ಣದೇವರಾಯನು ಕಳಿಂಗ ದಿಗ್ದಿಜಯಕ್ಕೆ ಹೊರಡುತ್ತಾ ಎರಡು ಊರುಗಳನ್ನು ಕೆಲ 
ಆಭರಣಗಳನ್ನು ದಾನ ನೀಡುತ್ತಾನೆ. ಅಲ್ಲಿಂದ ಒಂದು ವರ್ಷಕಾಲ ಕಳಿಂಗ ವಿಜಯ ಸಾಧಿಸಿ 
ಕೃಷ್ಣಾನದಿಯನ್ನು ದಾಟಿ ೨೯.೦೩.೧೫೧೬ರಲ್ಲಿ ಸಿಂಹಾಚಲಸ್ತಾಮಿಗೆ ನಾನಾ ಆಭರಣಗಳನ್ನು 
ನೀಡಿ, ಪೊಟ್ಟೂರಿನಲ್ಲಿ ವಿಜಯಸ್ತಂಭ ನೆಡುತ್ತಾನೆ. ೦೨.೦೧.೧೫೧೭ರಲ್ಲಿ ಏಳನೆಯ ಸಲ 
ತಿರುಪತಿಗೆ ಬಂದು ಆನಂದನಿಲಯವಿಮಾನಕ್ಕೆ ಸುವರ್ಣದ ಹೊದಿಕೆಗೆಂದು ೩೦,೦೦೦ ವರಹ, 
ನವರತ್ನ ಖಚಿತ ಪೀತಾಂಬರಗಳು ಅಲ್ಲದೇ ಅನೇಕ ಆಭರಣಗಳನ್ನು ನೀಡಿ, ಕೊಂಡಪಲ್ಲಿಯನ್ನು 
ಗೆದ್ದು, ಅಲ್ಲಿ ಅನೇಕ ಕಳಿಂಗವೀರರನ್ನು ಬಂಧಿಸಿ, ಅವರಿಗೆ ಅಭಯ ನೀಡಿ, ಅನಂತಗಿರಿಯಿಂದ 
ಕಂಭಂ ಮೆಟ್ಟು, ಕನಕಗಿರಿ, ಶಂಕರಗಿರಿ ಮುಂತಾದ ತೆಲಂಗಾಣ ಪ್ರದೇಶಗಳನ್ನು ಕೈವಶ 
ಮಾಡಿಕೊಳ್ಳುತ್ತಾನೆ. ಚಿನ್ನಕಂಚಿಗೆ ಹೋಗಿ ಅಲ್ಲಿ ಎರಡು ಶಾಸನ ಹಾಕಿಸುತ್ತಾನೆ. ಈ ಸೇನಾ 
ಕಾರ್ಯಾಚೆರಣೆಗಳಿಂದ ವಿಜಯನಗರ ಸಾಮ್ರಾಜ್ಯವು ಸಾಕಷ್ಟು ವಿಸ್ತಾರವಾಯಿತು. ಒಳಗಿನ ಮತ್ತು 
ಹೊರಗಿನ ಶತ್ರುಗಳು ಕೃಷ್ಣದೇವರಾಯನ ಶೌರ್ಯ, ಪ್ರತಾಪಗಳಿಗೂ ಸೇನಾ ವ್ಯವಸ್ಥೆಗೂ ಅಂಜಿ 
ಸಂಧಿಮಾಡಿಕೊಂಡರು. ವಿದೇಶಿ ಪ್ರವಾಸಿಗರ ವರದಿ ಹಾಗೂ ಇತರ ದಾಖಲೆಗಳ ಹಿನ್ನೆಲೆಯಲ್ಲಿ 


ಇವನ್ನು ಹೆಚ್ಚಿನ ವಿವರಗಳಲ್ಲಿ ಪ್ರತ್ವೇಕವಾಗಿ ಇನ್ನು ಮುಂದೆ ನೋಡಬಹುದು. 


೧೮೭ 


ಪೆನುಗೊಂಡ ದಿಗ್ದಿಜಯ 


ಆಗಿನ ಯಾವ ಗಂಥಗಳಲ್ಲಿಯೂ ರಾಯನ ಪೆನುಗೊಂಡ ವಿಜಯದ ಬಗ್ಗೆ ತಿಳಿಸಿಲ್ಲ. 
ಆದರೆ ಪ್ರಯರ್‌ ಲೂಯಿ ಕ್ರಿಶ. ೧೫೧೦ರ ಕೊನೆಯ ಕಾಲದಲ್ಲಿ ಪೆನುಗೊಂಡೆಯು 
ಶತ್ರುವಶವಾಗಿತ್ತೆಂದು ತಿಳಿಸಿದ್ದಾನೆ. ಆದರೆ ಕ್ರಿಶ. ೧೫೧೨ರ ಬುಕ್ಕಾಪಟ್ಟಣ ಶಾಸನದಿಂದ 
ಪೆನುಗೊಂಡೆಯು ರಾಯನ ವಶದಲ್ಲಿತ್ತೆಂದು ಸಷ್ಟವಾಗುತ್ತದೆ (ಎ.ಆರ್‌.ನಂ೦.೧೮೧೧೯೧೩/ 
೨೨-೦೯-೧೫೧೨). ಆದ್ದರಿಂದ ರಾಯನು ಉಮ್ಮತ್ತೂರು ದಂಡಯಾತ್ರೆಗೆ ಮುಂಚೆಯೇ 


ಪೆನುಗೊಂಡೆಯ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿರಬಹುದು. 


ಗಂಗರಾಜನ ಸಾವಿನಿಂದಲೂ ಶಿವನಸಮುದ್ರ ಕೋಟೆಯ ವಿನಾಶದಿಂದಲೂ 
ಕರ್ನಾಟಕದಲ್ಲಿ ಬಂಡೆದ್ದವರ ಬೆನ್ನುಮೂಳೆ ಮುರಿಯಿತು. ಆದರೆ ಅವರ ಉಪದವ ಸಂಪೂರ್ಣ 
ನಾಶವಾಗಲಿಲ್ಲ. ಆದ್ದರಿಂದ ರಾಯನು ಉಮ್ಮತ್ತೂರು ಶಿವನಸಮುದ್ರ ಜಯಿಸಿದ ನಂತರ 
ಶ್ರೀರಂಗಪಟ್ಟಣವನ್ನು ಮತ್ತು ಆ ಪ್ರದೇಶದ ಚಿಕ್ಕ ಪುಟ್ಟ ಪಾಳೇಗಾರರನ್ನು ಜಯಿಸಿ ಸಮಸ್ತ 
ಪ್ರದೇಶವನ್ನು ವಶಪಡಿಸಿಕೊಂಡನು. 

ಈ ಭಾಗದಲ್ಲಿ ರಾಯನು ಮಾಡಿದ ಆಡಳಿತಾತ್ಮಕ ಬದಲಾವಣೆಗಳಿಂದ ಶಾಂತಿ- 
ಭದ್ರತೆ ನೆಲೆಸಿದವು. ಶತ್ರುವಿಗೆ ನೆರವಾದವರ ಪ್ರದೇಶಗಳನ್ನು ತನ್ನ ವಿಶ್ಚಾಸಿಗರಿಗೆ ನೀಡಿದನು. 
ಕೆಲಭಾಗವನ್ನು ತನಗೆ ನೆರವಾದ "ಚಿಕರಾಯ?ನಿಗೆ ನೀಡಿದನು. ಕೆಲಪ್ರದೇಶಗಳನ್ನು ಕೆಂಪೇಗೌಡ, 
ವೀರಪ್ಪಗೌಡರಿಗೆ ನೀಡಿದನು. ಇದರಲ್ಲಿ ಅನೇಕರು ಪೂರ್ವಭಾಗದಿಂದ ಬಂದ ತೆಲುಗು 
ಯೋಧರು. ಈ ಭಾಗದಿಂದ ವಿಜಯನಗರಕ್ಕೆ ವಾರ್ಷಿಕವಾಗಿ ಕೋಟಿದವ್ಯ ಸಲ್ಲಬೇಕೆಂದು 
ನಿರ್ಣಯಿಸಿ ನಗರಿ ಅಠವಣ ಚಿಟ್ಟಾಗಳಲ್ಲಿ ದಾಖಲಿಸಿ ರಾಜಧಾನಿಗೆ ಮರಳಿದನು. ಈ ಕ್ರಮಗಳಿಂದ 
ಮುಂದಿನ ನೂರು ವರುಷ ಇಲ್ಲಿ ಶಾಂತಿ ನೆಲೆಸಿತ್ತು. ಅಚ್ಛ್ಯುತರಾಯನ ಕಾಲದಲ್ಲಿ 


ಉಮ್ಮತ್ತೂರಿನವರು ಮತ್ತೆ ತಲೆಯೆತ್ತಿದರು. ಆದರೆ ಅವರ ಆಟ ಸಾಗಲಿಲ್ಲ. ಶ್ರೀರಂಗಪಟ್ಟಣದ 


೧೮೮ 


ದುರ್ಗಾಧ್ಯಕ್ಷರು ಸ್ಥಾಮಿಭಕ್ತರಾಗಿ ನಾಡಿಗೆ ಯಾವ ವಿಪತ್ತೂ ಬರದಂತೆ ನೋಡಿಕೊಂಡರು. 
ಕೃಷ್ಣರಾಯನಿಂದ ನೇಮಿಸಲ್ಪಟ್ಟ ತೆಲುಗು ನಾಯಕರೂ ಪಾಳೆಗಾರರೂ ಕರ್ನಾಟಕದ ಸಾಮಂತರೂ 
ರಾಜದ್ರೋಹಿಗಳನ್ನು ಸದೆಬಡಿದು ಕೃಷ್ಣರಾಯನ ಅಧಿಕಾರವನ್ನು ಸ್ಥಿರಗೊಳಿಸುವಲ್ಲಿ ಸದಾ 


ಜಾಗೃತರಾಗಿ ದುಡಿದರು. 


ಉಮ್ಮತ್ತೂರಿನ ಪಾಳೆಯಗಾರರು ಮಹಾಮಂಡಲೇಶ್ವರ, ಜವಾದಿ ಕೋಲಾಹಲ, 
ವೇಷಣಿ ಹನುಮಂತ, ಅರಸಾಂಗ ನೇತಾರ ಕ್ಷೇಣಾಂಡ ಚಿಕ್ರೇಶ್ವರ, ಗಜವೇಂಟಿಕಾರ, ಪೆನುಗೊಂಡೆ 
ಚಕ್ರೇಶ್ವರ ಎಂಬ ಬಿರುದುಗಳನ್ನು ಧರಿಸಿದ್ದು ಶಾಸನಗಳಲ್ಲಿ ಕಾಣುತ್ತದೆ. ತಾವು ಹೊಯ್ದಳ 
ರಾಜ್ಯಾಧಿಪತಿಗಳೆಂದು ಹೇಳಿಕೊಳ್ಳುವವರು ಪ್ರಾಚೀನ ತೆರಕಣಾಂಬಿಯನ್ನು ಪರಿಪಾಲಿಸಿದವರು. 


ಆಪತ್ತಮಯದಲ್ಲಿ ಅಲ್ಲಿ ತಲೆಮರೆಸಿಕೊಳ್ಳುತ್ತಿದ್ದರು. (ಎ.ಕ. ಸಂ ೩ರ ಪೀಠಿಕೆ ಪು ೨೫೩) 
ಉಮ ತೂರು ದಿಗಿಜಯ 
( ವಿ 


ಇದು ಕರ್ನಾಟಕ ರಾಜ್ಯ ಚಾಮರಾಜನಗರ ಜಿಲ್ಲಯ ಚಾಮರಾಜನಗರದಿಂದ ಉತ್ತರಕ್ಕೆ 
ಯಳಂದೂರು-ನಂಜನಗೂಡು ರಸ್ಥೆಯಲ್ಲಿ ೧೬ ಕಿಲೋಮೀಟರ್‌ ದೂರದಲ್ಲಿರುವ ಗ್ರಾಮ. ತುಂಬಾ 
ಪುರಾತನವಾದ ಈ ಊರನ್ನು ೧೫-೧೬ನೇ ಶತಮಾನದಲ್ಲಿ ಆಳಿದ ಅರಸರು ಒಂದು ಕೋಟಿಯನ್ನು 
ಕಟ್ಟಿದ್ದರು. ಈಗ ಅದು ಇಲ್ಲ ಈ ಅರಸರ ಅರಮನೆಯಿದ್ದ ಪ್ರದೇಶವನ್ನು ಈಗ ಹಳ್ಳಿಗರು 
ಅರಮನೆಯಹೊಲ ಎಂದು ಗುರುತಿಸುತ್ತಾರೆ. ಅರಸರ ಕಾಲದಲ್ಲಿ ಅನೇಕ ದೇವಾಲಯಗಳನ್ನು 


ನಿರ್ದಿಸಿದರು. ಆ ಪೈಕಿ ರಂಗನಾಥ ಮತ್ತು ಭುಜಂಗೇಶ್ವರ ದೇವಾಲಯಗಳು ಬೃಹತ್ತಾಗಿವೆ. 


ಈ ಊರಿನ ಪಾಳೆಯಗಾರರ ಮೂಲ ಪುರುಷ ಹನುಮಪ್ಪ ಒಡೆಯ. ಇವನ ಮಗ 
ಇಮ್ಮಡಿರಾಯ ಅಥವಾ ಸೋಮರಾಯ ಒಡೆಯ. ಈತನ ಹಿರಿಮಗನೇ ದೇವಣ್ಣ ಒಡೆಯ. 
ಇವನಿಗೆ ಚೇರ ಚೋಳಪಾಂಡ್ಯ ಮೂವರು ರಾಯರ ಗಂಡ, ನೀಲಗಿರಿ ಸಾಧಾರ ಒಡೆಯ 


ನೀಲಗಿರಿ ನಾಡಾಳ್ಳ ಇತ್ಯಾದಿ ಬಿರುದುಗಳಿದ್ದವು. ಇವನ ಮಗನೇ ಗೋಪಣ್ಣ ಒಡೆಯ. ಇವರ 


೧೮೯ 


ಇನ್ನೊಬ್ಬ ಮಗನೇ ಮಲ್ಲರಾಜ ಅಥವಾ ಚಿಕ್ಕರಾಯ. ಇವರು ಪೆನುಗೊಂಡೆ ಚಕ್ರೇಶ್ವರ ಎಂಬ 


ಬಿರುದಿನೊಂದಿಗೆ ತೆರಕಣಾಂಬಿ ಯಿಂದ ಆಳುತ್ತಿದ್ದರು (ಕ್ರಿ ಶ. ೧೫೦೫-೧೫೧೨). 


ಹನುಮಪ್ಪ ಒಡೆಯ 


ಸೋಮರಾಯ ಅಥವಾ ಇಮಡಿರಾಯ ಒಡೆಯ 


ದೇವಣ್ಣ ಅಥವಾ ದೇವರಾಜ ಒಡೆಯರು ನಂಜರಾಜ ಒಡೆಯರು 

(ಕ್ರಿ. ಶ. ೧೪೭೨-೧೪೮೪) (ಕ್ರಿ.ಶ. ೧೪೮೨-೧೪೮೪) 
ಇಮ್ಮಡಿ ದೇಪಣ್ಣ ಚಿಕ್ಕರಾಯ ಚೆನ್ನನಂಜರಾಯ ಒಡೆಯರು 
(೧೪೯೨-೧೫೦೮) (೧೫೦೫-೫) (ಕ್ರಿಶ. ೧೪೯೩-೧೫೦೪) 
ಗಂಗರಾಜ ನಂಜರಾಜ 

(ಕಿ.ಶ. ೧೫೧೧) (೧೫೧೨-೧೫೩೦) 


ತುಳುವ ನರಸನಾಯಕನ ನಂತರ ಸಣಪುಟ ಪಾಳೇಗಾರರೂ ಸಾಮಾಬರಿಗೆ ಕಪ್ಪಕಾಣಿಕೆ 


[5] pe ಖ್‌ 


ಸಲ್ಲಿಸಲು ನಿರಾಕರಿಸಿದರು. ಆಗ ಉಮ್ಮತ್ತೂರಿನ ದೇಪಣ ಒಡೆಯನು ಸ್ಪಾತಂತ್ರ ಘೋಷಿಸಿ 


$ ವ್ರ ಇ 
ಪೆನುಗೊಂಡದುರ್ಗವನ್ನು ಆಕ್ರಮಿಸಿದನು. ಇವರ ವಿರುದ್ದ ವೀರನರಸಿಂಹನು ಯುದ್ದ ಸಾರಿ 
ಮೂರು ತಿಂಗಳಕಾಲ ಕಾಳಗ ನಡೆಸಿದನು. ಆದರೆ ಯುದ್ದವನ್ನು ಮುಂದವರಿಸಲಾಗದೇ 
ಶ್ರೀರಂಗಪಟ್ಟಣದ ಮೇಲೆ ದಾಳಿಮಾಡಿ ಅಲ್ಲಿಯೂ ಸೋತು ವೀರನರಸಿಂಹ ವಿಜಯನಗರ 
ಸೇರಿದನು. ಈ ಪರಾಜಯ ಮತ್ತಿತರ ವಿಷಯಗಳ ಬಗ್ಗೆ ಶಾಸನಾಧಾರಗಳಿಲ್ಲ. ಆದರೆ 
ವಿದೇಶಿಯರ ವರದಿಗಳೂ ಪಾರಿಜಾತಾಪಹರಣ ಮುಂತಾದ ಸಾಹಿತ್ಯ ಕೃತಿಗಳೂ ಈ ವಿಷಯದಲ್ಲಿ 
ಮಾಹಿತಿ ತಿಳಿಸುತ್ತವೆ. ಅದರಲ್ಲೂ ಕೊಂಗುದೇಶ ರಾಜರ್ಕಳಿನ್‌ ಚರಿತ್ರೆ ಎಂಬ ಗಂಥದಲ್ಲಿ 


ಉಮ್ಮತ್ತೂರು ಬಗ್ಗೆ ಧೂರ್ಜಟಿಯ ಕೃಷ್ಣರಾಯ ವಿಜಯಗಳು ಮಾಹಿತಿ ನೀಡುತ್ತವೆ. 


೧೯೦ 


“ಕೃಷ್ಣರಾಯನು ತನ್ನ ರಾಜ್ಯವನ್ನು ಆಂತರಿಕವಾಗಿ ಭದಪಡಿಸಿಕೊಳ್ಳುವ ಉದ್ದೇಶದಿಂದ 
ಮೊದಲ ಹಂತವಾಗಿ ಉಮ್ಮತ್ತೂರಿನ ಮೇಲೆ ದಂಡಯಾತ್ರೆ ಹೊರಟನು. ಕ್ರಿ ಶ. ೧೫೧೦ 
ಫೆಬವರಿ-ಮಾರ್ಚ್‌ ಸಮಯಕ್ಕೆ ಈ ದಂಡಯಾತ್ರೆ ಮುಗಿಯಿತು. ಇಮ್ಮಡಿ ದೇಪಣ್ಣ ಅಥವಾ 
ದೇವರಾಜನ ಮಗ ಗಂಗರಾಜ ಮತ್ತು ಅವನ ಅಣ್ಣ ಚಿಕ್ಕ ರಾಯರಿಗೆ ಬಲವಾದ ಪ್ರತಿರೋಧ 
ವ್ಯಕ್ತಪಡಿಸಿದನು. ಚಿಕ್ಕರಾಯನು ಪೆನುಗೊಂಡೆಯನ್ನು ಆಳುತ್ತಿದ್ದ, ಅವನಿಗೆ ಪೆನುಗೊಂಡೆ 
ಚಕ್ರೇಶ್ವರನೆಂಬ ಬಿರುದಿತು. ಅವರ ಈ ಬಿರುದುಗಳಿಗೆ ಮಳವಳ್ಳಿ ಮತ್ತು ಗುಂಡ್ಲುಪೇಟಿಯ 


ನ) 


ಶಾಸನಗಳೇ ಆಧಾರ (ಎ.ಕ.111 ಗುಂಡ್ಲುಪೇಟೆ ೨೬) 


ಬಂಡಾರು ಲಕ್ಷ್ಮೀನಾರಾಯಣನ ಸಂಗೀತ ಸೂರ್ಯೋದಯಂನಲ್ಲಿ ಕೃಷ್ಣರಾಯನು 
ಗಂಗರಾಜನನ್ನು ಸೋಲಿಸಿ ಶಿವನಸಮುದ್ರ ಕೋಟೆಯನ್ನು ನೆಲಸಮ ಮಾಡಿದನು' ಎಂದು 
ವರ್ಣಿಸಿದೆ. 


ಉಮ್ಮತ್ತೂರು ಪಾಳೇಗಾರರ ಶಕ್ತಿಯೆಲ್ಲಾ ಶಿವನಸಮುದ್ರ ಕೋಟೆಯಲ್ಲಿತ್ತು. ಗಂಗರಾಜನು 
ಕೃಷ್ಣರಾಯನು ದಂಡಯಾತ್ರೆ ಬರುವನೆಂದು ಎಣಿಸಿ ಶಿವನ ಸಮುದ್ರ ಕೋಟೆಯನ್ನು 
ಬಲಪಡಿಸಿದನು. ಅಲ್ಲಿ ಸೇನೆಯನ್ನು ಜಮಾಯಿಸಿ, ಫಿರಂಗಿ ಮುಂತಾದ ಆಗ್ನೇಯ 
ಆಯುಧಗಳನ್ನು ಬುರುಜಿಗೇರಿಸಿ ಯುದ್ದ ಸನ್ನದ್ದನಾಗಿ ರಾಯ ಸೈನ್ಯ ಪ್ರತೀಕ್ಷೆಯಲ್ಲಿದ್ದನು. 
ರಾಯನ ಸೈನ್ಯವು ಮೊದಲು ಉಮ್ಮತ್ತೂರು ಮೇಲೆ ದಾಳಿಮಾಡಿ ಅದನ್ನು ನೆಲಸಮ ಮಾಡಿತು. 
ಅನಂತರ ಶಿವನಸಮುದದ ಮೇಲೆ ದಾಳಿ ನಡೆಯಿತು. ಒಂದು ವರ್ಷಕಾಲವಾದರೂ ಗಂಗರಾಜ 
ಕೋಟೆಯಿಂದ ಹೊರಬರಲಿಲ್ಲ. ಆಗ ರಾಯನು ಕೋಟೆಗೆ ದಿಗ್ಗಂಧನ ಹಾಕಿದನು. ಒಳಗಿಂದ 
ಯಾರೂ ಹೊರಬರುವಂತಿಲ್ಲ. ಹೊರಗಿಂದ ಯಾರೂ ಒಳಹೋಗುವಂತಿಲ್ಲದಂತಾಯಿತು. 
ಆಗ ಗಂಗರಾಜನು ಕೋಟಿಯಿಂದ ನದೀಮಾರ್ಗವಾಗಿ ತಪ್ಪಿಸಿಕೊಳ್ಳಲು ಯೋಚಿಸಿ ಪಲಾಯನ 
ಮಾಡುವಾಗ ಕಾವೇರಿಯ ಮಡಿಲಲ್ಲಿ ಮುಳುಗಿ ಹೋದನು. ಉಮ್ಮತ್ತೂರು ರಾಯನ 
ವಶವಾಯಿತು. ಅದನ್ನು ನೆಲಸಮ ಮಾಡಿ ರಾಯನು ಶ್ರೀರಂಗಪಟ್ಟಣವನ್ನೂ ಆಕ್ರಮಿಸಿದನು. 


ಶ್ರೀರಂಗಪಟ್ಟಣವನ್ನು ಕೇಂದವಾಗಿಟ್ಟು ಈ ಪ್ರದೇಶಕ್ಕೆ ಹೊಸರಾಜ್ಯವನ್ನು ಏರ್ಪಡಿಸಿ, 


೧೯೧ 


ವಿಶ್ಲಾಸಪಾತ್ರರನ್ನು ರಾಜ್ಯಪಾಲನೆಂದು ನೇಮಿಸಿ ಅವನು ರಾಜಧಾನಿಗೆ ಮರಳಿದನು.” 
ಕೃಷ್ಣದೇವರಾಯನಿಗೆ ಸಂಬಂಧಿಸಿದ ಶಾಸನಗಳು ಗುಂಡ್ಲುಪೇಟೆ, ನಂಜನಗೂಡು, ಮಳವಳ್ಳಿಗಳಲ್ಲಿ 
ದೊರೆಯುತ್ತವೆ. ಆದರೆ ಈ ಯಾವುವೂ ಕೃಷ್ಣದೇವರಾಯನು ಉಮ್ಮತ್ತೂರನ್ನು ಗೆದ್ದು 


ವಶಪಡಿಸಿಕೊಂಡದ್ದನ್ನು ಹೇಳುವುದಿಲ್ಲ. ಇದೊಂದು ಸೋಜಿಗದ ಸಂಗತಿ. 


ಆದರೆ ಆಂಧ್ರಪ್ರದೇಶ ಅನಂತಪುರ ಜಿಲ್ಲ ಪೆನುಗೊಂಡ ತಾಲೂಕಿನ ಬುಕ್ಕಾಪಟ್ಟಣದ ತೆಲುಗು 


ಶಾಸನ ಹೀಗೆ ಹೇಳುತ್ತದೆ (ಎ.ಆರ್‌. ನಂ. ೧೮೦೧೯೧೩) ಕ್ರಿಶ. ೨೨.೦೯.೧೫೧೨ ಬುಧವಾರ: 


ಕೃಷ್ಣರಾಯ ಮಹಾರಾಯಲು ಶಿವನಸಮುದ್ರ 
ರಾಚಕಾರ್ಯಾನಿಕಿ ವಿಚ್ಛೇಸಿ ಅಷ್ಟುಡು ಆನತಿಚ್ಚಿನ ಕ್ರಮಾನನು 
ಚ pe ಚ 


ಹೆನುಗೊಂಡಲೋನು ಲಕ್ಷ ಹೋಮಮುಲು ಚೇಯಿಂಚಿ 


ಈ ಶಾಸನದ ಪ್ರಕಾರ ತಿಳಿಯುವುದೇನೆಂದರೆ ಉಮ್ಮತ್ತೂರಿನ ಗಂಗರಾಜನನ್ನು ಶಿವನ 


ಐ 


ಸಮುದದಲ್ಲಿ ನಿರ್ನಾಮಮಾಡಿ ಕೃಷ್ಣದೇವರಾಯನು ಪೆನುಗೊಂಡೆಗೆ ಬಂದಿದ್ದನು. 
ಕಳಿಂಗ ದಿಗ್ದಿಜಯ 


ಕೃಷ್ಣದೇವರಾಯನ ಕಳಿಂಗ ದಂಡಯಾತ್ರೆಯಷ್ಟು ಬಹುವರ್ಣಿತವಾದ ಐತಿಹಾಸಿಕ 
ಘಟನೆ ಮತ್ತೊಂದಿಲ್ಲ. ದಕ್ಷಿಣ ಭಾರತದ ಚರಿತ್ರೆಯ ಮಧ್ಯಯುಗದ ಇತಿಹಾಸದಲ್ಲಿಯೇ 
ಇಷ್ಟು ವರ್ಣತಗೊಂಡ ವಿಷಯ ಮತ್ತೊಂದಿಲ್ಲ. ಕೃಷ್ಣದೇವರಾಯನು ದಂಡಯಾತ್ರೆ 
ಮುನ್ನಡೆಯುತ್ತಿರುವ ಸಮಯದ ಶಾಸನಗಳನ್ನು ಮೊದಲು ನೋಡಬೇಕು. ಈ ಶಾಸನಗಳಲ್ಲಿ 


ರಾಯನ ವಿಜಯದ ಸಂಕ್ಷಿಪ್ತ ವರದಿಗಳಿವೆ. 


ಮೊದಲಿಗೆ ಮುಖ್ಯವಾದ ನಾಲ್ಕು ಶಾಸನಗಳ ಪಾಠವನ್ನು ಕೊಡಬಹುದು. 
೧. ಆಂಧಪದೇಶ ನೆಲ್ಲೂರು ಜಿಲ್ಲೆ ಉದಯಗಿರಿಯ ಶಾಸನ ಹೀಗಿದೆ : 


(ಎನ್‌.ಡಿ.ಐ. 111 ಉದಯಗಿರಿ ೪೧ ದಿ. ೯.೦೬.೧೫೧೪ ಶುಕ್ರವಾರ) 


೧೯೨ 


ಶ್ರೀಮಾನ್‌ ಮಹಾರಾಜಾಧಿರಾಜ ರಾಜಪರಮೇಶ್ವರ ವೀರಕೃಷ್ಣರಾಯ 
ಮಹಾರಾಯರು ಉದಯಗಿರಿದುರ್ಗದ ಮೇಲೆ ಬಿಟ್ಟು ಪ್ರತಾಪರುದಗಜಪತಿಯನು 
ಕೊಂಡವೀಡು ಪರಿಯಂತರಲು ಮುರಿಯಲಿರಿದು ಉದಯಗಿರಿ ದುರ್ಗಕೆ 
ವಿಡಿಯವನು ಹಾಕಿ ದುರ್ಗವನೂ ತೆಕ್ಟೊಂಡು ಪ್ರತಾಪರುದ ಗಜಪತಿಯವರ 
ಚಿಕ್ಕಪ್ಪ ತಿರುಮಲಕಾಂತರಾಂಯನನೂ ಹಿಡಿದುಕೊಂಡು ತಿರಿಗಿ 


ಬಿಜಯಮಾಡುವಾಗ ಕೋನವಲ್ಲಭರಾಯನಿಗೆ ಸಮರ್ಪಿಸ್ತೆ 


೨. ಆಂಧ್ರಪ್ರದೇಶ ಚಿತ್ತೂರು ಜಿಲ್ಲೆ ತಿರುಮಲೆಯ ಶಾಸನ ಪಾಠವಿದು. 


(ಟಿ.ಟಿ.ಡಿ.ಐ. 111 ನಂ. ೬೭ ದಿನಾಂಕ ೬.೦೭.೧೫೧೪ ಗುರುವಾರ) 


ಶ್ರೀವೀರಪ್ರತಾಪ ಶ್ರೀವೀರ ಕ್ರುಷ್ಣದೇವರಾಯ ಮಹಾರಾಯರು ಪ್ರತಾಪರುದ್ರ 
ಗಜಪತಿಯ ಮೇಲೆ ದಂಡು ವಿಚ್ಛೇಸಿ ಪ್ರತಾಪರುದ್ರಗಜಪತಿಯನ್ನು ಕೊಂಡವೀಡು 
ಪರ್ಯಂತಲು ಮುರಿಯಲಿರಿದು ಉದಯಗಿರಿ ದುರ್ಗಮುನೂ ತೆಗೆದುಕೊಂಡು 
ದಿಗ್ದಿಜಯ ಮಾಡಿ ವಿಜಯನಗರ ರಾಜಧಾನಿಗೇ ಬಿಜಯ ಮಾಡುವಾಗ 


ತಿರುಮಲೆಗೆ ಬಂದು 


೩. ಆಂಧಪ್ರದೇಶ ಕರ್ನೂಲು ಜಿಲ್ಲ ಶ್ರೀಶೈಲದ ಶಾಸನ ಹೀಗಿದೆ 


(ಎಸ್‌.ಐ.ಐ. IX-11 ೫೦೦ ೨೫.೦೭.೧೫೧೫ ಬುಧವಾರ) 


ಶ್ರೀವೀರಪ್ರತಾಪ ಕೃಷ್ಣದೇವ ಮಹಾರಾಯರು ವಿಜಯನಗರದಿಂದ ಪೂರ್ವ 
ದಿಗ್ದಿಜಯ ಯಾತ್ರೆಗೆ ಬಿಜಯ ಮಾಡಿ ಉದಯಗಿರಿ ದುರ್ಗವನೂ ಸಾಧಿಸಿ 
ತಿರುಮಲಕಾಂತರಾಯ ಮಹಾಪಾತ್ರನನೂ ಹಿಡಿದುಕೊಂಡು ಅದ್ದಂಕಿ, 
ವಿನಿಕೊಂಡ, ಬೆಲ್ಲಂಕೊಂಡ, ನಾಗರ್ಜುನ ಕೊಂಡ, ತಂಗೆಡ, ಕೇತವರ 


ಮೊದಲಾದ ಗಿರಿದುರ್ಗ, ಸ್ಥಲದುರ್ಗಗಳನೂ ಯೇಕಧಾಳಿಯಲ್ಲಿ ಕೈಕೊಂಡು 


೧೯೩ 


ಕೊಂಡವೀಡು ದುರ್ಗದ ಮೇಲೆ ಬಿಟ್ಟು ಲಗ್ಗೆಯ ಹಿಡಿಸಿ ದುರ್ಗವ ತಕ್ಕೊಂಡು 
ಪ್ರತಾಪರುದ್ರ ಗಜಪತಿರಾಯ ಕೊಮಾರ ವೀರಭದರಾಯ ಕೊಮಾರಪಾತ್ರನ 


[ಹನ 


ಮಗ ನರಹರಿದೇವ, ರಾಚೂರ ಮಲ್ಲುಖಾನ್‌, ಉದ್ದಂಡಖಾನ್‌ ಜಂನ್ಯಾಲ 


aL 
GL 


ಸವಾಪಾತ್ರ, ಪೂಸಪಾಟಿರಾಚಿರಾಜ, ಶ್ರೀನಾಥರಾಜನ ಲಕ್ಷ್ಮೀಪತಿರಾಜು, 
ಪಶ್ಚಿಮಬಾಲಚಂದ್ರ ಮಹಾಪಾತ್ರ ಯಿವರು ಮೊದಲಾದ ಪಾತ್ರ ಸಾಮಂತರೂ, 
ಮಂನಿಯರನೂ ಜೀವಗ್ರಾಹವಾಗಿ ಹಿಡಿದುಕೊಂಡು ಅವರಿಗೆ ಅಭಯದಾನ 


ಕೊಟ್ಟು ಧರಣೀಕೊಟ ಅಮರೇಶ್ವರಕ್ಕೆ ಬಿಜಮಾಡಿ ,,,, 


೪, ಆಂಧ್ರಪ್ರದೇಶ ಚಿತ್ತೂರು ಜಿಲ್ಲೆ ತಿರುಮಲೆಯ ಶಾಸನವಿದು 


(ಟಿ.ಟಿ.ಡಿ.ಐ 11 ೭೭ ದಿನಾಂಕ : ೨೫.೧೦.೧೫೧೫ ಗುರುವಾರ) 


ಯವನರಾಜ್ಯಸ್ಥಾಪನಾಚಾರ್ಯ 


ಶೀ ವೀರಕ್ಷಷದೇವ ಮಹಾರಾಯರು ಉದಯಗಿರಿ 
[2 fe) ಲಣ 


ದುರ್ಗವನೂ ಸಾಧಿಸಿ ತಿರುಮಲ ಕಾಂತರಾಯ ಮಹಾಪಾತ್ತನನೂ ಹಿಡಿದುಕೊಂಡು 
ಅದ್ದಂಕಿ, ವಿನಿಕೊಂಡ, ಬೆಲ್ಲಂಕೊಂಡ, ನಾಗಾರ್ಜುನಕೊಂಡ, ತಂಗೆಡ ಕೇತವರಂ 
ಮೊದಲಾದ ಗಿರಿದುರ್ಗ ಸ್ಥಳೆದುರ್ಗಗಳನು ಯೇಕಧಾಟಿಯ ತೆಗೆದುಕೊಂಡು 
ಕೊಂಡವೀಡು ದುರ್ಗದ ಮೇಲೆದ ಬಿಟ್ಟುದುರ್ಗವನೂ(ತಿಡು) ... ಬಿಟ್ಟು... 
ಚಪ್ಪ್ಷರಗಳೂ ಯೊ ಮೇಲೆ ತೂರ..ಶಿ ದುರ್ಗವನೂ ತೆಕೊಂಡು... ದುರ್ಗದ 
ಮೇಲೆ ಯಿದ್ದ ಪ್ರತಾಪರುದ್ರ ಗಜಪತಿ ರಾಯರ ಕೊಮಾರ ವೀರಭದ್ರರಾಯನೂ 
ಹಂಬೀರ ಪಾತ್ರನ ಮಗ ನರಹರಿದೇವ, ರಾಯಚೂರು ಮಲ್ಲುಖಾನ, 
ಉದ್ದಂಡಖಾನ ಜಂನ್ಯಾಲ ಕಸವಾಪಾತ್ರ ಪೂಸಪಾಟಿರಾಚರಾಜ, ಶ್ರೀನಾಥರಾಜನ 
ಲಕ್ಷ್ಮೀಪತಿರಾಜು, ಪಶ್ಚಿಮಬಾಲಚಂದ್ರ ಮಹಾಪಾತ್ರಯವರು ಮೊದಲಾದ ಪಾತ್ರ 


ಸಾಮಂತರನು, ಮನೆರನೂ ಜೀವಗ್ರಾಹವಾಗಿ ಹಿಡಿದುಕೊಂಡು ಅವರಿಗೆ 


ಅಭಿಯದಾನ ಕೊಟ್ಟು ಧರಣೀಕೊಟ ಅಮರೇಶ್ವರಕ್ಕೆ ವಿಚ್ಛೇಯಿಸಿ 


೧೯೪ 


ಈ ಶಾಸನಗಳ ಹಿನ್ನೆಲೆಯಲ್ಲಿ ಒಂದು ಕಿರು ವಿಶ್ಲೇಷಣೆಗೆ ತೊಡಗಬಹುದು. ಒಂದೊಂದು 
ಪ್ರಮುಖ ಕೋಟೆಯನ್ನು ವಶಪಡಿಸಿಕೊಂಡಾಗ, ಆ ವಿಜಯ ಸಾಧಿಸಲು ಅನುಗಹಿಸಿದ 
ದೇವರಿಗೆ ತನ್ನ ಕೃತಜ್ಞತೆಗಳನ್ನು ಅರ್ಪಿಸಲು ಆಯಾ ಸ್ಥಳದಲ್ಲೋ ಅಥವಾ ಸುಪ್ರಸಿದ್ದ ಕ್ಷೇತ್ರದ 
ದೇವರಿಗೆ ಪೂಜೆಪುನಸ್ವಾರ ನಡೆಸಲು ರಾಯನು ಧಾರಾಳವಾಗಿ ನೀಡಿದ ದಾನದತ್ತಿಗಳ 
ವಿವರಗಳು ಈ ಶಾಸನಗಳಲ್ಲಿವೆ. ಈ ಶಾಸನಗಳನ್ನು ಅನುಕ್ರಮವಾಗಿ ಪರಿಶೀಲಿಸಿದರೆ 
ದಂಡಯಾತ್ರೆಯು ನಡೆದ ದಾರಿ, ಜಯಿಸಿದ ಕೋಟೆಗಳೂ, ವಶಪಡಿಸಿಕೊಂಡ ಪ್ರದೇಶಗಳೂ 
ಉಳಿದ ವಿವರಗಳೂ ದೊರೆಯುತ್ತವೆ. ಆದರೆ ಕಡೆಯ ಶಾಸನದಲ್ಲೂ ದಂಡಯಾತ್ರೆಯ 


ಸಮಗ್ರ ವಿವರವು ಲಭಿಸುವುದಿಲ್ಲ. 


ಕ್ರಿಶ. ೧೫೧೩ ರಿಂದ ಕ್ರಿಶ. ೧೫೧೮ರವರೆಗೆ ಈ ವಿಜಯಯಾತ್ರೆ ನಡೆಯಿತು. ಈ 
ಸಮರದಲ್ಲಿ ಐದಾರು ಬೇರೆ ಬೇರೆ ಹಂತಗಳಿದ್ದಂತೆ ಶಾಸನಗಳಿಂದ ತಿಳಿಯಬಹುದು. 
ಒಂದೊಂದು ಪ್ರಮುಖ ದುರ್ಗವನ್ನು ಗೆದ್ದಾಗಲೆಲ್ಲಾ ರಾಯನು ಅಲ್ಲಿಯವರೆಗೆ ನಡೆದ ಯುದ್ದದ 
ಅಂಶಗಳನ್ನು ಸಂಕ್ಷಿಪ್ತವಾಗಿ ಶಾಸನಬದ್ಧಗೊಳಿಸಿ ವಿಜಯನಗರಕ್ಕೆ ತೆರಳುತ್ತಿದ್ದನು. 


ಸಿಂಹಾಚಲವನ್ನು ಗೆಲ್ಲುವ ವೇಳೆಗೆ ಇಂತಹ ನಾಲ್ಕು ಹಂತಗಳು ಕಾಣುತ್ತವೆ. 


೧. ಉದಯಗಿರಿಯ ಶಾಸನ : (ಎನ್‌.ಡಿ.ಐ. (ನೆಲ್ಲೂರು) 111 ಉದ. ಸಂ. ೪೦) 
ಶ್ರೀ ವೀರಕೃಷ್ಣರಾಯನು ಉದಯಗಿರಿ ಕೋಟಿಯ ಮೇಲೆ ದಾಳಿಮಾಡಿ ಪ್ರತಾಪರುದ್ರ 
ಗಜಪತಿಯನ್ನೂ ಕೊಂಡವೀಡುವರೆಗೆ ಸದೆಬಡಿದು ದುರ್ಗವನ್ನು ವಶಪಡಿಸಿಕೊಂಡು 


ಗಜಪತಿಯ ಚಿಕ್ಕ ತಂದೆ ತಿರುಮಲರಾಯನನ್ನು ಬಂಧಿಸಿ ಮರಳಿ ರಾಜಧಾನಿಗೆ ಬಂದನು. 


೨. ತಿರುಪತಿಯ ಶಾಸನ : (ಟಿ.ಟಿ.ಡಿ. ಐ 111 ನಂ. ೬೭, ೭೧) 
ಶ್ರೀ ವೀರಕೃಷ್ಣದೇವರಾಯನು ಪ್ರತಾಪರುದ ಗಜಪತಿಯನ್ನು ಕೊಂಡವೀಡುವರೆಗೆ 


ಸದೆಬಡಿದು ಉದಯಗಿರಿಯನ್ನು ವಶಪಡಿಸಿಕೊಂಡು ವಿಜಯನಗರ ರಾಜಧಾನಿಗೆ ಬಂದನು. 


೧೯೫ 


೩. ಅಮರಾವತಿ ಶಾಸನ (ಎಸ್‌.ಐ.ಐ. ಸಂ. VI ಸಂ ೨೪೮) 
ಕೃಷ್ಣದೇವರಾಯನು ವಿಜಯನಗರದಿಂದ ಪೂರ್ವ ದಿಗ್ಗಿಜಯ ಯಾತ್ರೆಗೆಂದು ಬಂದು 
ಉದಯಗಿರಿ ದುರ್ಗವನ್ನೂ ಗೆದ್ದು, ತಿರುಮಲ ರಾವುತರಾಯನನ್ನು ಬಂಧಿಸಿ ೧. ಅದ್ದಂಕಿ 
೨. ವಿನುಕೊಂಡ ೩. ಬೆಲ್ಲಂಕೊಂಡ ೪. ನಾಗಾರ್ಜುನಕೊಂಡ ೫. ತಂಗೆಡ೬. ಕೇತವರಂ 
ಮೊದಲಾದ ನೆಲದುರ್ಗ, ಗಿರಿದುರ್ಗಗಳನ್ನು ಏಕಧಾಟಿಯಲ್ಲಿ ಗೆದ್ದು ಕೊಂಡವೀಡು 
ದುರ್ಗಕ್ಕೆ ಲಗ್ಗೆಹಾಕಿ ಪ್ರತಾಪರುದ ಗಜಪತಿಯ ಮಗ ನರಸಿಂಹ ಪಾತ್ರನನ್ನು ರಾಚೂರಿ 
ಮಲ್ಲವಖಾನ್‌, ಉದ್ದಂಡಖಾನ್‌, ಪೂಸಪಾಟಿ ರಾಚರಾಜ, ಶೀನಾಥರಾಜ, ಲಕ್ಷ್ಮೀಪತಿರಾಜ, 
ಜನ್ಮಾಲ ಕಸವಾಪಾತ್ರ ಪಶ್ಚಿಮ ಬಾಲಚಂದ್ರ ಮಹಾಪಾತ್ರ ಮೊದಲಾದ ಪಾತ್ರ ಸಾಮಂತರನ್ನು 
ಮನ್ನೆಯರನ್ನು, ಸಜೀವ ಬಂಧನ ಮಾಡಿ ಅವರಿಗೆ ಅಭಯದಾನ ಮಾಡಿ 
ಧರಣಿಕೋಟದ ಅವರೇಶ್ವರಕ್ಕೆ ಆಗಮಿಸಿದರು. 

೪, ಅಹೋಬಲ ಶಾಸನವೆಂದು ಪ್ರಸಿದ್ಧವಾಗಿರುವ (LR. ೧೫ PP ೩೧೪.೩೩)ಕೆಳಗಿನ 

ಅಹೋಬಲದ ಮಂಟಪದ ಶಾಸನ 
ಪಾತ್ರ ಸಾಮಂತರನ್ನು ಮನ್ನೆಯರನ್ನು ಜೀವಸಹಿತ ಬಂಧಿಸಿ, ಅವರಿಗೆ ಅಭಯದಾನ 
ಮಾಡಿ ಧರಣಿಕೋಟೆಗೆ ಬಂದು ಅಮರೇಶ್ವರ ಮಹಾದೇವನ ಸನ್ನಿಧಿಯಲ್ಲಿ 
ತುಲಾಪುರುಷದಾನ ಮಾಡಲು ಸಂಕಲ್ಪಿಸಿ ತಿರುಗಿ ವಿಜಯನಗರಕ್ಕೆ ಆಗಮಿಸಿ 
ರತ್ನಸಿಂಹಾಸನಾರೂಢರಾಗಿ ರಾಜ್ಯಭಾರ ಮಾಡಿ ಮತ್ತೆ ಕಳಿಂಗ ದಿಗ್ದಿಜಯಕ್ಕೆ ಹೊರಟು 


ಇಲ್ಲಿಗೆ ಬಂದನು. 


೫. ತಿರುಪತಿಯ ಶಾಸನ (ಟಿ.ಟಿ.ಡಿ.ಐ. ಸಂ.೩ ಸಂ.೮೦) 
ಕೃಷ್ಣರಾಯನು ಧರಣಿಕೋಟಿ ಅಮರೇಶ್ವರ ಸನ್ನಿಧಿಯಲ್ಲಿ ತುಲಾಪುರುಷ ಮಹಾದಾನವನ್ನು 
ಮಾಡಲು ಸಂಕಲಿಸಿ. ವಿಜಯನಗರಕ್ಕೆ ಮರಳಿ ರಾಜ್ಯಭಾರ ಮಾಡಿ, ಮತ್ತೊಮ್ಮೆ 
ಕಳಿಂಗ ದಿಗ್ನಿಜಯಾರ್ಥ ಬೆಜವಾಡಕ್ಕೆ ಬಂದು ಕೊಂಡಪಲ್ಲಿಯನ್ನು ಗೆದ್ದು, ಅಲ್ಲಿದ್ದ 


ಪ್ರಹಾರರಾಜ ಶರಶ್ಚಂದ್ರ ಮಹಾಪಾತ್ರ ಬೋಡಜನ ಮಹಾಪಾತ್ರ ವಿಜಿಲೀಖಾನ್‌ 


೧೯೬ 


ಮುಂತಾದವರನ್ನು ಬಂಧಿಸಿ ಅವರಿಗೆ ಅಭಯ ನೀಡಿ. ಅನಂತಗಿರಿ, ಉಂಡಕೊಂಡ, 
ಉರ್ಲಕೊಂಡ, ಅರುವಪಲ್ಲಿ, ಜಲ್ಲಿಪಲ್ಲಿ, ಕಂದಿಕೊಂಡ ಕಪ್ಪಲುವಾಯ, ನಲ್ಲಗೊಂಡ, 
ಕಂಭಂಮೆಟ್ಟು ಕನಕಗಿರಿ, ಶಂಕರಗಿರಿ ಮುಂತಾದ ತೆಲಂಗಾಣದ ಕೋಟೆಗಳನ್ನು 
ವಶಪಡಿಸಿಕೊಂಡು ಪೊಟ್ಟೂರಿಗೆ ಬಂದು ಅಲ್ಲಿ ತಮ್ಮ ವಿಜಯಸ್ವಂಭವನ್ನು ಸ್ಥಾಪಿಸಿ 
ರಾಜಮಹೇಂದಿವರಕ್ಕೆ ಆಗಮಿಸಿ, ದೇವಿಯರಾದ ಚಿನ್ನಾದೇವಿ 
ತಿರುಮಲದೇವಿಯರೊಂದಿಗೆ ಮಹಾದಾನ ಮಾಡಲು ಸಂಕಲ್ಪಿಸಿ ವಿಜಯನಗರಕ್ಕೆ 
ಬಂದರು. 


ಮೇಲಿನ ಶಾಸನಗಳ ಪ್ರಕಾರ ರಾಯನು ಯುದ್ದದ ನಡುವೆ ಮೂರು ಸಲ ಬಿಡುವು 


ಮಾಡಿಕೊಂಡು ರಾಜಧಾನಿಗೆ ಬಂದನೆಂದು ಸಷ್ಟವಾಗುತ್ತದೆ. 


ಪ್ರತಾಪರುದನ ಬಲಾಢ್ಯವಾದ ಒಂದೊಂದು ದುರ್ಗವನ್ನು ಗೆಲ್ಲಲು ಒಂದೊಂದು 
ದಾಳಿಯ ಅವಧಿ ಬೇಕಾಯಿತು. ಅಂದರೆ ಸಿಂಹಾಚಲದ ವರೆಗಿನ ಈ ದಾಳಿಯಲ್ಲಿ ಸುಲಭವಾಗಿ 


ಐದು ಹಂತಗಳನ್ನು ಗುರುತಿಸಬಹುದು. 


ಮನುಚರಿತ್ರೆಯ ಅಧ್ಯಾಯ ೧. ಪದ್ಯ ೩೭ರ ಪ್ರಕಾರ ರಾಯನು ಗೋದಾವರಿ 
ಉಭಯತಟದ ಪ್ರದೇಶವನ್ನೆಲ್ಲಾ ಜಯಿಸಿದನು. ಅನಂತರ ಗೋದಾವರಿ ಪೂರ್ವ ತೀರದ 
ವೆಂಗಿಗೆ ರಾಜಧಾನಿಯಾದ ರಾಜಮಹೇಂದವರಕ್ಕೆ ಬಂದು ಶಾಸನಗಳು ತಿಳಿಸುವಂತೆ 


ವಶಪಡಿಸಿಕೊಂಡಿರಬೇಕು. 


ರಾಯನಂತಹ ಸಮರಕಲಾ ನಿಷ್ಣಾತನಾದ ದಳನಾಯಕ ಚಕ್ರವರ್ತಿಯ 
'ರಾಜಮಹೇಂದ್ರಿವರದಂತಹ ಪ್ರಬಲ ಸ್ಥಳದುರ್ಗವನ್ನು ಫಲವತ್ತಾದ ಗೋದಾವರಿ ತೀರ 
ಪದೇಶವನ್ನು ಶತ್ರುವಿನ ಅಧೀನದಲ್ಲಿ ಬಿಟ್ಟು ಸಿಂಹಾಚಲಕ್ಕೆ ಹೋಗಲು ಸಾಧ್ಯವಿಲ್ಲ. ನೇಲಟೂರು 
ವೆಂಕಟರಮಣಯ್ಯ ಅವರ ಪ್ರಕಾರ “ಕೃಷ್ಣರಾಯರು ಕೃಷ್ಣಾ ಗೋದಾವರಿ ನಡುವಿನ ತೀರಾಂಧ 
ಪ್ರದೇಶವನ್ನು ಸ್ವಯಂ ಜಯಿಸಲಿಲ್ಲ, ಕೊಂಡಪಲ್ಲಿಗೆ ಲಗ್ಗೆ ಹಾಕಿದ ನಂತರ ರಾಯನ ಸೈನ್ಯವು 


೧೯೭ 


ಎರಡು ವಾಹಿನಿಗಳಾಯಿತು” ಒಂದು ವಾಹಿನಿಯನ್ನು ರಾಯನು ತೆಲಂಗಾಣದ ಕಡೆಗೆ 
ನಡೆಸಿದು. ಮತ್ತೊಂದು ವಾಹಿನಿಯು ಪೂರ್ವಾಭಿಮುಖವಾಗಿ ಹೊರಟು ಕೃಷ್ಣಾ ಗೌತಮಿ 
ನಡುವಣ ಪ್ರದೇಶವನ್ನು ವಶಪಡಿಸಿಕೊಂಡಿತು. ಅನಂತರ ಎರಡೂ ಸಿಂಹಾದ್ರಿಯ ದಾರಿಯಲ್ಲಿ 


ಒಂದಾಗಿರಬೇಕು. 


ಕೃಷ್ಣಸ್ವಾಮಿ ಅಯ್ಯಂಗಾರರ ಪ್ರಕಾರ ರಾಯನು ಪೊಟ್ಲೂರಿನಲ್ಲಿ ವಿಜಯಸ್ತಂಭ 
ಸ್ಥಾಪಿಸುವಲ್ಲಿಗೆ ಅವನ ಕಳಿಂಗ ದಿಗ್ದಿಜಯ ಯಾತ್ರೆ ಮುಗಿಯಿತು. ಇದಕ್ಕೆ ಅವರು ರಾಯವಾಚಕ 


ಮತ್ತು ಕೃಷ್ಣರಾಯ ವಿಜಯಗಳನ್ನು ಉದಾಹರಿಸುತ್ತಾರೆ. 


ಣ 


ಕೇವಲ ಸಮಕಾಲೀನ ಸಾಹಿತ್ಯ ಕೃತಿಗಳ ಆಧಾರದಿಂದ ರಾಯನು ಕಳಿಂಗ ರಾಜಧಾನಿ 
ಕಟಕ ನಗರವನ್ನು ಸೂರೆಗೊಂಡು ಭಸ್ಮ ಮಾಡಿದನೆಂದು ಹೇಳುವುದು ಕಷ್ಟ. ಅಮುಕ್ತಮಾಲ್ಕ್ಯದ 
ಕಾವ್ಯದಲ್ಲಿ ಪ್ರಸ್ತಾಪವಾಗಿರುವ ಕೆಂಬಾವಿ ಮತ್ತು ಕಾಟೂರಿನ ವಿಜಯಗಳ ಬಗ್ಗೆ ಐತಿಹಾಸಿಕ 


ಆಧಾರಗಳಾಗಲೀ ನಿರ್ದಿಷ್ಟ ಶಾಸನಾಧಾರಗಳಾಗಲೀ ಲಭಿಸಿಲ್ಲ. 


ಕೊಮರ್ರಾಜು ವೆಂಕಟಲಕ್ಷ್ಮಃ ಣರಾವು ಪಂತುಲು ಅವರು ತಮ್ಮ ಲಕ್ಷ್ಮಃ ಣರಾವು ವ್ಯಾಸಾವಳಿ- 
ಪುಟ ೪ಚರಲ್ಲಿ "ಕೆಂಬಾವಿ' ಯನ್ನು ಗುಲಬರ್ಗಾ ನಗರದ ನೈರುತ್ಯ ದಿಕ್ಕಿಗೆ ೫೦ ಮೈಲು 
ದೂರದಲ್ಲಿರುವ ಗ್ರಾಮವೆಂದು ಗುರುತಿಸಿದ್ದಾರೆ. ಆದರೆ ಆಗ ರಾಯನಿಂದ ವಧಿಸಲ್ಪಟ್ಟ 
"ಯವನ' ಯಾರು ಎಂದು ತಿಳಿದಿಲ್ಲ. ಆದರೆ ರಾಯನ ಪೂರ್ವ ದಿಗ್ನಿಜಯ ಯಾತ್ರೆಯ 
ಕಾಲ ಅಂದರೆ ಕ್ರಿಶ. ೧೫೧೪ರಲ್ಲಿ ಆ ಪ್ರದೇಶವು ಅಮೀರ್‌ ಬರೀದನ ಆಡಳಿತದಲ್ಲಿತ್ತು. 
ಬಹಮನಿ ಸುಲ್ತಾನರ ನಡುವೆ ಪರಸ್ತರ ಕಾದಾಟಗಳು ನಡೆಯುತ್ತಾ ಪ್ರದೇಶಗಳ ಅಧಿಪತ್ಯವು 
ಬದಲಾಗುತ್ತಿದ್ದ ಕಾರಣ ಕೃಷ್ಣರಾಯನ ಕಳಿಂಗ ದಿಗ್ನಿಜಯ ಕಾಲದಲ್ಲಿ ಕೆಂಬಾವಿ ಯಾರ 
ವಶದಲ್ಲಿತ್ತೋ ತಿಳಿಯದಾಗಿದೆ. ವಿದೇಶಿ ಇತಿಹಾಸಕಾರರಿಂದಲೂ ಈ ಬಗ್ಗೆ ಸಷ್ಟ ಉಲ್ಲೇಖಗಳೇ 


w 


ಇಲ್ಲ. 


೧೯೮ 


ಕ್ರಿಶ. ೧೫೧೭ ಜನವರಿಯಲ್ಲಿ ಕೃಷ್ಣದೇವರಾಯನು ವಿಜಯನಗರದಿಂದ ಮತ್ತೆ 
ಸಿಂಹಾಚಲಕ್ಕೆ ಆಗಮಿಸಿ ಅಲ್ಲಿಯೇ ಬೀಡುಬಿಟ್ಟಿದ್ದ ತನ್ನ ಸೇನೆಯನ್ನು ಸೇರಿದನು. ಕಳಿಂಗರಾಜನಿಗೆ 
ಬುದ್ಧಿ ಕಲಿಸಲು ದೃಢನಿಶ್ಚಯ ಮಾಡಿ, ರಾಯನು ಈವರೆಗೆ ತಾನರಿಯದ ಶತ್ರು ಪ್ರದೇಶದಲ್ಲಿ 
ಮುನ್ನುಗ್ಗಿ ಓಡ್ರದೇಶದ ಅಲ್ಲಿನ ಏಳು ಜನ ಮನ್ನೆಯರನ್ನು ಸೋಲಿಸಿ ಒಡ್ಡಾದಿ ಪುರವನ್ನು 
ಸುಟ್ಟು ಸೂರೆಮಾಡಿಸಿದನು. ಪ್ರಧಾನಿ ತಿಮ್ಮರಸನು ಅಲ್ಲಿಂದ ಮುಂದೆ ಸಾಗದಿರಲು ಗೆಲುವಿನ 
ಗೌರವದೊಂದಿಗೆ ಸಿಂಹಾಚಲಕ್ಕೆ ಮರಳಲೂ ಹೇಳಿದನು. ಗಜಪತಿಯ ಅಪಾರ ಸೈನ್ಯ ಬಲವನ್ನೂ 
ಹೊಸನಾಡಿನ ವೈರಿಪ್ರದೇಶದ ಅಪಾಯಗಳನ್ನೂ ವಿವರಿಸಿದನು. ಪರಿಸ್ಥಿತಿಂಯು 
ಅಪಾಯಕರವಾಗಿತ್ತು. ಆದರೆ ರಾಯನು ಗಜಪತಿ ಗರ್ವಭಂಗ ಮಾಡಿ ಬುದ್ದಿಕಲಿಸಲು 
ನಿರ್ಧರಿಸಿದನು. ಗಜಪತಿಯ ಆಧೀನರಾದ "ಪಾತ್ರರು' ಬಲಶಾಲಿಗಳು. ಅವರನ್ನು ಸೋಲಿಸಲು 
ದುಸ್ತರವೆಂದು ತಿಮ್ಮರಸನು ಅರಿತಿದ್ದನು. ಆದರೆ ರಾಯನು ದೃಢನಿಶ್ಚಯ ಮಾಡಿದ್ದನು. 
ರಾಯನ ಮನಸನ್ನು ಬದಲಾಯಿಸಲಾಗದ ತಿಮ್ಮರಸನು ಕುಟಿಲೋಪಾಯ ಮಾಡಿದನು. ಈ 


ಬಗ್ಗೆ ಜನಜನಿತವಾಗಿರುವ ಕಥೆ ಹೀಗಿದೆ. 
ತಿಮ್ಮರಸರು ಹದಿನಾರು ಪಾತ್ರರ ಹೆಸರಿಗೆ ಹದಿನಾರು ಬೃಹತ್‌ ಪೆಟ್ಟಿಗೆಗಳಲ್ಲಿ ಅತ್ಯಮೂಲ್ಯ 
ವಜ್ರಾಭರಣ ಮತ್ತು ಅಮೂಲ್ಯ ವಸ್ತುಗಳನ್ನಿಟ್ಟು ಅದರೊಂದಿಗೆ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು 


ಆ ಪೆಟ್ಟಿಗೆಗಳಲ್ಲಿ ಇರಿಸಿದರು. ಅದರ ಒಕ್ಕಣೆ ಹೀಗಿತ್ತು : “ತಾವು ಈವರೆಗೆ ಮಾಡಿದ 


aL 


ಹಾಯ ಸಹಕಾರಕ್ಕೆ ಧನ್ಯವಾದಗಳೂಂದಿಗೆ ಈ ಕಾಣಿಕೆಗಳನ್ನು ಕಳಿಸಿದೆ, ಮುಂದೆಯೂ 


ತಮ್ಮ ಸಹಕಾರದಿಂದ ಕಟಕ್‌ ನಗರವನ್ನು ಗೆದ್ದ ನಂತರ ತಮಗೆ ಮತ್ತಷ್ಟು ಕಾಣಿಕೆಗಳನ್ನು 


೬ 


ಸಮರ್ಪಿಸಲಾಗುವುದು”. ಈ ಪೆಟ್ಟಿಗೆಗಳನ್ನು ಬೇಕೆಂತಲೇ ಗಜಪತಿಯ ದಳಗಳು ಬೀಡು 
ಬಿಟ್ಟದ ಸ್ಥಳಕ್ಕೆ ಒಯ್ಯಲಾಯಿತು. ಸಹಜವಾಗಿ ಅವನ್ನು ಕಳಿಂಗ ಸೇನೆಯು ತಮ್ಮ ಅರಸನಲ್ಲಿಗೆ 


ಕೊಂಡೊಯ್ಯಿತು. ಪಾತ್ರರಿಗೆ ಬರೆದ ಪತ್ರಗಳನ್ನು ಕಂಡ ಗಜಪತಿಯು ಭಯಭೀತನಾಗಿ ಕತ್ತಲಲ್ಲಿ 


ರಾಜಧಾನಿಯಿಂದ ಪಲಾಯನ ಮಾಡಿದನು. ರಾಯನು ಶರಣಾಗತವಾದ ಕಟಕ ನಗರವನ್ನು 


೧೯೯ 


ಸಂಭ್ರಮದಿಂದ ಪ್ರವೇಶಿಸಿದನು. ಸಮಸ್ತನಾಗರಿಕರಿಗೂ ಗಜಪತಿ ವಂಶಸ್ಥರಿಗೂ ರಾಜ್ಯದ 
ಅಧಿಕಾರಿ ಸೇನಾನಿಗಳಿಗೂ ಅಭಯಪುದಾನ ಮಾಡಿದನು. ಆಗ ಗಜಪತಿಯು ಶಾಂತಿ ಸಂಧಿಗಾಗಿ 
ಪ್ರಾರ್ಥಿಸಿದನು. ಅದನ್ನು ರಾಯನು ಅಂಗೀಕರಿಸಿದನು. ಇಬ್ಬರು ಸಾಮ್ರಾಟರು ಸೇರಿ ಸಂಧಿ 
ಮಾಡಿಕೊಂಡಿರು. ಆ ಸಂಧಿಯಂತೆ ಕೃಷ್ಣಾ ನದಿಯ ಉತ್ತರ ಭಾಗವು ಗಜಪತಿಗೆ ಸೇರಬೇಕು. 
ದಕ್ಷಿಣದ ಭಾಗವೆಲ್ಲಾ ವಿಜಯನಗರದ ಪಾಲಿಗೆ ಸೇರಿತು. ಅಲ್ಲದೆ ಗಜಪತಿ ಕುಮಾರಿ 
ಜಗನ್ಮೊಹಿನಿಯನ್ನು ಕೃಷ್ಣದೇವರಾಯನಿಗೆ ಮದುವೆ ಮಾಡಿಕೊಡಬೇಕು. ಈ ರೀತಿ ಸುಮಾರು 
ಆರು ವರ್ಷಕಾಲ ನಡೆದ ಕಳಿಂಗ ದಿಗ್ವಿಜಯ ಯಾತ್ರೆಯು ಸಂಪೂರ್ಣವಾಯಿತು 
ಕೃಷ್ಣದೇವರಾಯನು ತನ್ನ ನವ ವಧುವಿನೊಂದಿಗೆ ಅತ್ಯಂತ ಸಂಭ್ರಮೋತ್ಸಾಹಗಳಿಂದ ರಾಜಧಾನಿ 


ವಿಜಯನಗರವನ್ನು ಪ್ರವೇಶಿಸಿದನು. 


ಅಲ್ಲಿಂದ ಕೃಷ್ಣದೇವರಾಯನು ಒಂದು ವರುಷಕಾಲ ರಾಜಧಾನಿಯಲ್ಲಿದ್ದು ಆಡಳಿತ 
ಕಾರ್ಯವನ್ನು, ಅಭಿವೃದ್ದಿ ಕಾರ್ಯವನ್ನು, ಸಾಹಿತ್ಯ, ಸಂಗೀತದ ಇಷ್ಟಾಗೋಷ್ಠಿಗಳನ್ನು ನಡೆಸುತ್ತಾ 
ಇದ್ದನು. ಆದರೆ ರಾಯಚೂರು ಕೃಷ್ಣಾ ತುಂಗಭದ್ರಾ ನಡುವಿನ ಪ್ರದೇಶವನ್ನು ವಶಪಡಿಸಿಕೊಳ್ಳುವ 
ಬಗ್ಗೆ ನಿರಂತರ ಚಿಂತನೆ ಮಾಡುತ್ತಿದ್ದನು. ರಾಯನು ಕಳಿಂಗ ದಿಗ್ನಿಜಯ ಯಾತ್ರೆಯಲ್ಲಿದ್ದಾಗ 
ಬಿಜಾಪುರದ ಇಸ್ನಾಯಿಲ್‌ ಆದಿಲ್‌ಖಾನನು ಈ ಪ್ರದೇಶದ ಮೇಲೆ ದಾಳಿಮಾಡಿ ರಾಯಚೂರು 


ಮುದುಗಲ್‌ ಕೋಟೆಗಳನ್ನು ವಶಪಡಿಸಿಕೊಂಡಿದ್ದನು. 


ರಾಯನ ಮಂತಿಮಂಡಲವು ಈ ಒಂದು ಕಾರಣದ ಮೇಲೆ ಈ ಮೊದಲು 
ವಿಜಯನಗರ ಬಿಜಾಪುರ ಸಂಧಿಯನ್ನು ಮೀರಿ ಯುದ್ದ ಮಾಡಲು ವಿರೋಧವಾಗಿತ್ತು. 
ಆದರೆ ಈ ಸಂಧಿಯ ಪ್ರಕಾರ ರಾಜ್ಯದ್ರೋಹಿಗಳನ್ನು ಬಾಕಿದಾರರನ್ನು ಪರಸ್ಪರ ಹಸ್ತಾಂತರ 
ಮಾಡಬೇಕಾಗಿತ್ತು. ಈ ಸಮಯದಲ್ಲಿ ರಾಯನ ಸೇವೆಯಲ್ಲಿದ್ದ ಸೈಯದ್‌ ಮರ್ಕರ್‌ನನ್ನು 
ರಾಯನು ಕುದುರೆ ಖರೀದಿಗಾಗಿ ೪೦ ಸಾವಿರ ಹೊನ್ನಿನೊಂದಿಗೆ ಗೋವೆಗೆ ಕಳಿಸಿದ್ದನು. 


ಆದರೆ ಈ ಮರ್ಕರ್‌ ಹಣದೊಂದಿಗೆ ಪಲಾಯನ ಮಾಡಿ ವಿಜಾಪುರ ಸುಲ್ತಾನನ ಆಶ್ರಯ 


೨೦೦ 


ಪಡೆದನು. ಅವನನ್ನು ತಮಗೆ ಒಪ್ಪಿಸಬೇಕೆಂದು ರಾಯನು ಕೇಳಿದನು. ಆದರೆ ಸೈಯದ್‌ 
ಮರ್ಕರ್‌ ಮಹಮ್ಮದ್‌ ಪೈಗಂಬರನ ವಂಶದವನೆಂಬ ಕಾರಣ ಹೇಳಿ ಅವನನ್ನು ರಾಯನಿಗೆ 
ಒಪ್ಪಿಸಲು ನಿರಾಕರಿಸಿದನಲ್ಲದೇ "ದಾಬೋಲ್‌'ಗೆ ರಾಜ್ಯಪಾಲನನ್ನಾಗಿ ನೇಮಿಸಿದನು. ಇದರಿಂದ 


ಕುಪಿತನಾದ ರಾಯನು ವಿಜಾಪುರದ ಮೇಲೆ ಯುದ್ದ ಸಾರಿದನು. 
ರಾಯಚೂರು-ಮುದುಗಲ್‌ ದಿಗ್ದಿಜಯ 


ಕ್ರಿಶ. ೧೩೪೭ರಲ್ಲಿ ಅಲಾವುದ್ದೀನ್‌ ಹಸನ್‌ಗಂಗು ಬಹಮನಿ ವಂಶದ ಆಡಳಿತವನ್ನು 
ಓರುಗಲ್ಲಿನಲ್ಲಿ ಸ್ಥಾಪಿಸಿದ ದಿನದಿಂದಲೇ ವಿಜಯನಗರಕ್ಕೂ ಮಹಮದೀಯ ಸುಲ್ತಾನರಿಗೂ 
ಸದಾ ಘರ್ಷಣೆ, ಯುದ್ದ ನಡೆದೇ ಇದ್ದವು. ಹರಿಹರ-ಬುಕೃರಾಯರಿಂದ ಮೊದಲ್ಲೊಂಡು 
ಈ ಹಗೆತನ ಉಲ್ಲಣವಾಗುತ್ತಾ ಕಡಿಮೆಯಾಗುತ್ತಾ ನಡೆದೇ ಇತ್ತು ಕೃಷ್ಣದೇವರಾಯನು 
ಪಟ್ಟವೇರಿದಾಗ ಈ ಸುಲ್ತಾನರು "ವಿಜಯನಗರವು ಈಗ ದುರ್ಬಲವಾಗಿದೆ. ಉಮ್ಮತ್ತೂರು 
ಮುಂತಾದ ಆಂತರಿಕ ತೊಂದರೆಗಳಲ್ಲಿ ಸಿಲುಕಿದೆ. ವಿಜಯನಗರವನ್ನು ವಶಪಡಿಸಿಕೊಳ್ಳಲು 


ಇದೇ ಸೂಕ್ತ ಸಮಯವೆಂದು” ಭಾವಿಸಿದರು. 


ಕೃಷ್ಣದೇವರಾಯನ ಕಾಲದಲ್ಲಿ ಬಹಮನಿ ರಾಜ್ಯ ಪರಿಪಾಲಕನು ಮಹಮದ್‌ಪಾ. 
ಇವನು ೩&೬ ವರುಷ (ಕ್ರಿಶ. ೧೪೮೨-೧೫೧೮)ವರೆಗೆ ಹೆಸರಿಗೆ ಸುಲ್ತಾನನಾಗಿದ್ದನು. ರಾಜ್ಯದ 
ಅಮೀರರು ಸ್ವತಂತ್ರರಾಗಿ ಅಹ್ಮದ್‌ನಗರ, ಗೋಲ್ಕೊಂಡ, ವಿಜಾಪುರ, ಬೆಡದಕೋಟೆ(ಬೀದರ್‌) 
ರಾಜ್ಯಗಳು ಅವತರಿಸಿದವು. ಇವರು ಮಹ್ಮದ್‌ಷಾ ಹೆಸರಿನಲ್ಲೇ ರಾಜ್ಯವಾಳಿದರು. ಈ ಪೈಕಿ 
ಬಿಜಾಪುರದವರು ಆದಿಲ್‌ಷಾ ಎಂದು ಪುಸಿದ್ದರು. ಕೃಷ್ಣಾ ತುಂಗಭದ್ರಾ ಪ್ರದೇಶದ ರಾಯಚೂರು, 
ಮುದುಗಲ್‌ ಮತ್ತು ಮಾನವಿ ಪ್ರದೇಶಗಳಿಗಾಗಿ ವಿಜಾಪುರ-ವಿಜಯನಗರದ ನಡುವೆ ಸದಾ 


ಯುದ್ಧ ಸಂಭವಿಸುತ್ತಿತ್ತು 


ಸಾಳುವ ನರಸಿಂಹನ ಮರಣಶಾಸನದ ಪ್ರಕಾರ ಆಗ ರಾಯಚೂರು ಮುದುಗಲ್‌ 


೨೦೧ 


ಕೋಟಿಯ ಅಂತರ್ಮ್ವೇದಿ ಆದಿಲ್‌ಷಾಹನ ವಶದಲ್ಲಿದ್ದವು. ಕೃಷ್ಣದೇವರಾಯನು ಪಟ್ಟಾಭಿಷಿಕ್ಷನಾದ 
ಮೇಲೆ ಹಾಕಿಸಿದ ಹಂಪಿ ಶಾಸನದ ಪ್ರಕಾರ ಆ ವೇಳಗೆ ಮೇಲ್ಕಂಡ ಪ್ರದೇಶವನ್ನು ಪುನಃ 
ರಾಯನು ಗೆದ್ದ ಕಾರಣ ಪರಿಭೂತ ಸುರತ್ರಾಣ ಎಂಬ ಬಿರುದು ಉಲ್ಲೇಖವಾಗಿದೆ. ಈ 


ರೀತಿಯಲ್ಲಿ ರಾಯಚೂರುಮುದುಗಲ್‌ ಪ್ರದೇಶ ವಿಜಯನಗರದ ಆಧೀನದಲ್ಲಿತ್ತು.“ 
ರಾಯಚೂರು ದಿಗ್ನಿಜಯ ಕುರಿತ ಎರಡು ಶಾಸನೋಲ್ಲೇಖಗಳು ಹೀಗಿವೆ : 
೧. ಆಂಧಪದೇಶ ಮೆಹಬೂಬನಗರ ಜಿಲ್ಲೆ ಅಲಂಪುರ ಶಾಸನ (APGAS)ಎಪಿಜಿಎಎಸ್‌ 1X-೪) 


ಶ್ರೀಮದ್ರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರಪ್ರತಾಪ ಶ್ರೀ ವೀರಕೃಷ್ಣರಾಯ 
ಮಹಾರಾಯರು ರತ್ನಸಿಂಹಾಸನಾರೂಢರಾಗಿ ಪೃಥ್ಧೀರಾಜ್ಯವನಾಳುತ್ತಯಿರ್ದು 
ವುತ್ತರಾದಿ ರಾಜಕಾರ್ಯದ ದಿಗ್ನಿಜಯದಿಂದ ರಾಚೂರನು ಸಾಧಿಸಿ ನಮ್ಮ 
ಗೌರದಣಯಂಕರ ಬಸಪ್ಪಯ್ಯನವರಿಗೆ 


ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಚೀಕಲಪರ್ವಿೀಯ ಶಾಸನ (ಕವಿ. ಶಾ ಸಂ.೭ 


ಮಾನವಿ ೧೯) ೧೫.೦೭.೧೫೨೧ ಸೋಮವಾರ 


ರಾಚೂರು ಅಲಂಪೂರು ಮಾನವೆ ಹಾನೂಗಲು ಮಾಗಡೆ ದುರ್ಗ... ನೊ 
ತೆಗೆದುಕೊಂಡು ಕೂಡಲೂರು ಸಂಗಮ ಕೆ ಬಿಟ್ಟನೆ!... ವೃಷ ಸಂವತರದ ಶ್ರಾವಣ 
ಶು॥ ೧೨ ಸೋಮವಾರದಲು ಕೃಷ್ಣವಂಣ ಭೀಮರಥಧಿ ಸಂಗಮದಲ್ಲಿ ರತ್ನಧೇನು 
ಮಹಾದಾನವನು ಮಾಡ ಚಿತೈಸಿ ತನ್ನ ದೇವಿಯರು ಚಿಂನದೇವಿಯಂಮನವರ 
ಕೈಯಲು ಗೋದಾನವನು ತಿರುಮಲದೇವಿಯಂಮನವರ ಕೈಯಲ್ಲಿ ಕನಕಾ(ಶ್ರ) 
ದಾನ ಮಹಾದಾನವನು ಮಾಡಿಸಿ ಒಟೈೆಸಿ ಮಾನುವೆಯ ಸೀಮೆಯ ಒಳಗೆ 
ಚಿಕಲಪರವಿ ಗ್ರಾಮವನು ತಿರುವೇಂಗಳನಾಥನ ಅರ್ಯದಾ ಸಮುಚ್ಛೈಯಿಸಿಯು 
ಧರ್ಮಾರ್ಥ ತಂದಾ ಈ ಸ್ಥಾಯಿ ಆಗಿ ಪಡೆದುಕೊಂಡು ಕೊಟ್ಟಧೇನು ಸು॥ 
ರಾಯಚೂರು ಮೊದಲ ಸಮರ 


೨೦೨ 


ರಾಯಚೂರು : ಮೊದಲ ಸಮರ 


ವಿಜಯನಗರ ಸಿಂಹಾಸನಾಧಿಪತಿಯಾಗಿ ಕೃಷ್ಣದೇವರಾಯನಂತಹ ಬಲಶಾಲಿ 
ಆಯ್ಕೆಯಾದ ಸಂಗತಿಯಿಂದ ಪ್ರತಾಪರುದ್ರ ಗಜಪತಿಯು ಅಪಾಯದ ಸಂಕೇತವನ್ನು ಕಂಡನು. 
ವಿಜಯನಗರದವರು ದಾಳಿ ಮಾಡುವ ಮೊದಲೇ ಅವರ ಮೇಲೆ ಅಧಿಕ ಸಂಖ್ಯೆಯ ತನ್ನ 
ಬಲವಾದ ಸೇನೆಯೊಂದಿಗೆ ಪೂರ್ವತೀರದಿಂದ ವಿಜಯನಗರದ ಮೇಲೆ ನಡೆದನು. ರಾಯನ 
ಸೈನ್ಯವು ಅವನನ್ನು ಗುಂಟೂರು ಸೀಮೆಯಲ್ಲಿಯೇ ಎದುರಿಸಿ ಉತ್ತರಕ್ಕೆ ಓಡಿಸಿತು. ಈ 


ವಿಜಯದ ನಂತರ ಕೃಷ್ಣದೇವರಾಯನು ಗಜಪತಿ ಗಜಕೂಟಪಾಕಾಲ ಬಿರುದು ಧರಿಸಿದನು. 


ಅದೇ ಸಮಯದಲ್ಲಿ ಬಹಮನಿ ಸುಲ್ತಾನನಾದ ಇಮ್ಮಡಿ ಮಹ್ಮದ್‌ಷಾನು ಇತರ 
ಸುಲ್ತಾನರಾದ ಅಹ್ಮದ್‌ನಗರದ ನಿಜಾಮ ಉಲ್‌ಮುಲ್ಕ್‌ ಗೋಲ್ಕೊಂಡದ ಕುತುಬ್‌-ಉಲ್‌- 
ಮುಲ್ಪ ರಾಯಚೂರಿನ ಯುಸುಫ್‌ ಆದಿಲ್‌ ಖಾನರೊಂದಿಗೆ ಸೇರಿ ವಿಜಯನಗರದ ಮೇಲೆ 
ಧರ್ಮಯುದ್ದ ಸಾರಿ ದಾಳಿಯನ್ನು ಪ್ರಾರಂಭಿಸಿದರು. ನಾಲ್ಕು ಸುಲ್ತಾನರ ಸೈನ್ಯಗಳು ಕೃಷ್ಣಾ 


ನದಿಯನ್ನು ದಾಟಿ ದಕ್ಷಿಣದಲ್ಲಿ ಬೀಡುಬಿಟ್ಟವು. 


ಇದನ್ನರಿತ ಕೃಷ್ಣದೇವರಾಯನು ತನ್ನ ಸೈನ್ಯವನ್ನೂ ಅಮರನಾಯಕರ ಪಡೆಗಳನ್ನು 
ಸಜ್ಜುಗೊಳಿಸಿ ದಾಳಿಯನ್ನು ಎದುರಿಸಲು ಸಿದ್ದವಾದನು. ಮೊದಲಿಗೆ ಬೋಯಾ ಸೇನಾಪತಿಗಳು, 
ಹದಿನೆಂಟು ಕಪ್ಪಣದ ಸೈನಿಕರನ್ನು ವೈರಿಸೀಮೆಯನ್ನು ಪ್ರವೇಶಿಸಿ ಸೂರೆಗೊಳ್ಳಲು ತಿಳಿಸಿದನು. 
ಸಾಳುವ ತಿಮ್ಮರಸನನ್ನು ರಾಜಧಾನಿ ರಕ್ಷಣೆಗೆ ನೇಮಿಸಿ ರಾಯನು ಸ್ವತಃ ಸೈನ್ಯವನ್ನು 
ಮುನ್ನಡೆಸಿದನು. ರಾಯನು ವೈರಿಸೈನ್ಯದಿಂದ ತುಸುದೂರದಲ್ಲಿ ಬೀಡುಬಿಟ್ಟು ಅವರ 


ಚಲನವಲನಗಳನ್ನು ಗಮನಿಸ ತೊಡಗಿದನು. 


ಸುಲಾನರ ಸೈನ್ನಗಳು ವಿಜಯನಗರದವರು ತಮ ಮೇಲೆ ದಾಳಿ ಮಾಡುತಾರೆಂದು 
pe) 5) Fo) ೬ fo) 


ತಿಳಿದು ಸಿದ್ದರಾಗಿದ್ದರು. ಆದರೆ ರಾಯನು ತನ್ನ ದಾಳಿಯ ರೀತಿಯನ್ನು ಬದಲಿಸಿದನು. 


೨೦೩ 


ಕಮ್ಮವೀರ ಸೇನಾಪತಿ ಪೆಮ್ಮಸಾನಿ ರಾಮಲಿಂಗನಾಯಕನು ವೈರಿ ಸೈನ್ಯದಲ್ಲಿ ನುಗ್ಗಿ ಅವರ 
ಡೇರೆಗಳ ಹಗ್ಗಗಳನ್ನು ಕತ್ತರಿಸುವುದಾಗಿ ಮುಂಬಂದನು. ರಾಮಲಿಂಗನಾಯಕನ ಪಡೆಯು 
ಸುಂಟರಗಾಳಿಯಂತೆ ವೈರಿ ಸೈನ್ಯದಲ್ಲಿ ಪ್ರವೇಶಿಸಿ ಯೋಧರನ್ನು, ಗಜತುರಗಗಳನ್ನು ಸೀಳಿ 
ಹಾಕಿತು. ಸುಲ್ತಾನರ ಸೈನ್ಯವು ಈ ಆಕಸ್ಮಿಕ ದಾಳಿಯಿಂದ ತತ್ತರಿಸುತ್ತಿರುವಾಗಲೇ 
ರಾಮಲಿಂಗನಾಯಕನು ವೈರಿ ಸೈನ್ಯದ ಒಳನುಗ್ಗಿ ಪ್ರಮುಖರ ಡೇರೆಗಳ ಹಗ್ಗಗಳನ್ನು ಕತ್ತರಿಸಿದನು. 
ಈ ಸಮಯದಲ್ಲಿ ರಾಯನು ಒಂದು ನೂರಾ ಇಪ್ಪತ್ತು ಗಜಗಳೂಂದಿಗೆ ಅರವತ್ತು ಸಾವಿರ 
ಅಶ್ವದಳ ಮತ್ತು ಐದು ಲಕ್ಷ ಪದಾತಿಗಳೂಂದಿಗೆ ದಾಳಿ ಮಾಡಿದಾಗ ವೈರಿಪಡೆಯು 
ಛಿನ್ನಾಭಿದವಾಯಿತು. ಕೃಷ್ಣೆಯನ್ನು ದಾಟಲು ಪ್ರಯತ್ನಿಸಿದ ಸೈನಿಕರು ಮುಳುಗಿ ಸತ್ತರು. 
ಮಹ್ನ್ಮದ್‌ಷಾ ತೀವಗಾಯಗೊಂಡನು. ಅವನನ್ನು ಹೇಗೋ ರಕ್ಷಿಸಿ ಸಾಗಿಸಿದರು. ವಿಜಯನಗರ 
ಸೈನ್ಯವು ವೈರಿ ಸೈನ್ಯವನ್ನು ಲೂಟಿ ಮಾಡಿ ಸಂಪತ್ತನ್ನು ದೋಚಿತು. ರಾಯನು ಕೃಷ್ಣೆಯನ್ನು 
ದಾಟಿ ವೈರಿಯನ್ನು ಬೆನ್ನತ್ತಿದನು. ಬಿಜಾಪುರದ ಯುಸುಫ್‌ ಆದಿಲ್‌ಖಾನ್‌ ಹಿಂದಿರುಗಿ 
ರಾಯ ಸೈನ್ಯದ ಮೇಲೆ ದಾಳಿ ಮಾಡಿದನು. ಮುಂದುವರೆದು ಯುದ್ದದಲ್ಲಿ ಕೋವಲಕೊಂಡದ 
ಹತ್ತಿರ ರಾಯನ ಖಡ್ಗಕ್ಕೆ ಸಿಕ್ಕಿ ಯುಸುಫ್‌ ಆದಿಲ್‌ಖಾನ್‌ ಹತನಾದನು. ಈ ವಿಜಯದ 


ನಂತರವೇ ರಾಯನು ಪರಿಭೂತಸುರತ್ರಾಣವೆಂಬ ಬಿರುದನ್ನು ಧರಿಸಿದನು." 
ಕೃಷ್ಣದೇವರಾಯನ ಆಮುಕ್ತಮಾಲ್ಯದ ಕೃತಿಯಲ್ಲಿ ಕೂಡ ಇದು ಸೂಚಿತವಾಗಿದೆ. 


ಅಲುಕನ್‌ ಘೋಟಕ ಧಟ್ಟಿಕಾಖುರ 
ಹುಟೀ ಹಲ್ಕನ್‌ ಖಮುರಾಸಾನಿ ಪು 
ಚ್ಛಲುವೋ ದುನ್ನಿ ಚಲಚ್ಛಮೂ 


ಗಜಮದಾಸಾರ ಪ್ಲುತಿನ್ಸೀ ಹು 


ಬಳಿರಾ ಕಟ್ಟಿಂಚಿ ತೌದೃಷ್ಟಿ ಕೇ | 


೨೦೪ 


ದುಲ್‌ ಖಾನೋಗ್ರಕಪಾಲನರ್ಥಪಹರಿ 
ದೂಜಾಂಗಲ ಶ್ರೇಣಿಕನ್‌ ॥ 
ಥಿ 


(ಆಮುಕ್ತಮಾಲ್ಕದ, ಆಶ್ವಾಸ ೧ ಪು.೪೨) 


ಏದುಲ್‌ಖಾನನೆಂದರೆ ಆದಿಲ್‌ಖಾನ್‌ನೇ ವಿಜಾಪುರ ರಾಜ್ಯದ ಸ್ಥಾಪಕ ಕ್ರಿಶ೧೪೮೨ 


ರಿಂದ ೧೫೧೦ವರೆಗೆ ರಾಜ್ಯಪಾಲನೆ ಮಾಡಿದನು. 
ಬಿಜಾಪುರ : ಎರಡನೆಯ ಸಮರ 


ಇದೊಂದು ಪ್ರಮುಖ ಯುದ್ದ, ಶಾಸನಗಳಲ್ಲಿ ಇದರ ಪ್ರಸ್ತಾಪವೇ ಇಲ್ಲ. ಆ ಪ್ರಾಂತ್ಯದಲ್ಲಿ 
ಹಾಕಲ್ಪಟ್ಟ ಕೃಷ್ಣದೇವರಾಯನ ಈ ಸಂಬಂಧ ಶಾಸನಗಳು ನಾಶವಾಗಿವೆಯೋ ಎಂಬುದು 
ವಿಚಾರಣೀಯ. ಬಹುತೇಕ ವಿವರಗಳನ್ನು ಅನ್ಯ ಆಧಾರಗಳಿಂದ ನಿರೂಪಿಸಿದೆ. ಆದಿಲ್‌ ಖಾನನ 
ನಂತರ ಅವನ ಮಗ ಇಸ್ನಾಯಿಲ್‌ ಬಿಜಾಪುರದ ಗದ್ದುಗೆಯೇರಿದನು. ಇಸ್ಮಾಯಿಲ್‌ ಇನ್ನೂ 
ಯುವಕನಾಗಿದ್ದ ಕಾರಣ ಕಮಾಲ್‌ಖಾನ್‌ ಎಂಬ ಜಾಗಿರ್‌ದಾರನು ಅವನ ರಕ್ಷಕನಾದನು. 
ಕಮಾಲ್‌ಖಾನ ಮಹತ್ವಾಕಾಂಕ್ಷೆಯಿಂದ ಬೀದರ್‌ ಮೇಲೆ ದಾಳಿ ಮಾಡಿ ಬಹಮನಿ ಸುಲ್ತಾನ 
ಮಹ್ಮದ್‌ಷಾನನ್ನು ಸೋಲಿಸಿ, ಸೆರೆಗೆ ತಳ್ಳಿ ತಾನೇ ಸುಲ್ದಾನನಾಗಲು ಯತ್ಲಿಸುತ್ತಿರುವಾಗ ಅವನ 


ಕೊಲೆಯಾಯಿತು. ಬಿಜಾಪುರದಲ್ಲಿ ಒಳಜಗಳಗಳು ಪ್ರಾರಂಭವಾದವು. 


ಕೃಷ್ಣದೇವರಾಯನು ಈಗ ಬಿಜಾಪುರದ ಮೇಲೆ ದಾಳಿ ಮಾಡಿ ಗೆದ್ದು ಬರೀದ್‌ಷಾ 
ಮತ್ತು ನಿಜಾಂಷಾ ಅವರನ್ನು ಸೋಲಿಸಿ ಬೀದರ್‌ಗೆ ಹೋಗಿ ಅದನ್ನು ವಶಪಡಿಸಿಕೊಂಡು 
ಸೆರೆಮನೆಯಲ್ಲಿದ್ದ ವೃದ್ದ ಮಹ್ಮದ್‌ಷಾನನ್ನು ಪುನಃ ಸುಲ್ರಾನನನಾಗಿ ಮಾಡಿ ಯವನ ರಾಜ್ಯ 
ಸ್ಥಾಪನಾಚಾರ್ಯ ಎಂಬ ಬಿರುದು ಧರಿಸಿದನು (ಕ್ರಿಶ. ೧೫೧೨). ತಿರಮಲೈ ದೇವಸ್ಥಾನದ 
೧೫೨೧ರ ಕನ್ನಡ ಶಾಸನಗಳಲ್ಲಿ "*ಭಾಷೆಗೆ' ತಪ್ಪುವ ರಾಯರಗಂಡ ಪೂರ್ಮ್ವಪತಶ್ಲಿಮ 
ಸಮುದ್ರಾಧೀಶ್ವರ ಇತ್ಯಾದಿ ಬಿರುದುಗಳನ್ನು ಹೇಳುವಾಗ ಯವನರಾಜ್ಯ ಸ್ಥಾಪನಾಚಾರ್ಯ ಎಂಬುದನ್ನು 
ಉಲ್ಲೇಖಿಸಿದೆ (ಟಿ.ಟಿ.ಡಿ.ಐ 11 ೮೪ ಟಿಟಿಡಿಐ. 11 ೫೪). ಕೃಷ್ಣದೇವರಾಯನು 


ಪಟ್ಟವೇರಿದ ಮೊದಲ ನಾಲ್ಕು ವರ್ಷಗಳಲ್ಲಿ ಅನೇಕ ವಿಘ್ನಗಳಿಂದ ಪಾರಾಗಿ ಪ್ರಸಿದ್ದನಾದನು 


೨೦೫ 


(ಕಿ.ಶ. ೧೫೦೯-೧೫೧೨) (ಎನ್‌.ಡಿ.ಐ. KR ೨೭ ದಿ. ೧೯.೧೫೧೪). 


ಬಹಮನೀ ಸುಲ್ತಾನರು ವಿಜಯನಗರದ ಆಜನ್ಮಶತ್ರುಗಳು. ಅವರ ನಾಶವು 
ವಿಜಯನಗರಕ್ಕೆ ಕ್ಷೇಮಕರ, ಆದರೆ ರಾಯನು ಅದನ್ನು ಪುನರುದ್ಧರಿಸಲು ಏಕ 
ಮನಸುಮಾಡಿದನೋ? ರಾಯನು ಕೇವಲ ಯೋಧ ದಳನಾಯಕನಲ್ಲ, ಅವನು ರಾಜತಂತ್ರ 
ಪ್ರವೀಣನು. ಈ ದಿಗ್ನಿಜಯ ಯಾತ್ರೆಯಲ್ಲಿ ಸೋಮಲಾಪುರದ ಹಂಡೆ ನಾಯಕರೂ ಮೇಸಾ 
ಚೆನ್ನಮನಾಯುಡು ರಾಯನಿಗೆ ಭುಜಬಲವಾಗಿದ್ದರು. 


ಬಿಜಾಪುರ : ಮೂರನೆಯ ಸಮರ 


ಕ್ರಿಶ. ೧೫೧೮ರಲ್ಲಿ ಸುಲ್ತಾನ್‌ ಮಹ್ಮದ್‌ಷಾ (1) ಮರಣದೊಂದಿಗೆ ಬಹಮನಿ 
ಸಾಮ್ರಾಜ್ಯ ಅಂತ್ಯವಾಯಿತು. ಆದರೆ ಬಿಜಾಪುರ, ಅಹ್ಮದ್‌ನಗರ, ಗೋಲ್ಕೊಂಡ, ಬೀದರ್‌ 
ಮತ್ತು ಬಿರಾರ್‌ ಸುಲ್ತಾನರ ರಾಜ್ಯಗಳಾದವು. ಈ ಪೈಕಿ ಬಿಜಾಪುರದ ಆದಿಲ್‌ಷಾಹಿಗಳೂ 
ಅಹ್ಮದ್‌ ನಗರದ ನಿಜಾಂಷಾಹಿಗಳು ಬಲಿಷ್ಠರು. ಇಬ್ಬರೂ ತಮ್ಮ ರಾಜ್ಯದ ಗಡಿಗಳನ್ನು 
ವಿಸ್ತರಿಸುವ ಆಕಾಂಕ್ಷೆಯುಳ್ಳವರು. ಬಿಜಾಪುರದ ಆದಿಲ್‌ಷಾಹಿಗಳು ರಾಯಚೂರು 


ಅಂತರ್ಮೇದಿಯನ್ನು ಆಕ್ರಮಿಸಲು ಕಾಯುತ್ತಿದ್ದರು. 


ಕ್ರಿಶ. ೧೫೧೩-೧೫೧೮ ಅವಧಿಯಲ್ಲಿ ಕೃಷ್ಣದೇವರಾಯನು ಉದಯಗಿರಿ, 
ಕೊಂಡವೀಡು ಗೆದ್ದು ಕಳಿಂಗ ದಿಗ್ನಿಜಯದ ಹಾದಿಯಲ್ಲಿರುವಾಗ ಆದಿಲ್‌ಷಾ ರಾಯಚೂರು 
ಮತ್ತು ಮುದುಗಲ್‌ ಕೋಟೆಗಳನ್ನು ಆಕ್ರಮಿಸಿ ಅಂತರ್ವೇದಿಯನ್ನು ತನ್ನದಾಗಿಸಿಕೊಂಡನು. 


ಕಳಿಂಗ ವಿಜಯದ ನಂತರ ಕೃಷ್ಣದೇವರಾಯ ರಾಯಚೂರು ಕಡೆಗೆ ಗಮನಹರಿಸಿದನು. 
ಈ ಸಂದರ್ಭದಲ್ಲಿ ಸಯ್ಯದ್‌ ಮರ್ಕರ್‌ ಎಂಬ ಕುದುರೆ ದಲ್ಲಾಳಿಯು ಪೋರ್ಚುಗೀಸರಿಂದ 
ಕುದುರೆ ಖರೀದಿಸುವುದಾಗಿ ಹೇಳಿ ರಾಯರಿಂದ ಅಪಾರ ಧನವನ್ನು ಮುಂಗಡ ಪಡೆದು 
ಬಿಜಾಪುರ ಆ ಸ್ಥಾನಸೇರಿ ಆದಿಲ್‌ಷಾನಿಂದ ಪುರಸ್ಕೃತನಾದನು. ರಾಯನು ಸಯ್ಯದ್‌ 
ಮರ್ಕರ್‌ನನ್ನು ತನಗೆ ವಹಿಸಬೇಕೆಂದು ಬಿಜಾಪುರದೊಂದಿಗೆ ನಲವತ್ತು ವರ್ಷ ಹಿಂದೆ 
ಆಗಿದ್ದ ಕೌಲಿನ ಪ್ರಕಾರ ಕೇಳಿದನು. 


೨೦೬ 


ವಜಾಪುರದವರಿಗೂ ವಿಜಯನಗರದವರಿಗೂ ಆಗಿದ್ದ ಶಾಂತಿ ಒಪ್ಪಂದದ ಪ್ರಕಾರ 


ರಾಜ್ಯದ್ರೋಹಿಗಳನ್ನು ಬಾಕಿದಾರರನ್ನು ಪರಸ್ಪರ ಹಸ್ತಾಂತರಿಸಬೇಕಾಗಿತ್ತು ಆದಿಲ್‌ ಷಾನು ಈ 


ಒಪ್ಪಂದವನ್ನು ಗಾಳಿಗೆ ತೂರಿ ರಾಯನಿಗೆ ಉಡಾಫೆಯ ಉತ್ತರ ನೀಡಿದನು. ರಾಯನು ಈ 


ವರ್ತನೆಯನ್ನು ಖಂಡಿಸಿ ಉಳಿದ ಸುಲ್ದಾನರಿಗೆ ಪತ್ರ ಬರೆದು ಸದ್ಯದ ಪರಿಸ್ಥಿತಿಯಲ್ಲಿ ತಾನು 


ಅನಿವಾರ್ಯವಾಗಿ ಆದಿಲ್‌ಷಾಗೆ ಬುದ್ದಿ ಕಲಿಸಬೇಕಾಗಿದೆ ಎಂದು ತಿಳಿಸಿ ಸಮರ ಸನ್ನಾಹ ಮಾಡಿದನು. 


ಕ್ರಿ ಶ ೧೫೨೦ರ ಮೇ ತಿಂಗಳಲ್ಲಿ ರಾಯನು ದಾಳಿಯನ್ನು ಪ್ರಾರಂಭಿಸಿದನು 


ಖಲ 


ರಾಯನ ಸೈನ್ಯವು ಬೃಹತ್ತಾಗಿತ್ತು ಅದರಲ್ಲಿ ಅನೇಕ ವಿಭಾಗಗಳೂ ಇದ್ದವು. 


೦೧. 


ಲಿ; 


೦೩. 


೦೪, 


೦೫. 


೧೬, 


೧೬೭. 


ಸೇನಾಪತಿ ಕುಮಾರ ವೀರಯ್ಯನ ವಿಭಾಗದಲ್ಲಿ ೩೦ ಸಾವಿರ ಬಿಲ್ಲಾರರೂ ಸಾವಿರ 


ಅಶ್ಚಾರೋಹಿಗಳೂ ಹದಿನಾರು ಆನೆಗಳೊಂದಿಗೆ ಅಗೇಸರ ಪಡೆಯಾಗಿತ್ತು; 


ಸೇನಾಪತಿ ತ್ರಿಯಂಬಕರಾಯನ ವಿಭಾಗದಲ್ಲಿ ೫೦ ಸಾವಿರದ ಕಾಲ್ಲಳ, ಎರಡು ಸಾವಿರ 


ಅಶ್ವಾರೋಹಿಗಳೂ ಇಪ್ಪತ್ತು ಆನೆಗಳೂ ಇದ್ದವು. 

ಸೇನಾಪತಿ ತಿಮ್ಮಪ್ಪ ನಾಯಕನ ಪಡೆಯಲ್ಲಿ ೬೦ ಸಾವಿರ ಕಾಲ್ಲಳ, ೩೫೦೦ ಅಶ್ವದಳ 
ಮತ್ತು ೩೦ ಅನೆಗಳಿದ್ದವು 

ಸೇನಾಪತಿ ಅಡಪನಾಯಕನ ಪಡೆಯಲ್ಲಿ ಒಂದು ಲಕ್ಷ ಕಾಲ್ಲಳ, ೫೦೦೦ ಅಶ್ತದಳ, 
೫೦ ಆನೆಗಳು ಇದ್ದವು. 


ಸೇನಾಪತಿ ಕೊಂಡಮರಸಯ್ಯನ ಪಡೆಯಲ್ಲಿ ೧,೨೦,೦೦೦ ಕಾಲ್ದಳ, ೬೦೦೦ ಅಶ್ವದಳ 
ಮತ್ತು ೬೦ ಆನೆಗಳಿದ್ದವು. 
ಸೇನಾಪತಿ ಕುಮಾರನ ವಿಭಾಗದಲ್ಲಿ ಎಂಬತ್ತು ಸಾವಿರದ ಕಾಲ್ಪಳ, ಎರಡು ಸಾವಿರದ 


ಐದುನೂರು ಅಶ್ಪ್ಚದಳವೂ, ನಲವತ್ತು ಆನೆಗಳು ಇದ್ದವು. 


ಪ್ರಧಾನಿ ತಿಮ್ಮರಸರ ಸೋದರ ಗುಂಡರಾಜನ (ಗೋವಿಂದರಾಜ) ವಿಭಾಗದಲ್ಲಿ ಮೂವತ್ತು 


ಸಾವಿರ ಕಾಲ್ದಳ, ಒಂದು ಸಾವಿರ ಅಶ್ವದಳ ಮತ್ತು ಹತ್ತು ಆನೆಗಳು ಇದ್ದವು. 


೨೦೭ 


೦೮. ರಾಯನ ಆಪ್ತನ ದಳದಲ್ಲಿ ನಲವತ್ತು ಸಾವಿರ ಕಾಲ್ಲಳ, ಒಂದು ಸಾವಿರ ಅಶ್ವದಳ 


ಮತ್ತು ಹದಿನೈದು ಆನೆಗಳೂ ಇದ್ದವು. 


೧೦೯. ಈ ದಳವು ರಾಯರಿಗೆ ತಾಂಬೂಲ ನೀಡುವವರ ದಳದಲ್ಲಿ ಹದಿನೈದು ಸಾವಿರದ 


ಕಾಲ್ಗಳ ಮತ್ತು ಎರಡೂನೂರು ಅಶ್ವದಳ ಇತ್ತು. 


೧೦. ರಾಯರ ಮಾವ ಶ್ರೀರಂಗಪಟ್ಟಣದ ಅರಸು ವೀರಯ್ಕನ ವಿಭಾಗದಲ್ಲಿ ಎಂಟು ಸಾವಿರದ 


ಕಾಲ್ದಳ, ನಾನೂರು ಅಶ್ವದಳ ಮತ್ತು ಇಪ್ಪತ್ತು ಆನೆಗಳು ಇದ್ದವು. 


೧೧. ರಾಯನ ಅತ್ನರಕ್ಷಕ ಭಟನ ದಳದಲ್ಲಿ ನಲವತ್ತು ಸಾವಿರ ಕಾಲ್ಗಳ ಅರುಸಾವಿರ ಅಶ್ವದಳ 


ಮತ್ತು ಮೂರುನೂರು ಆನೆಗಳಿದ್ದವು. 


ಈ ಬೃಹತ್‌ ರಾಯವಾಹಿನಿಗೆ ಅವಶ್ಯ ಸೇವೆ ಒದಗಿಸಲು ಇವತ್ತು ಸಾವಿರ 
ಸ್ವಯಂಸೇವಕರಿದ್ದರು. ಇವರ ರಕ್ಷಣೆಗೆ ಎಡಬಲದಲ್ಲಿ ಎರಡು ಸಾವಿರ ಬಿಲ್ಲಾರರಿದ್ದರು. ಈ 
ಮಹಾಸ್ಯೆನ್ಸವು ಅಂತರ್ವೇದಿಯನ್ನು ಪುವೇಶಿಸಿ ರಾಯಚೂರಿಗೆ ಸನಿಹದ ಈಗಿನ ಮಲಿಯಾಬಾದ್‌ 
(ಮೊಲ್ಲಮಾದಿನ್‌) ಗ್ರಾಮದ ಹತ್ತಿರ ಬೀಡುಬಿಟ್ಟಿತು. ರಾಯನು ಇಲ್ಲಿ ಗುಡಾರ ಹಾಕಿ ಮುಂದಿನ 


ದಾಳಿಗೆ ವಿವರವಾದ ಯೋಜನೆ ಮಾಡಿದನು. 


ರಾಯಚೂರು ಕೋಟೆಯು ಎರಡು ನದಿಗಳ ಸಂಗಮದ ಹತ್ತಿರವಿತ್ತು ಅದರ 
ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ಎತ್ತರದ ಗೋಡೆಗಳು, ಬಂಡೆಗಲ್ಲುಗಳು ಇದ್ದವು. ಕೋಟೆಯ 
ಒಳಗಡೆ ಅನೇಕ ಕೆರೆಕುಂಟೆಗಳು, ಬಾವಿಗಳು, ಇದ್ದಕಾರಣ ನೀರಿನ ಕೊರತೆಯಿರಲಿಲ್ಲ. ಐದು 
ವರುಷಕ್ಕೆ ಸಾಲುವ ದವಸಧಾನ್ಯ, ಉರುವಲು ಮತ್ತಿತರ ಜೀವನಾವಶ್ಯಕ ಪದಾರ್ಥಗಳು 
ಕೋಟೆಯಲ್ಲಿ ತುಂಬಿದ್ದವು. ಕೋಟಿಯನ್ನು ಎಂಟು ಸಾವಿರದ ಕಾಲ್ಲಳವೂ, ನಾಲ್ಕುನೂರು 
ಅಶ್ಚಾರೋಹಿಗಳೂ ಇಪ್ಪತ್ತು ಆನೆಗಳು ರಕ್ಷಿಸುತ್ತಿದ್ದವು. ಇವಲ್ಲದೇ ಮೂವತ್ತು ಬಂಡೆಗಳನ್ನು 
ತೂರಬಲ್ಲ ಬೃಹತ್‌ ಕವಣೆ ಯಂತ್ರಗಳೂ, ಎರಡುನೂರು ದೊಡ್ಡ ಫಿರಂಗಿಗಳೂ, ಇದ್ದವು. 


ರಾಯ ಸೈನ್ಯವು ಕೋಟೆಯ ಪೂರ್ವದ್ದಾರದ ಮುಂದೆ ಮುತ್ತಿಗೆ ಹಾಕಿ, ಕೋಟೆಯ ಸುತ್ತಲೂ 


೨೦೮ 


ಆವರಿಸಿತು. 


ಇದನ್ನು ತಿಳಿದ ಆದಿಲ್‌ ಖಾನನು ಕೋಟೆಯ ರಕ್ಷಣಾರ್ಥ ಬೃಹತ್‌ ಸೈನ್ಯದೊಂದಿಗೆ 
ರಾಯಚೂರು ಕಡೆ ಧಾವಿಸಿದನು. ಅವನ ಸೈನ್ಯದಲ್ಲಿ ೧ ಲಕ್ಷ ಇಪ್ಪತ್ತು ಸಾವಿರದ ಕಾಲ್ಲಳವೂ, 
ಹದಿನೆಂಟು ಸಾವಿರ ಕುದುರೆ ಸೈನ್ಯವೂ. ನೂರೈವತ್ತು ಆನೆಗಳು ಇದ್ದವು. ಕೃಷ್ಣಾನದಿಯ 
ಉತ್ತರ ತೀರದಲ್ಲಿ ಬೀಡುಬಿಟ್ಟು ರಾಯನೇ ದಾಳಿ ಮಾಡಲೆಂದು ಕಾಯುತ್ತಿದ್ದನು. ಆದರೆ 
ಸಮರಶೂರನಾದ ರಾಯನು ಅವನ ಮೇಲೆ ದಾಳಿ ಮಾಡದೇ ರಾಯಚೂರನ್ನು ಸುತ್ತ 
ಮುತ್ತಿ ಕುಳಿತರು. ನಿರಾಶನಾದ ಸುಲ್ತಾನನು ಕೃಷ್ಣಾ ನದಿಯನ್ನು ದಾಟಿ ರಾಯಚೂರಿಗೆ 
ಹದಿನೆಂಟು ಮೈಲು ದೂರದ “ಗಬ್ಬೂರ” ಹತ್ತಿರ ಬೀಡುಬಿಟ್ಟನು. ಪಾಳೆಯದ ಸುತ್ತ ಕಂದಕವನ್ನು 
ಅಗೆದು ಕಟ್ಟಿಗೆಯ ತಾತ್ಪೂರ್ತಿಕ ರಕ್ಷಣಾಗೋಡೆಯನ್ನು ನಿರ್ಮಿಸಿದನು. ಕೃಷ್ಣದೇವರಾಯನು 
ತನ್ನ ಸಮಸ್ತ ಬಲದೊಂದಿಗೆ ಪ್ರಚಂಡ ದಾಳಿಯನ್ನು ಮಾಡುವನೆಂದು ಎಣಿಸಿ ಅದನ್ನೆದುರಿಸಲು 


ಸೂಕ್ತವಾಗಿ ವ್ಯೂಹ ರಚನೆಮಾಡಿ ಕಾಯುತ್ತ ಕುಳಿತನು. 


ಕೃಷ್ಣದೇವರಾಯನು ದೊಡ್ಡ ಸೇನಾತುಕಡಿಯನ್ನು ರಾಯಚೂರು ಪಾಳೆಯದಲ್ಲಿ ಬಿಟ್ಟು, 
ಸಾಕಷ್ಟು ಸೇನೆಯೊಂದಿಗೆ ಆದಿಲ್‌ ಖಾನನ ಬೀಡಿನತ್ತ ಹೊರಟುನು. ಕುಮಾರ ವೀರಯ್ಯನ 
ಮುಂದಾಳನದಲ್ಲಿ ಎರಡು ತುಕಡಿಗಳನ್ನು ಖಾನನ ಮೇಲೆ ದಾಳಿ ಮಾಡಲು ಕಳಿಸಿ ತಾನು 
ಕಾಯುತ್ತಾ ಕುಳಿತನು. ಆಗ ನಡೆದ ಚಕಮಕಿಯಲ್ಲಿ ಆದಿಲ್‌ಖಾನನ ಸೈನಿಕರು ಕುಮಾರ 
ವೀರಯ್ಯನ ಬಹುತೇಕ ಸೈನಿಕರನ್ನು ತುಂಡರಿಸಿದರು. ಮತ್ತು ಉಳಿದವರನ್ನು ಓಡಿಸಿದರು. 
ಈ ಕ್ಷಿಪ್ರ ವಿಜಯದಿಂದ ಪ್ರಚೋದಿತರಾದ ವಿಜಾಪುರ ಸೈನಿಕರು ತಮ್ಮ ಸ್ಥಳೆಗಳಿಂದ ಕದಲಿ 
ಪಲಾಯನ ಮಾಡುತ್ತಿದ್ದ ವಿಜಯನಗರದ ಸೈನಿಕರನ್ನು ಬೆನ್ನತ್ರಿದರು. ಇದನ್ನು ಗಮನಿಸಿದ 
ರಾಯನು ಕ್ರುದ್ದನಾಗಿ ತನ್ನ ಸೈನಿಕರನ್ನು ಹುರಿದುಂಬಿಸಿ ವಿಜಾಪುರದ ಸೈನಿಕರ ಮೇಲೆ ಅತಿ 
ದುರ್ಭರ ದಾಳಿ ಮಾಡಿದನು. ಅವನ ಖಡ್ಗಕ್ಕೆ ಅನೇಕರು ಬಲಿಯಾದರು. ಪಲಾಯನ 
ಮಾಡಿದವರು ನದಿಯಲ್ಲಿ ಮುಳುಗಿದರು. ಹೆದರಿದ ಆದಿಲ್‌ಖಾನ ಆನೆಯೊಂದನ್ನೇರಿ ಅನುಕೂಲ 


ಸ್ಥಳದಲ್ಲಿ ನದಿಯನ್ನು ದಾಟಿ ತನ್ನ ಪ್ರದೇಶವನ್ನು ಸೇರಿದನು. ರಾಯನು ಅದ್ದುತ ವಿಜಯ 


೨೦೯ 


ಸಂಪಾದಿಸಿದನು. ಅವನಿಗೆ ಶತ್ತುದಳದ ನಾಲ್ಕು ಸಾವಿರ ಕುದುರೆಗಳೂ ನೂರು ಆನೆಗಳೂ 


ನಾಲ್ಕು ನೂರು ದೊಡ್ಡ ಫಿರಂಗಿಗಳೂ ಅಸಂಖ್ಯಾತ ಡೇರೆ, ಷಾಮಿಯಾನಾ ಲಭಿಸಿದವು. 


ಗಬ್ಬೂರಿನಲ್ಲಿ ದೊರೆತ ವಿಜಯದಿಂದ ಸಂತಸಗೊಂಡ ರಾಯನು ರಾಯಚೂರಿಗೆ 
ಬಂದು ತನ್ನ ದಾಳಿಯನ್ನು ಜೋರು ಮಾಡಿದನು. ಅವನ ಸಹಾಯಕ್ಕೆ ಪೋರ್ತುಗಾಲದ 
ಕಿಸುವೋ ಫಿಗರರಿಡೋ ಮತ್ತು ಆತನ ಜೊತೆಗೆ ಇಪ್ಪತ್ತೊಂದು ಜನ ನುರಿತ ಯೋಧರೂ 
ದೊರಕಿದರು. ಕೋಟೆಯ ಮೇಲಿನ ಫಿರಂಗಿಗಳು ಕೊಂಚ ದೂರದ ಸೈನಿಕರ ಮೇಲೆ ಗುಂಡಿನ 
ಮಳೆ ಸುರಿಸುತ್ತಿದ್ದವಾಗಲಿ, ಕೋಟಿಯ ಹತ್ತಿರವಿದ್ದ ಸೃನಿಕರ ಮೇಲೆ ಅವರ ದಾಳಿ ನಡೆಯುತ್ತಿರಲಿಲ್ಲ. 
ವಿಜಯನಗರದ ಸೈನಿಕರು ಹಾರೆ ಗುದ್ದಲಿಗಳಿಂದ ರಾಯಚೂರಿನ ಹೊರಗೋಟೆಯ ಗೋಡೆಯನ್ನು 
ಒಡೆದು ಕೆಡವಿದರು. ಕೊನೆಗೆ ದುರ್ಗದ ಬಾಗಿಲನ್ನು ವಶಪಡಿಸಿಕೊಂಡರು. ಇದರಿಂದ 
ಭಯಭೀತರಾದ ಕೋಟೆಯ ಒಳಗಿನವರು ೧೯.೦೫.೧೫೨೦ರಂದು ರಾಯನಿಗೆ ಶರಣಾದರು. 
ರಾಯನು ಅವರಿಗೆ ಅಭಯಪುಧಾನ ಮಾಡಿದಲ್ಲದೇ ತನ್ನ ಸೈನಿಕರಿಗೆ ನಾಗರಿಕರ ವಿತ್ತ ಮತ್ತು 


ಜೀವಗಳನ್ನು ಕಾಪಾಡಲು ಕಟ್ಟುನಿಟ್ಟಾಗಿ ತಿಳಿಸಿದನು. 


ರಾಯಚೂರು ಕಾಳಗದ ಬಗ್ಗೆ ನೂನಿಜ್‌ ಕಥನವೊಂದೇ ವಿವರವಾದ ವರದಿಯಂತಿದೆ. 
ಆದಿಲ್‌ಪಾ ವಿರುದ್ಧ ವಿಜಯನಗರದ ಈ ವಿಜಯವು ಅದ್ಭುತವಾದುದು. ಸೇನಾ ಪ್ರಬಲತೆಯ 
ದೃಷಿಯಿಂದಲೂ ಭವಿಷ್ಯತ್ತಿನ ಫಲಾಫಲಗಳ ಬಗೆಯಿಂದಲೂ ಈ ಕಾಳಗವನ್ನು ಎಲ್ಲ 
ಇತಿಹಾಸಕಾರರು ತುಂಬ ಮಹತ್ವದ್ದೆಂದು ಪರಿಗಣಿಸಿದ್ದಾರೆ. ಆದರೆ ಈ ಬಗ್ಗೆ ದೇಸಿ 
ಸಾಹಿತ್ಯದಲ್ಲಾಗಲೀ ಕೃಷ್ಣರಾಯನ ಶಿಲಾಶಾಸನಗಳಲ್ಲಾಗಲೀ ಕಳಿಂಗ ವಿಜಯದ ಬಗ್ಗೆ ವಿವರವಾದ 
ಶಾಸನಗಳಿರುವಂತೆ, ಉಲ್ಲೇಖವಿಲ್ಲ. ಪ್ರಾಯಶಃ ಸಮಕಾಲೀನರು ಈ ಕಾಳಗಕ್ಕೆ ಕೊಡಬೇಕಾದ 
ಮಹತ್ತ್ವಕೊಡಲಿಲ್ಲ. ಅವರ ದೃಷ್ಟಿಯಲ್ಲಿ ಗಜಪತಿಗಿಂತಲೂ ಆದಿಲ್‌ಷಾನ ಶಕ್ತಿ ಕಡಿಮೆ ಅಥವಾ 
ನಗಣ್ಯ ಎಂದಾಗಿರಬಹುದು. ಪೂರ್ವ ಮತ್ತು ಕಳಿಂಗ ದಿಗ್ನಿಜಯ ಯಾತ್ರೆಯ ಫಲವಾಗಿ 
ಸಾಮ್ರಾಜ್ಯ ವಿಸ್ತಾರವಾಯಿತು. ವಿಜಾಪುರದವರನ್ನು ಸೋಲಿಸುವುದರಿಂದ ರಾಜ್ಯ ವಿಸ್ಪರಿಸುವುದೂ 


ಇಲ್ಲ ಶಾಂತಿ ನೆಲೆಸುವುದೂ ಇಲ್ಲ" 


೨೧೦ 


ಕೃಷ್ಣರಾಯನಿನ್ನೂ ರಾಯಚೂರಿನಲ್ಲಿರುವಾಗಲೇ ನಿಜಾಮ್‌ ಇಮಾದ್‌ ದಸ್ತೂರ್‌ 
ಮತ್ತು ಬರೀದನ ಪ್ರತಿನಿಧಿಗಳು ಆಗಮಿಸಿದರು. ಅವರು ಭಯಭೀತರಾಗಿದ್ದರು. ಆದರೆ 
ಅವರು ಒಂದಾಗಿ ಆದಿಲ್‌ಷಾನಿಂದ ಗೆದ್ದ ಎಲ್ಲ ಪದೇಶಗಳನ್ನು ವಶಪಡಿಸಿಕೊಂಡ ವಸ್ತುಗಳನ್ನು 
ವಾಪಸು ಮಾಡಲು ವಿನಂತಿಸಿ, ತಮ್ಮ ಅಹವಾಲನ್ನು ರಾಯನು ತಿರಸ್ಕರಿಸಿದರೆ ಅನಿವಾರ್ಯವಾಗಿ 
ತಾವೆಲ್ಲಾ ಆದಿಲ್‌ಷಾನೊಂದಿಗೆ ಸೇರಿ ರಾಯನ ವಿರುದ್ಧ ಹೋರಾಡಬೇಕಾಗುತ್ತದೆಂದೂ, 
ಅಂತಹ ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳಬೇಕೆಂದು ವಿನಂತಿಸಿದರು. ಇಂತಹ ಬೆದರಿಕೆಗೆ 


ಹೆದರುವವನೇ ರಾಯನು! 


ಅವರೆಲ್ಲರಿಗೆ ಸೇರಿ ರಾಯನು ಒಂದೇ ಉತ್ತರ ಬರೆದನು: “ನಾನು ನಿಮ್ಮ ಪತ್ರಗಳನ್ನು 
ಗಮನಿಸಿದ್ದೇನೆ ಮತ್ತು ತಾವು ಏನು ಹೇಳಲು ಉದ್ದೇಶಸಿದ್ದೀರಿ ಎಂದು ಅರ್ಥಮಾಡಿಕೊಂಡು 
ಆಭಾರಿಯಾಗಿದ್ದೇನೆ. ಆದಿಲ್‌ಷಾಗೆ ತಕ್ಕ ರೀತಿಯಲ್ಲಿ ನಾನು ವರ್ತಿಸಿದ್ದೇನೆ ಮತ್ತು ಅವನಿಂದ 
ಪಡೆದ್ದಿದೇನೆ. ಅವನಿಂದ ವಶಪಡಿಸಿಕೊಂಡದದನ್ನೆಲ್ಲಾ ಅವನಿಗೆ ವಾಪಸುಕೊಡಬೇಕೆಂಬ ತಮ್ಮ 
ಸಲಹೆ ಸೂಕ್ತವಲ್ಲ. ನನಗೆ ಅದು ಸಮ್ಮತವೂ ಅಲ್ಲ. ಅನಂತರ ತಾವೆಲ್ಲ ಅವನ ಜೊತೆ ನನ್ನ 
ವಿರುದ್ದವಾಗುವಿರೆಂಬ ಮಾತು ಸರಿಯಲ್ಲ. ನೀವೆಲ್ಲಾ ಸೇರಿ ನನ್ನ ಜೊತೆಗೆ ಸಮರಕ್ಕೆ ಬರಬೇಕಾಗಿಲ್ಲ. 


ನಾನೇ ನಿಮ್ಮಲ್ಲಿಗೆ ಬಂದು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ” 


ಈ ರೀತಿಯ ಬಲವಾದ ನಿರಾಕರಣೆಯ ಉತ್ತರದಿಂದ ದಖನ್ನಿನ ಈ ಸುಲ್ತಾನರು 
ತಣ್ಣಗಾದರು. ಅಲ್ಲದೇ ಈ ವಿಷಯದಲ್ಲಿ ಮಧ್ಯೆ ಬರದಿರಲು ನಿರ್ಧರಿಸಿದರು. ರಾಯಚೂರಿನ 
ಆಡಳಿತ ಅಭಿವೃದ್ದಿ ಮತ್ತು ರಕ್ಷಣೆಗೆ ಸೂಕ್ತ ವ್ಯವಸ್ಥೆ ಮಾಡಿ ರಾಯನು ವಿಜಯನಗರಕ್ಕೆ 
ಹಿಂದಿರುಗಿದನು. ಅವನು ಹೊಸಪೇಟೆಯ ಹತ್ತಿರ ತನ್ನ ತಾಯಿಯ ಹೆಸರಲ್ಲಿ ನಿರ್ಮಿಸಿದ ನಗರ 


ನಾಗಲಾಪುರದಲ್ಲಿ ವಿಶ್ರಮಿಸಿದನು. 


ಅಲ್ಲಿಗೆ ಆಗಮಿಸಿದ ಆದಿಲ್‌ಷಾ ರಾಯಭಾರಿಗೆ ರಾಯನು ಒಂದು ತಿಂಗಳ ನಂತರ 
ಅವಕಾಶ ನೀಡಿದನು. ಈ ಮುಸ್ಲಿಂ ರಾಯಭಾರಿಯ ಹೆಸರು "ಮಾತುಕೋಟಂ'. ಅವನು 


೨೧೧ 


ತಂದ ಆದಿಲ್‌ಷಾನ ಪತ್ರದ ಮುಖ್ಯ ಅಂಶಗಳೆಂದರೆ : 
೧. ತಮ್ಮ ನಡುವಿನ ಶಾಂತಿ ಒಪ್ಪಂದವನ್ನು ಮುರಿದು ರಾಯನು ಮಾಡಿದ ಕಾಳಗ ಅನ್ಕಾಯದ್ದು. 


೨. ನಮ್ಮ ಕುದುರೆ, ಆನೆ, ಫಿರಂಗಿ, ಡೇರೆ ಮುಂತಾದ ವಸ್ತುಗಳನ್ನು ಹಿಂದಿರುಗಿಸುತ್ತಾ 
ರಾಯಚೂರು ದುರ್ಗವನ್ನು ಬಿಟ್ಟುಕೊಡಬೇಕು. 


೩. ಆ ರೀತಿ ನಡೆಯದಿದ್ದರೆ ಅದು ತಮಗೆ ಕೆಡುಕಿನ ದಾರಿಯಾಗುತ್ತದೆ. 


೪. ಇದಕ್ಕೆ ರಾಯನು “ಸುಲ್ತಾನನು ಕೇಳಿದ ಎಲ್ಲವನ್ನು ಆತನಿಗೆ ಮರಳಿ ಕೊಡುತ್ತೇನೆ. 
ಬಂಧಿಯಾದ ಸಲಾಬತ್‌ ಖಾನನನ್ನು ಬಿಡುಗಡೆ ಮಾಡುತ್ತೇವೆ. ಆದರೆ ಆದಿಲ್‌ಷಾ 
ಸ್ವಯಂ ಬಂದು ನನ್ನ ಪಾದಗಳಿಗೆ ಚುಂಬಿಸಬೇಕು” ಎಂದು ಉತ್ತರ ನೀಡಿದನು. 


ಈ ಸಂದೇಶದಲ್ಲಿ ರಾಯನು ದುರಹಂಕಾರ ತೋರಲಿಲ್ಲ. ಅಯ್ಯಂಗಾರ್‌ ವಿವರಿಸುವಂತೆ 
“ಠೂ ರೀತಿಯ ಸಮರ್ಪಣೆಯು ಅಪ್ಪಟ ಮುಸ್ಲಿಂ ಸಂಪ್ರದಾಯವಾಗಿದೆ” ಆದಿಲ್‌ಷಾ ಈ 
ಷರತ್ತಿಗೆ ಅಂಗೀಕರಿಸಿದನಾಗಲೀ, "ನಾನು ವಿಜಯನಗರಕ್ಕೆ ಬರಲಾರೆ” ಎಂದನು. ಕೃಷ್ಣರಾಯನು 
ಆದಿಲ್‌ಷಾನನ್ನು ನಂಬಿ ಮುದುಗಲ್‌ಗೆ ಬಂದನು. ಆದಿಲ್‌ಷಾ ಮುಖ ತೋರಿಸಲಿಲ್ಲ. ಅವರು 
ಶತ್ತುಪ್ರದೇಶ ಪ್ರವೇಶ ಮಾಡಿ ವಿಜಾಪುರಕ್ಕೆ ಬಂದನು. ಅಲ್ಲಿಯೂ ಆದಿಲ್‌ ಮುಖ ತೋರಲಿಲ್ಲ. 
ರಾಯನು ಕೆಲಕಾಲ ಬಿಜಾಪುರದಲ್ಲಿದ್ದು ಅನಂತರ ತನ್ನ ರಾಜಧಾನಿಗೆ ಮರಳಿದನು. ದಾರಿಯಲ್ಲಿ 


ಮುದುಗಲ್‌ನಲ್ಲಿ ತಂದಿದ್ದಾಗ ಆದಿಲ್‌ನ ರಾಯಭಾರಿ ಅಸದ್‌ಖಾನ ಬಂದನು. 


ಅಸದ್‌ ಖಾನನ ಪರಮಶತ್ತು ಸಲಾಬತ್‌ಖಾನ. ಅಸದ್‌ ಖಾನನು ತನ್ನ ವೈಯಕ್ತಿಕ 
ಹಗೆತನ ಸಾಧಿಸಲು ಆದಿಲ್‌ಷಾನ ಎಲ್ಲ ತಪ್ಪಿಗೂ ಸಲಾಬತ್‌ ಖಾನನೇ ಕಾರಣ ಎಂದು 
ಅತ್ಯಂತ ನಯ ವಿನಯದಿಂದ ಕುಹಕತನದ ವರ್ತನೆಯಿಂದ ರಾಯನ ಮನವೊಲಿಸಿದನು. 
ಕುದ್ದನಾದ ರಾಯನು ಸೆರೆಯಲ್ಲಿದ್ದು ಸಲಾಬತ್‌ ಖಾನನ ಶಿರಚ್ಛೇದನದ ಆಜ್ಞೆ ಮಾಡಿದನು. 


ರಾಯನಿಗೆ ಸತ್ಯಾಂಶ ತಿಳಿಯುವ ಹೊತ್ತಿಗೆ ಅಸದ್‌ ಖಾನ ಪರಾರಿಯಾಗಿದ್ದನು. ಅವನು 


ಬಿಜಾಪುರ ಸೇರಿ "ರಾಯನು ವಿಶ್ವಾಸಾರ್ಹನಲ್ಲ, ಅಲ್ಲಿಂದ ಪಾರಾಗಿ ಬರಲು ಅನೇಕ 


೨೧೨ 


ಗಂಡಾಂತರಗಳ ದಾಟಿ ಬರಬೇಕಾಯಿತು? ಎಂದು ಆದಿಲ್‌ಗೆ ಹೇಳಿದನು. 


ಈ ರೀತಿಯಲ್ಲಿ ಒಬ್ಬ ಆಸ್ಥಾನಿಕನ ಮಹತ್ಪಾಕಾಂಕ್ಷೆ ಮತ್ತು ವೈಯಕ್ತಿಕ ಹಗೆತನಗಳು 
ಅವನ ಅಧಿಪತಿಗೆ ಅಪಾರ ಹಾನಿ ಮಾಡಿದವು. ಇಸ್ಮಾಯಿಲ್‌ಗೆ ನಿಜವಾಗಿ ಶಾಂತಿ ಬೇಕಾಗಿತ್ತು. 
ವಿಜಯನಗರದಂಥ ಬಲಾಢ್ಯ ಶಕ್ತಿಯೊಂದಿಗೆ ಮೇಲಿಂದ ಮೇಲೆ ಹೋರಾಡುವುದು 
ಸೋಲನುಭಿಸುವುದೂ ಅವನಿಗೆ ಬೇಡವಾಗಿತ್ತು. ಅಸದ್‌ ಖಾನನ ವಂಚನೆಯಿಂದ ಆದಿಲ್‌ಷಪಾಗೆ 
ತುಂಬಲಾರದ ನಷ್ಟವಾಯಿತು. ಅವನ ಮಾತು ನಂಬಿ ಕೃಷ್ಣರಾಯನು ತನ್ನ ರಾಜ್ಯದ ಗಡಿಯವರೆಗೆ 
ಆದಿಲ್‌ನ ಶರಣಾಗತಿಯನ್ನು ಸ್ವೀಕರಿಸಲು ಹೋದನು. ಸುಳ್ಳು ಭರವಸೆ ಈಡೇರಲಿಲ್ಲ. 
ಕೃಷ್ಣರಾಯನು ಈ ಹುಡುಗಾಟದಿಂದ ತಪ್ಪನಾದನು. ಅದರಿಂದ 


೧. ಕಲಬುರ್ಗಿಯ ಮೇಲೆ ದಾಳಿಮಾಡಿ ಸರ್ವನಾಶ ಮಾಡಿದನು 


೨. ಸೆರೆಮನೆಯಲ್ಲಿದ್ದ ಬಹಮನಿ ಅರಸುಕುಮಾರರನ್ನು ಬಿಡುಗಡೆ ಮಾಡಿ, ಹಿರಿಯನಿಗೆ 
ಪಟಕಟಿದರು. 
wd 
೩. ಇದರಿಂದ ಕಲುಬುರ್ಗಿಗೆ ತನ್ನ ಭಾವಮೈದನನ್ನು ಅಧಿಪತಿ ಮಾಡಬಯಸಿದ ಆದಿಲ್‌ಷಾ 


ಹತಾಶನಾದನು. 


೪. ರಾಯವಾಚಕದ ಪ್ರಕಾರ ಕಲಬುರ್ಗಿಯಲ್ಲಿ ರಾಯನು ದುರ್ಗಾಧಿಪತಿಯನ್ನು ಸೆರೆಹಿಡಿದನು. 
ಆರು ಸಾವಿರ ಕುದುರೆಗಳನ್ನು ರಾವುತರನ್ನು ಬಂಧಿಸಿದನು. ಅಲ್ಲಿಗೆ “ಗುಜ್ಜರಿ ಕಲ್ಯಾಣರಾವ್‌” 
ಎಂಬುವರನ್ನು ದುರ್ಗಾಧಿಪತಿಯಾಗಿ ನೇಮಿಸಿ ತಿರುಪತಿಗೆ ಹಿಂದಿರುಗಿದನು. 


೫. ನೂನಿಜ್‌ ಪ್ರಕಾರ ರಾಯನು ಬಹಮನಿ ಸಿಂಹಾಸನದ ಮೇಲೆ ಅಲ್ಲಾವುದ್ದೀನನ ಸೋದರ 


"ವಲಿಯುಲ್ಲಾ'ನನ್ನು ಕೂಡಿಸಿದನು. 
ರಾಯಚೂರು : ಅಂತಿಮ ಯುದ್ದ 


ನೂನಿಜ್‌ ಪ್ರಕಾರ ಕೃಷ್ಣದೇವರಾಯನ ಪರಿಪಾಲನೆಯ ಅಂತಿಮ ಭಾಗದಲ್ಲಿ ಅಂದರೆ 


ಕ್ರಿಶ.೧೫ ೨೮ರಲ್ಲಿ ಎರಡೂ ರಾಜ್ಯಗಳ ಗಡಿಯಲ್ಲಿ ಕೆಲ ಸೈನಿಕ ಕಾರ್ಯಾಚರಣೆಗಳು ನಡೆದವು. 


೨೧೩ 


ಆದಿಲ್‌ಷಾ ಪುನಃ ದೊಡ್ಡ ಸೈನ್ಯದೊಂದಿಗೆ ರಾಯಚೂರಿಗೆ ಮುತ್ತಿಗೆ ಹಾಕಿದನು. ಇದರಿಂದ 
ವ್ಯಗನಾದ ಕೃಷ್ಣರಾಯನು ಅತ್ಯಂತ ವೇಗವಾಗಿ ಕುದುರೆಯ ಮೇಲೆ ರಾಯಚೂರಿಗೆ ಧಾವಿಸಿದನು. 
ಇದನ್ನರಿತ ಆದಿಲ್‌ಷಾ ಪಲಾಯನ ಮಾಡುವುದೇ ಸರಿಯೆಂದು ನಿರ್ಧರಿಸಿ ಪಲಾಯನ 
ಮಾಡಿದನು. ರಾಯನು ಕೇವಲ ೬೦೦ ಕುದುರೆ ಸವಾರರೊಂದಿಗೆ ಏಕಾಂಗಿಯಾಗಿ ಧಾವಿಸಿದ್ದನು. 


ಅವನಿಗೆ ವೈರಿ ಸಿಗಲಿಲ್ಲವೆಂದು ನಿರಾಸೆಯಾಯಿತು 


ಚಳಿಗಾಲ ಪ್ರಾರಂಭವಾದುದರಿಂದ ಸೈನಿಕ ಕಾರ್ಯಚರಣೆಗಳು ನಿಂತವು. ರಾಯನು 
ರಾಜಧಾನಿಯಲ್ಲಿದ್ದು ನಾನಾ ರೀತಿಯ ಸಮರ ಸನ್ನಾಹದಲ್ಲಿ ತೊಡಗಿದನು. ಆದರೆ ಇದ್ದಕ್ಕಿದ್ದಂತೆ 


ವ್ಯಾಧಿಗಸ್ತನಾಗಿ ಕೆಲ ದಿನಗಳಲ್ಲಿಯೇ ವಿಧಿವಶನಾದನು.” 


ಕೃಷ್ಣರಾಯನ ಅಂತ್ಯಕಾಲದಲ್ಲಿ ರಾಯಚೂರು ಅವನ ವಶದಲ್ಲಿರಲಿಲ್ಲ. ರಾಯನ ಈ 
ಕೊನೆಯ ಕಾಳಗವು ಅವನ ವಿರುದ್ದವಾಯಿತು. ಇದರಲ್ಲಿ ಯಾವುದೇ ಅಚ್ಚರಿಯಿಲ್ಲ. ಕೃಷ್ಣರಾಯನು 


ನ" ೪ 
ಆ ಸಮಯದಲ್ಲಿ ಯಾವ ದಾಳಿಯನ್ನು ನಿರೀಕ್ಷಿಸಿರಲಿಲ್ಲ. ಆದಿಲ್‌ಷಾ ಇದ್ದಕ್ಕಿದ್ದಂತೆ ದಾಳಿ 
ಮಾಡಿದನು. ಫರಿಷ್ತಾ ಕೂಡಾ ಈ ಮಾತನ್ನು ಅನುಮೋದಿಸುತ್ತಾನೆ. ಬರೀದನ ವಿರುದ್ಧ 
ಸೆಣಸಾಟದಲ್ಲಿ ತೊಡಗಿದ್ದ ಇಸ್ಮಾಯಿಲ್‌ ರಾಯಚೂರು ದೋ ಆಬ್‌ ಮೇಲೆ ಯುದ್ದ ಮಾಡುವ 
ಕನಸು ಕಂಡಿರಲಿಲ್ಲ. ಬೀದರ್‌ ಮೇಲೆ ಅವನಿಗೆ ಲಭಿಸಿದ ವಿಜಯ, ಇಮದ್‌ ಮತ್ತು ಬರೀದರ 
ಸೈನ್ಯಗಳ ನೆರವು, ಅತ್ತಕಡೆ ಕೃಷ್ಣರಾಯನು ತನ್ನ ವಾರಸುದಾರನನ್ನು ನೇಮಿಸುವಲ್ಲಿ ಉಂಟಾದ 
ಗೊಂದಲ ಮತ್ತು ತೀವ್ರ ಅಸಂತೋಷದಿಂದ ಪ್ರಚೋದಿತನಾದ ಇಸ್ಮಾಯಿಲ್‌ ರಾಯಚೂರು 
ಮೇಲೆ ದಾಳಿ ಮಾಡಿದನು. ಫರಿಷ್ತಾ ತಿಳಿಸುವಂತೆ ಕೇವಲ ಒಂದೇ ವಾರದಲ್ಲಿ ರಾಯಚೂರು 


ಆದಿಲ್‌ಷಾನದಾಯಿತು. 


ಸಮರಾಂಗಣ ಸೂತ್ರಧಾರನೆನಿಸಿದ ರಾಯನು ಇದು ತನ್ನ ವೈಯಕ್ತಿಕ ಅಪಮಾನವೆಂದು 
ಭಾವಿಸಿದನು. ದಖನ್ನಿನ ಸುಲ್ತಾನರ ವಿರುದ್ದ ಅವನು ಗಳಿಸಿದ ಅದ್ಭುತ ವಿಜಯಗಳ ನಂತರ 


ಕೊನೆಗೆ ಈ ದುರಾದೃಷ್ಟ ಸಂಭವಿಸಿತು. ಏನೇ ಆಗಲಿ ಈ ಸೋಲನ್ನು ಅಳಿಸಿಹಾಕಲು ಅವನು 


೨೧೪ 


ತೀರ್ಮಾನಿಸಿದನು. ಈ ಸಲ ಬಿಜಾಪುರದ ಗಡಿಯುದ್ದಕ್ಕೂ ಬೆಳಗಾವಿಯವರೆಗೆ ದಾಳಿ ಮಾಡಲು 
ನಿರ್ಧರಿಸಿದನು. ಯುದ್ದ ಸಿದ್ದತೆಯಲ್ಲಿರುವಾಗಲೇ ಮರಣವು ಅವನ ಮೇಲೆ ಮುಸುಕೆಳೆಯಿತು. 
ತನ್ನ ಅಂತ್ಕಕಾಲವನ್ನು ಗುರುತಿಸಿದ ಅವನು ಮರಣಶಾಸನ ಮಾಡಿ "ತನ್ನ ತಮ್ಮ ಅಚ್ಛ್ಯುತರಾಯರೇ 
ಸಾಮ್ರಾಟನಾಗಬೇಕು' ಎಂದು ಸಾರುತ್ತಾ “ಅವನು ಬೆಳಗಾವಿಯನ್ನು ವಶಪಡಿಸಿಕೊಳ್ಳಲು 


ಆದಿಲ್‌ಷಾ ಮೇಲೆ ಯುದ್ದ ಮಾಡಬೇಕು” ಎಂದೂ ಅಪ್ಪಣೆ ಮಾಡಿದನು.” 


ಮುಸ್ಲಿಂ ಇತಿಹಾಸಕಾರ ಫರಿಷ್ತಾ ಪ್ರಕಾರ ಕ್ರಿಶ. ೧೫೨೪ರ ಆರಂಭದಿಂದಲೇ 
ಬಿಜಾಪುರವು ಮತ್ತೆ ಶಕ್ಷವಾಗತೊಡಗಿತ್ತು. ಆ ವರ್ಷ ಅದು ಗೋವಾದ ಒಳನಾಡು ಪ್ರದೇಶವನ್ನು 
ಗೆದ್ದುಕೊಂಡಿತು. ಅದು ಛೇಂಬರ್‌ ಆಫ್‌ ಗೋವಾ ಪ್ರೋರ್ಚುಗೀಸ್‌ ಅರಸರಿಗೆ ಸಲ್ಲಿಸಿದ 
ಅಕ್ಟೋಬರ್‌ ೩೧ರ ವರದಿಯಿಂದ ಸ್ಪಷ್ಟವಾಗುತ್ತದೆ. ಅದರಲ್ಲಿ ಹೀಗಿದೆ : “ರಾಯ್‌ ಡಿಮೆಲೋ 
ಗೆದ್ದುಕೊಂಡಿದ್ದ ಒಳನಾಡು ಪ್ರದೇಶವು ಮುಸಲ್ಮಾನರ ಸ್ವಾಧೀನವಾಗಿದೆ. ಅದು ಮೊದಲು 
ಅವರದಾಗಿತ್ತು. ಕ್ರಿ.ಶ. ೧೫೨೪ರ ಏಪ್ರಿಲ್‌ನಲ್ಲಿ ಮತ್ತೆ ವಶಪಡಿಸಿಕೊಂಡರು. ಅವರು ಮೊದಲು 
ಕರಾವಳಿಯ ಠಾಣಾದಾರ್‌ ಜಿಲ್ಲ ಪರ್ಣವನ್ನು ಆಕ್ರಮಿಸಿದರು. ಅಲ್ಲಿಯ ಠಾಣಾದಾರ್‌ ಮತ್ತು 
ಅವನೊಂದಿಗಿದ್ದವರನ್ನು ಸೆರೆಹಿಡಿದು ಬೆಳಗಾವಿ ಜೈಲಿನಲ್ಲಿಟ್ಟಿದ್ದಾರೆ. ಅಲಿಯ ದಳಪತಿ 


ಸುಫಿಲ್ಲಾರು” ಬಗೆ 


[ae] (\ 


ಸಿವೆಲ್ಲರು “ಈ ಮುಸಲ್ಮಾನರು ಸುಲ್ತಾನನ ಸೈನಿಕರಲ್ಲ ಅವರು ಬೆಳಗಾವಿಯ 


ಪಮುಖ ಅಸದ್‌ಖಾನನ ಕಡೆಯವರು” ಎಂದಿದ್ದಾರೆ. 


ಸತತ್‌) 


ಅಸದ್‌ಖಾನ ವಿಜಯನಗರದಲ್ಲಿ ಗೊಂದಲ ಸೃಷ್ಟಿಸಿ ಸಲಾಬತ್‌ ಖಾನನ 
ಮರಣದಂಡನೆಗೆ ಕಾರಣವಾದ ಮೇಲೆ ಅವನು ಬಿಜಾಪುರ ತೊರೆದು ಬೆಳಗಾವಿ ಸೇರಿ ತನ್ನ 


ಸ್ಥಿತಿಯನ್ನು ಭದ್ರಪಡಿಸಿಕೊಂಡನು. ಆದಿಲ್‌ಷಾನನ್ನು ಧಿಕ್ಕರಿಸಿದನು. 


ಕ್ರಿಶ. ೧೫೨೩ರಲ್ಲಿ ರಾಯನ ಪ್ರಧಾನಿ ಸಾಳುವ ತಿಮ್ಮರಸರು ಸಣ್ಣ ಸೇನೆಯೊಂದಿಗೆ 
ಗೋವಾದ ಒಳನಾಡನ್ನು ವಶಪಡಿಸಿಕೊಳ್ಳಲು "ಹೋಂಡಾ'ದ ಮೇಲೆ ದಾಳಿಮಾಡಿದಾಗ 


ಪೋರ್ಚುಗೀಸ್‌ ಸೇನಾಪತಿ "ಹಮೆಲೋ' ಅವರನ್ನು ಸೋಲಿಸಿ ಓಡಿಸಿದ್ದನು."” 


೨೧೫ 


ಸಾಳುವ ತಿಮ್ಮರಸರ ಹಿನ್ನಡೆಯ ನಂತರ ಅಸದ್‌ ಖಾನನ ಜಯವು ಅತ್ಯಂತ ಸೂಕ್ತ 
ಸಮಯದಲ್ಲಿ ಆಯಿತು. ಇದರಿಂದ ಎಲ್ಲ ರೀತಿಯಲ್ಲಿ ಕುಸಿಯುತ್ತಿದ್ದ ಬಿಜಾಪುರ ಸೈನಿಕರಲ್ಲಿ 
ಚೈತನ್ಯ ಮರುಕಳಿಸಿತು. ಅವರು ನಿಧಾನವಾಗಿ ಕಲಬುರ್ಗಿ ಪತನವನ್ನು ಮರೆತರು. ಅವರಲ್ಲಿ 


ಯುದ್ದೋತ್ಸಾಹ ಮತ್ತೆ ತುಂಬಿತು. 


ಎಹೆಚ್‌ ೯೩೧ (೨೯.೧೦.೧೫೨೪-೧೭.೧೦.೧೫೨೫)ರಲ್ಲಿ ಬುರ್ಹಾನ್‌ ನಿಜಾಂಷಾ, 
ಇಮದ್‌ಷಾ ಮತ್ತು ಬರೀದನೊಂದಿಗೆ ಸೇರಿಕೊಂಡು ನಲವತ್ತು ಸಾವಿರ ಸೈನಿಕರೊಡನೆ ದತ್ತ 
ಮಂಡಲ ಜಿಲ್ಲೆಗಳನ್ನು ಆಕಮಿಸಲು ಹೊರಟನು. ಆದಿಲ್‌ಷಾನ ಸೋದರಿಯನ್ನು ಮದುವೆಯಾದಾಗ 
ವರದಕ್ಷಿಣೆಯಾಗಿ ಸಿಗಬೇಕಾಗಿದ್ದ ಸೊಲ್ಲಾಪುರದ ಕಡೆಗೆ ಹೊರಟಿದ್ದನು. ಈ ಭಾರೀ ಯುದ್ದದಲ್ಲಿ 
ಬಿಜಾಪುರದವರು ವಿಜೇತರಾದರು. ಬುರ್ಹಾನ್‌ ನಿಜಾಂಪಾ ಸ್ವಲ್ಪದರಲ್ಲಿ ಸೆರೆಸಿಕ್ಕದೇ ಪಾರಾದನು. 
ಇದಾದ ನಾಲ್ವು ವರ್ಷಗಳ ನಂತರ ಎಹೆಚ್‌ ೯೩೫ (೧೫.೦೯.೧೫೨೯)ರಲಿ ಬುರ್ಹಾನ್‌ 
ನಿಜಾಂಷಾ ಮತ್ತೆ ದಾಳಿ ಮಾಡಿದಾಗ ಇಸ್ಮಾಯಿಲ್‌ ಅವನು ಮತ್ತೆ ಮೇಲೇಳದಂತೆ ಸೋಲಿಸಿದನು. 
ಅವನೀಗ ಶಾಂತಿ ಒಪ್ಪಂದ ಮಾಡಿಕೊಂಡನು. ಇದೇ ವರ್ಷ ಆದಿಲ್‌ಷಾ ತನ್ನ ಸೋದರಿ 
'ಖೂದೂಜ್‌'ಳನ್ನು ಬರಾರ್‌ನ ಸುಲ್ತಾನ ಅಲ್ಲಾವುದ್ದಿನ್‌ ಇಮದ್‌ಷಾಗೆ ಕೊಟ್ಟು ಮದುವೆ ಮಾಡಿದನು. 


ಈ ಸಂಬಂಧಗಳಿಂದ ಆದಿಲ್‌ಷಾನ ಬಲವರ್ಧನೆ ಅಯಿತು. 


ಇದೇ ವರ್ಷ ಗುಜರಾತಿನ ಬಹಾದುರ್‌ಷಾ ಅಹ್ಮದ್‌ ನಗರದ ಮೇಲೆ ದಾಳಿ ಮಾಡಿದಾಗ 
ಆದಿಲ್‌ಷಾ ಬುರ್ಹಾನ್‌ ನಿಜಾಂಷಾನ ನೆರವಿಗೆ ಆರು ಸಾವಿರ ಕುದುರೆಗಳನ್ನು ೧೦ ಲಕ್ಷ 
ಹೊನ್ನನ್ನು ಕಳಿಸಿದನು. ಆಗ ಬಹಾದುರ್‌ಷಾ ಸೋತು ಗುಜರಾತಿಗೆ ತೆರಳಿದನು. ಆದಿಲ್‌ಷಾನ 
ಮತ್ತೊಬ್ಬ ಶತ್ರು ಅಮೀರ್‌ ಬರೀದನು ಬಿಜಾಪುರದ ಸೈನಿಕರಿಗೆ ಬೇರೆ ಬೇರೆ ಆಮಿಷ ತೋರಿ 
ಅವರ ಪ್ರಾಮಾಣಿಕತೆಯನ್ನು ಭ್ರಷ್ಟಗೊಳಿಸಲು ಪ್ರಯತ್ನಿಸಿದ ವಿಷಯ ತಿಳಿದ ಆದಿಲ್‌ಷಾ 
ಬಲವಾದ ಸೇನೆಯೊಂದಿಗೆ ಬೀದರ್‌ ಮೇಲೆ ದಾಳಿ ಮಾಡಿದನು. ಬುರ್ಹಾನ್‌ ನಿಜಾಂಷಾ 
ಬರೀದನ ನೆರವಿಗೆ ಬರಲಿಲ್ಲ. ಈ ಯುದ್ದದಲ್ಲಿ ಆಮೀರ್‌ ಬರೀದ್‌ ಸೋತು ಸೆರೆಯಾದನು. 


ಬಹಮನಿ ರಾಜಧಾನಿ ಬೀದರ್‌ ಆದಿಲ್‌ಷಾನ ವಶವಾಯಿತು. ಬಹಮನಿ ರಾಜಮನೆತನದ 


೨೧೬ 


ರಾಜಕೋಶ ಅವನದಾಯಿತು. ಅಸದ್‌ ಖಾನನ ಪ್ರಾರ್ಥನೆಯನ್ನು ಮನ್ನಿಸಿ ಬರೀದನಿಗೆ ಪ್ರಾಣಭಿಕ್ಷೆ 
ನೀಡಿದನು. ಈಗ ಆದಿಲ್‌ಷಾ ಇಮದ್‌ ಮತ್ತು ಬರೀದರೊಂದಿಗೆ ದಕ್ಷಿಣಕ್ಕೆ ದಾಳಿ ಮಾಡಿದನು. 
ಅವನನ್ನು ಅಡ್ಡಗಟ್ಟುವವರಿರಲಿಲ್ಲ. ಹದಿನೇಳು ತಿಂಗಳಕಾಲ ಹಿಂದೂಗಳ ವಶದಲ್ಲಿದ್ದ 
ರಾಯಚೂರು ಮುದುಗಲ್‌ ಕೋಟೆಗಳು ಸುಲಭವಾಗಿ ಅವನ ವಶವಾದವು. ಫರಿಷ್ತಾ ಹೇಳುವಂತೆ 
“ಇಸ್ಮಾಯಿಲ್‌ ಆದಿಲ್‌ಷಾ ಈ ಕೋಟೆಗಳನ್ನು ಪುನರಾಕ್ರಮಿಸುವವರೆಗೆ ಮದ್ಯಪಾನ 
ಮಾಡುವುದಿಲ್ಲ” ಎಂದು ಶಪಥ ಮಾಡಿದ್ದನು. ಈಗ ಅವನು ಮದ್ಯಪಾನದ ಹಬ್ಬವನ್ನೇ 
ಮಾಡುತ್ತಿದ್ದನು. ತನ್ನ ಇತಿಮಿತಿಗಳನ್ನು ದಾಟಿ ಸಂಭ್ರಮಿಸಿದನು. ಈ ಸಂತೋಷ ಕೂಟಗಳು 


ಇಡೀ ಒಂದು ತಿಂಗಳಕಾಲ ನಡೆದವು. 


ಫರಿಷ್ತಾ ಪ್ರಕಾರ ಆದಿಲ್‌ಷಾ ಸುಲಭವಾಗಿ ಈ ಕೋಟೆಗಳನ್ನು ಆಕ್ರಮಿಸಲು 
ಕಾರಣವೆಂದರೆ ವಿಜಯನಗರದಲ್ಲಿ ರಾಜಕೀಯ ಪರಿಸ್ಥಿತಿ ಸರಿ ಇರಲಿಲ್ಲ. ಆದರೆ ಕೃಷ್ಣರಾಯನಿನ್ನೂ 


ಜೀವಂತವಾಗಿದ್ದರು ಮತ್ತು ವಿಜಯನಗರ ಪರಿಪಾಲಿಸುತ್ತಿದ್ದರು. 


ಕೋನೇರುನಾಥ ಕವಿಯ ಬಾಲಭಾಗವತದಲ್ಲಿ ಆದಿಲ್‌ಷಾನ ವಿಜಯದ ಸಂಕೇತವಿದೆ. 
ಅರವೀಟಿ ರಾಮರಾಜ ತಿಮ್ಮನ ಮಗನು ಆದಿಲ್‌ಷಾ ಮತ್ತು ಬರೀದರ ಸಂಯುಕ್ತ ಸೈನ್ಯವನ್ನು 
ಕುರಕಚರ್ಲದ ಹತ್ತಿರ ಎದುರಿಸಿದನು ಮತ್ತು ಅವನನ್ನು ಸೋಲಿಸುತ್ತಾ ಸೂರ್ಯ ಮಂಡಲದ 
ಮುಖಾಂತರ ಸ್ವರ್ಗಕ್ಕೆ ಹೋದನೆಂದು ಎನ್‌.ವೆಂಕಟರಮಣಯ್ಯನವರು ತಿಳಿಸುತ್ತಾರೆ.” 
ಅಪ್ಪಲರಾಜು ನಡೆಸಿದ ವೀರ ಸಮರ ಸಾರ್ಥಕವಾಗಲಿಲ್ಲ. ಒಂದೇ ವಾರದಲ್ಲಿ ರಾಯಚೂರು 
ಆದಿಲ್‌ಷಾನ ಮಡಿಲು ಸೇರಿತು. ದಖನ್ನಿನ ಸುಲ್ತಾನರ ವಿರುದ್ದ ಕೃಷ್ಣರಾಯರ ಅದ್ದುತ 


ವಿಜಯಗಳ ನಂತರ ಈ ದುರಾದ್ಯ 


ಷ್ಟ ಸಂಭವಿಸಿತು.” 

ಕೃಷ್ಣದೇವರಾಯನು ತನ್ನ ಮಗ ತಿರುಮಲರಾಯನಿಗೆ ರಾಜ್ಯಾಭಿಷೇಕ ಮಾಡಿದನು. 
ಆರು ತಿಂಗಳಲ್ಲಿಯೇ ತಿರುಮಲರಾಂಯರು ಮಡಿದನು. ಆಗ ರಾಯನು ತನ್ನ 
ಉತ್ತರಾಧಿಕಾರಿಯಾಗಿ ಅಚ್ಛುತರಾಯರನ್ನು ಆಯ್ಕೆ ಮಾಡಿದನು. ದೈವ ದುರ್ವಿಪಾಕದಿಂದ 


ಅವನ ಯೋಜನೆ ಮುಂದುವರೆಯಲಿಲ್ಲ. ಅವರ ಆರೋಗ್ಯ ಕೆಟ್ಟಿತು. ವ್ಯಾಧಿಗಸ್ತರಾದ 


೨೧೭ 


ಸ್ಪಲಕಾಲದಲ್ಲಿಯೇ ಅವರು ಅವತಾರ ಸಮಾಪ್ತಿ ಮಾಡಬೇಕಾಯಿತು. ರಾಬರ್ಟ ಸಿವೆಲ್‌ 
ಹೇಳಿದಂತೆ ಕೃಷ್ಣದೇವರಾಯರು ಕಶ, ೨೬೧೦೧೯ ಮತ್ತು ೨೮.೧೨.೧೫೨೯ರ 


ಅವಧಿಯಲ್ಲಿ ವೈಕುಂಠವಾಸಿಯಾದನು."್‌ 


ರಾಯನ ಅಂತ್ಯ ಕಾಲದಲ್ಲಿ ಮತ್ತು ಅಚ್ಚುತರಾಯನ ಪಟ್ಟಾಭಿಷೇಕದ ಅವಧಿಯಲ್ಲಿ 
ಆದಿಲ್‌ಷಾ ಪುನಃ ಅಂತರ್ಮೇದಿಯನ್ನು ವಶಪಡಿಸಿಕೊಂಡಿರಬಹುದು. ಕ್ರಿಶ. ೧೫೩೦ರಲ್ಲಿ 
ಇಸ್ಮಾಯಿಲ್‌ ಆದಿಲ್‌ಷಾ, ಅಲ್ಲಾವುದ್ದಿನ್‌ ಇಮದ್‌ಷಾ ಮತ್ತು ಅಮೀರ್‌ ಬರೀದರ ನೆರವಿನಿಂದ 


ರಾಯಚೂರು ಮುದುಗಲ್‌ ಕೋಟೆಗಳನ್ನು ಗೆದ್ದನು. 


ಪ್ರಶಸ್ತಿಗಳು ಮತ್ತು ಬಿರುದುಗಳು 


nis i 


ಕೃಷ್ಣದೇವರಾಯನು ಜನಾನುರಾಗಿ ದೊರೆಯಾಗಿದ್ದನು. ಅವನ ಶೌರ್ಯ ಸಾಹಸ ಸಾಹಿತ್ಯ 
ಸಂಸ್ಕೃತಿ ಪ್ರೇಮ ನಾಡಿನಾದ್ಯಂತ ಹರಡಿತ್ತು. ಶಾಸನ ಬರೆವವರು ಅವನನ್ನು ನಾನಾ ಬಿರುದು 


ಹೊಗಳಿಕೆಗಳಿಂದ ಉಗ್ಗಡಿಸಿದ್ದಾರೆ. 


ಕೃಷ್ಣದೇವರಾಯನ ಪ್ರಥಮ ಶಿಲಾಶಾಸನವೆನ್ನಬಹುದಾದ ಚಿಕ್ಕಮಗಳೂರು ಜಿಲ್ಲೆ 
ಮೂಡಿಗೆರೆ ತಾಲ್ಲೂಕಿನ ಹೊರನಾಡಿನ ಶಾಸನದಲ್ಲಿ (ಎ. ಕ. 1 ಮೂಡಿ ೧೦೪ 


೨೦.೦೪.೧೫೦೯ರಲ್ಲಿಯೇ ಹೀಗಿದೆ : 


ಶ್ರೀಮದ್ರಾಜಾಧಿರಾಜ ರಾಜಪರಮೇಶ್ವರ 


ಬಂ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲ್ಲೂಕು ಹಂಪಿಯ ವಿರೂಪಾಕ್ಷ ದೇವಾಲಯದ ಸಂಸ್ಕೃತ 
ಶಾಸನದಲ್ಲಿ (ಎ. ಇ-೧-೩೬೧) ತುಳುವಂಶದ ಪ್ರಶಸ್ತಿಯನ್ನು ಬುಧನಿಂದ ಪ್ರಾರಂಭಿಸಿ 
ಕೊಡಲಾಗಿದೆ. ಇದು ಪಟ್ಟಾಭಿಷಿಕ್ಷನಾದ ದಿನದ ೨೪.೦೧.೧೫೧೦ ಶಾಸನ. ಈ ಶಾಸನದಲ್ಲಿ 


ಕೃಷ್ಣದೇವರಾಯನಿಗೆ ಪರಿಭೂತ ಸುರತ್ರಾಣ ಗಜಪತಿಗಜಕೂಟಪಾಕಲ ಎಂದು 


೨೧೮ 


ಹೊಗಳಲಾಗಿದೆ. ಅಂದರೆ ಆಗಲೇ ಮೂರುಜನ ಸುಲ್ರಾನರನ್ನು ಸೋಲಿಸಿದವನು ಮತ್ತು 
ಕಳಿಂಗಾಧಿಪತಿ ಗಜಪತಿಯ ಆನೆಗಳಿಗೆ ಜ್ಞರದಂಥವನು ಎನ್ನಲಾಗಿದೆ. 


೩. ಅದೇ ದಿನ ಸ್ಥಾಪಿಸಿದ ಹಂಪಿಯ ಸಂಸ್ಕೃತ ಶಾಸನದಲ್ಲಿ ಹೀಗಿದೆ : (ಎಸ್‌ಐ IV ೨೫೯) 
ಇದು ರಾಯನ ಕಲೆ ಸಾಹಿತ್ಯಗಳ ದ್ಯೋತಕವಾಗಿದೆ . 


ವಿದಿತ ನಾನಾಕಲೇನವದನ 
ಕಾವ್ಯನಾಟಕಾಲಂಕಾರ ಮರ್ಮಜ್ಞ 


೪. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಲಿಂಗಾಪುರದ ಶಾಸನ 
(ಎ. ಕ. 1£ ದೊಡ್ಡ-೧)ದಲ್ಲಿ ಹೀಗಿದೆ. ಇದು ರಾಯನ ಶೌರ್ಯ ಸಾಹಸಗಳ ಕುರುಹಾಗಿದೆ. 
ಭಾಷೆಗೆ ತಪ್ಪುವ ರಾಯರಗಂಡ 
ಮೂವರು ರಾಯರ ಗಂಡ 
ಹೂರ್ವ ಪಶಿಮ ದಕ್ಷಿಣ ಸಮುದ್ರಾಧೀಶರ 
ಚ ಖ ನ 
೫. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಮತ್ತೋಡು ಪ್ರಾಂತ್ಯದ 
(ಎ.ಕೆ. ೫1 ಹೊಳಲ್ಕೆರೆ ೯೪ರಲ್ಲಿ, ಸಂಸ್ಕೃಶ ಶಾಸನದಲ್ಲಿ ತುಳುವಂಶದ ಪ್ರಶಸ್ತಿಯ ನಂತರ 
ಕೃಷ್ಣರಾಯನಿಗೆ ಪರರಾಯ ಭಯಂಕರ. ಹಿಂದೂರಾಯ ಸುರತ್ರಾಣ, ದುಷ್ಟಶಾರ್ದೂಲ ಮರ್ದನ, 
ಗಜೌಷು ಗಂಡಭೇರುಂಡ ಎಂಬ ಬಿರುದು ನೀಡಲಾಗಿದೆ. ಹಿಂದೂರಾಜರನ್ನು ದೇವತೆಗಳಂತೆ 
ರಕ್ಷಿಸುವನು ಎಂಬ ಬಿರುದು ವಿಜಯನಗರದ ಅನೇಕ ರಾಜರಿಗಿದೆ. ಆನೆಗಳನ್ನು ಎದುರಿಸುವ 
ಅವನ ಶಕ್ತಿ ಗಜಾಷುಪತಿ ಗಂಡಭೇರುಂಡದಿಂದ ಸೂಚಿತವಾಗುತ್ತದೆ. 
೬. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಸಂಸ್ಥೃತಶಾಸನದಲ್ಲಿ 


(ಎ. ಕ. ೭ ನಾಗ ೧೬೦ ದಿನಾಂಕ : ೧೯.೦೪.೧೫೧೩) ಕೃಷ್ಣದೇವರಾಯನನ್ನು ಹೀಗೆ 
ಸೂಚಿಸಿದೆ: 


ಭಾಷಾಲೆಲಂಘಫಿಪಪಾರ್ಥಿವ ವೇಶ್ಯಾಭುಜಂಗಂ 

ಅಶ್ವಪತಿ ನರಪತಿ ಗಜಪತಿ ತ್ರಿವಿಧ ರಾಜಾಧಿನಾಯಕಂ 

ಷೋಡಶ ಮಹಾದಾನದೀಕ್ಷಾಗುರುಕರ್ಮ ಬ್ರಹ್ಮಾಧ್ಧನ್ಯರಾಜವಾಲ್ಲೀಕಂ 
ರಾಜವ್ಯಾಸಮವ್ಯಾಜಸಿದ್ದ ಸಾರಸ್ಪತಂ 


೨೧೯ 


ಮೊದಲನೆಯದು ಅವಿಧೇಯ ರಾಜರನ್ನು ಭಂಗಿಸುತ್ತದೆ. ಎರಡನೆಯದು ಅವನ 
ಸೈನ್ಯಾಕಮಣವನ್ನು ತೋರಿದರೆ, ಮೂರನೆಯದು ಅವನ ದಾನಶೀಲತೆ, ಕೊನೆಯದು ಅವನ 
ಸಾಹಿತ್ಯ ಪ್ರೀತಿ ತೋರುತ್ತದೆ. 


೭. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಾರ್ಯ(ರಂಗಲಾಪುರ) ಶಾಸನದ 
(ಎ. ಕ. ೩ ನಂಜನ ೨೮೫ ದಿನಾಂಕ : ೯.೧೦.೧೫೧೩) ಹೀಗಿದೆ : 


ಜನಾನಂದ ಸಂದೋಹಿ ಶೌರ್ಯ ಪರಾಕಮೋದಾರ 
ಸಕಲ ದೇಶಾಧೀಶ್ವರ ಮಣಿಮಕುಟ ಚರಣಾರವಿಂದ 


೮. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಮಶಾಸನದಲ್ಲಿ (ಸಂಸ್ಕೃತ) : 
(ಎ. ಕ. ೧೩ ಶಿವ ೮೯ ದಿನಾಂಕ : ೨೫.೦೧.೧೫೧೪) ಮೊದಲಿಗೆ ತುಳುವಂಶ ಪ್ರಶಸ್ತಿ 
ಇದೆ. ಬಳಿಕ ಬರುವ ಬಿರುದುಗಳು ಇವು. 


ಯಾದವಕುಲಾಂಬರದ್ಯುಮಣಿ 

ಸಮ್ಯಕ್ಷ್ಯ ಚೂಡಾಮಣಿ 

ಸಕಲವಂದಿಬ್ಬಂದ ಸಂದೋಹ ಸಂತರ್ಪಣ 
ಪರನಾರೀಸಹೋದರ 

ಶೌಚವೀರ ಪರಾಕಮಾಧಾರ 

ಸಕಲ ದೇಶಾಧೀಶ್ವರ ಮಣಿಮುಕುಟ ಚರಣಾರವಿಂದ 
ಕಠಾರಿ ತ್ರಿಣೇತ್ರ 


೯. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕಿಡಿದಾಳು ಶಾಸನವು ಬಿರುದಿನ ಮಾಲೆಯನ್ನು ಹೀಗೆ 
ನೀಡಿದೆ. (ಕ.ವಿ.ಶಾ. ಸಂ.೭ ಕೊಪ್ಪಳ ೧೩೮ ದಿ ೨೪.೦೯.೧೫೧೪). 


ಅಂಗವಂಗ ಕಳಿಂಗ ಗುರ್ಜರ ಮಗಧ ಮದಿಕ ಲಾಟ ಕರ್ನಾಟ ಗಉಳಮಾಳ 
ಪಾಶುವರುಷ ತೊಂಡೀರೇವಣ ಕೊಂಕಣ ಬಡಗಣ ಮೂಡಣ ಪಂಜಾಳ 
ಕೇರಳ ಹಂಮೀರ ಸಿಂಹಲಾಳಧಾರಾಪುರ ರಾಜಸ್ಥಾನಿ ನಿರಂತರ ಶಾಖತ 
ಜಯಸುರಳಿತ ಭುಜಾಸ್ಥಾಯಭ್ಯರವ ಅಚ್ಚಂಡೀವ ಪ್ರತಾಪ ಭಂಗಾರ ಪ್ರಭುವೆ 
ಗಿರಿದುರ್ಗದಮನ ವನದುರ್ಗ ಭಾವಕ ಜಲದುರ್ಗ ಕಿಶೋತಂ ಅಭಿನವ 
ಮುಕುಂದ ಆಚರಣ ಶರಂಣ್ಯ ಅಖಿಲ ಜನಹುಣ್ಯ ಸತ್ಯಸಂಧ ಸತ್ಯಪಿತ ಸತ್ಯಕಾಮ 
ಸತ್ಯಪ್ರತಿಜ್ಞ ಸರ್ವಮಂಗಲಾಲ ಸರ್ವಾಕಾರ ಮಹಾರಾಜ ತ್ರಿಭುವನೈಕರಕ್ಷಕ 


೨೨೦ 


೧೦.ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲೂಕು ಸೋಮದೇವರಪಾಳ್ಯದ 


(ಎ.ಕೆ. ೫1 ಕುಣಿ ೨೫ ದಿನಾಂಕ : ೧೬.೦೧.೧೫೧೫) ಬಿರುದು ಹೀಗಿದೆ : 


ಗಜಪತಿ ಅಶ್ಚಪತಿ ಚೇರ ಚೋಳ ಪಾಂಡ್ಯ ಅರಿಗರ್ವ 
ಪರ್ವತ ಚೂರ್ಣೀಕೃತ ವಜ್ರಾಯುಧ 


೧೧. ಹಾಸನ ಜಿಲ್ಲೆ ಹೊಳನರಸೀಪುರ ತಾಲೂಕು ಜೋಡಿಕುಪೆಯ ಶಾಸನ ಬಿರುದಾವಳಿಗಳಿವು: 


೨ 


೧೩. 


೧೪. 


೧೫. 


(ಎ. ಕ. ೮ ಹೊಳೆ ೧೨೪ ದಿನಾಂಕ : ೩೦.೧೨.೧೫೧೬) 


ಸರ್ವಭುವನ ಪ್ರಜಾಕುತೂಹಲಿತ ಕೀರ್ತಿ 
ಕುಲದೇವತಾಸಹಚರ 

ಚಾತುರ್ದಂತ ಬಲಾನ್ಸಿತ 

ವೀರಲಕ್ಷಿ ಸ ಸಮಾಕರ್ಷಣ 


ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರ ಶಾಸನದ ಒಂದು ಮಾತು 
ವಿಶಿಷ್ಟವಾಗಿದೆ. (ಎಸ್‌ ಐ ಐ ೪-೨೪೯ ದಿನಾಂಕ : ೦೫.೦೭.೧೫೨೨) 


ಕಂಡನಾಡ ಕೊಂಡು ಕೊಂಡನಾಡ ಕೊಡದ 


ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ಶಾಸನದ ಈ ಹೊಗಳಿಕೆ ವಿಶಿಷ್ಟ 
(ಎಸ್‌ ಐ ಐ 1೪ ೨೬೪ ದಿನಾಂಕ : ೨೩.೦೪.೧೫೨೯) 


ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ 


ಕರ್ನೂಲು ಜಿಲ್ಲೆ ನಂದಿಕೊಟ್ಕೂರು ತಾಲೂಕು ಶ್ರೀಶೈಲದ ಮಾತಿದು: 
(ಎಸ್‌ ಐ ಐ 1೫-1 ೫೦೦ ದಿನಾಂಕ ೨೫.೦೭.೧೫೧೫) 


ಅಷ್ಟದಿಕುರಾಯ 
ಮನೋಭಯಂಕರ 
ಯವನರಾಜ್ಯಸ್ಥಾಪನಾಚಾರ್ಯ 


ಅನಂತಪುರ ಜಿಲ್ಲೆ ಹಿಂದೂಪುರ ತಾಲೂಕು ಚೋಳಸಮುದಂ ಶಾಸನದ 
ಬಿರುದಾವಳಿಗಳು (ಎಸ್‌ ಐ ಐ 1X-11 ೫೦೭ ದಿನಾಂಕ : ೦೧.೧೨.೧೫೧೭): 


ಸಾಕ್ಷಾತ್‌ ಪ್ರತ್ನಕ್ಷ ಕೃಷ್ಣಾವತಾರಂ 

pe ರಎ ಲ್‌ 
ಅಧರ್ಮಸಂಹಾರಕಂ ಧರ್ಮಪರಿಪಾಲನಂ 
ಸಕಲಲೋಕ ರಕ್ಷಕಂ 


ಅತಿಬಹುಳ ಚತುರಂಗಬಲಸಮೋಹೇತಂ 


೨೨೧ 


ಗಜಾಶ್ವಪತಿ ಸರ್ವಸ್ಪಾಪಹಾರಕಂ 

ಸಮಸ್ತದುರ್ಗಗರ್ವಮದಭಂಜನಂ 

ಹರಿಶ್ನಂದ್ರಾದಿಚಕ್ರವರ್ತಿಸಮೋಪೇತಸತ್ಯಕೀರ್ತಿಪ್ರತಾಪಂ 

ಅನೇಕ ನೂತನಾಗಹಾರಪಾಲಕಂ 

ಆಶ್ಚರ್ಯ ಅಪ್ರತಿಮ ಸಾಹಸ ಭುಜಬಲಪರಾಕ್ರಮಂ 

ಕಲ್ಪಾಂತಕೀರ್ತಿಯುಕ್ಕಂ 

ಚತುಃಸಮುದ್ರಾಧೀಶ್ವರಂ 

ಕೃತಯುಗಾಂತ ಪ್ರವರ್ತಕಂ 

ಬಹುಪಾಲು ಬಿರುದುಗಳು ಸಂಸ್ಕೃತ ಸಮಾಸಗಳಾಗಿವೆ. ಕೃಷ್ಣದೇವರಾಯನು ಒಂದೇ, 

ಎರಡೇ ಬಿರುದು, ಈತನನ್ನು ಹಲವಾರು ಬಿರುದುಗಳಿಂದ ಶಾಸನಗಳು ಸ್ತುತಿಸಿವೆ. ವಂಶವಳಿಯನ್ನ 
ನೀಡುವ ಮೂಲಕ ಮಹತ್ತ್ವ ಹೆಚ್ಚಿಸಿವೆ. ಅವನ ಶೌರ್ಯ-ಪರಾಕ್ರಮ, ದಾನ-ದತ್ತಿಯ ಔದಾರ್ಯ. 
ಸಾಹಿತ್ಯ ಕಲೆಗಳಿಗನುಗುಣವಾಗಿ ಇವು ರೂಪುಗೊಂಡಿವೆ. ಗಜಪತಿಯನ್ನು ಮಹಮ್ಮದೀಯರನ್ನು 


ಗೆದ್ದುದು ಕೆಲ ಬಿರುದುಗಳಲ್ಲಿ ಕಾಣುತ್ತವೆ. 


ಖಿ 
ರಾಜ್ಯ ವ್ಯವಸ್ಥೆ 

ವಿಜಯನಗರ ಸಾಮ್ರಾಜ್ಯವು ಅನೇಕ ರಾಜ್ಯಗಳಾಗಿ ವಿಂಗಡಿಸಲ್ಲಟ್ಟತ್ತು ಹಿಂದಿನಿಂದ ಬಂದ 

ರಾಷ್ಟಕೂಟ, ಹೊಯಲಳ, ಜೋಳ, ಪಲ್ಲವ ಇತ್ಯಾದಿ ರಾಜ್ಯಗಳನ್ನು ಹಾಗೆಯೇ ಉಳಿಸಿಕೊಂಡರು. 


ಉಳಿದ ಪ್ರದೇಶವನ್ನು ಅನುಕೂಲಕ್ಕೆ ತಕ್ಕಂತೆ ಅನೇಕ ರಾಜ್ಯಗಳನ್ನಾಗಿ ವಿಂಗಡಿಸಿದರು. 


ರಾಜ್ಯವ್ಯವಸ್ಥೆಯಲ್ಲಿ ಚಕ್ರವರ್ತಿಯೇ ರಾಷ್ಟ್ರದ ಪ್ರಮುಖ. ಧರ್ಮಶಾಸ್ತಗಳ ಪ್ರಕಾರ 
ಚಕ್ರವರ್ತಿ ನಡೆಯಬೇಕು. ಎಷ್ಟೇ ಪ್ರಬಲನಾದರೂ ಚಕ್ರವರ್ತಿಯು ನಿರಂಕುಶ ಪ್ರಭುವಲ್ಲ ; 
ಆದರೆ ಎಲ್ಲ ನಿಯಮಗಳನ್ನು, ಕಟ್ಟುಪಾಡುಗಳನ್ನು ಉಲ್ಲಂಘಿಸಿ ವರ್ತಿಸಲೂ ಸಾಧ್ಯವಿತ್ತು. 
ಕೃಷ್ಣದೇವರಾಯನು ತನ್ನ ಮಂತ್ರಿ ಮಂಡಲದ ಅಭಿಪ್ರಾಯದಂತೆ ನಡೆದನು. ರಾಯವಾಚಕದಲ್ಲಿ 
- ಕೃಷ್ಣದೇವರಾಯನು ಪಟ್ಟಾಭಿಷೇಕವಾದ ಮೇಲೆ ದಳನಾಯಕರು, ಸಚಿವರು ಮತ್ತು ತಮ್ಮ 


ದೊರೆಗಳೂ ತುಳುವ ದೊರೆಗಳೇ ಮುಂತಾದ ರಾಷ್ಟ್ರದ ಪ್ರಮುಖರಿಗೆ ಈ ರೀತಿ ಬಿನ್ನವಿಸುತ್ತಾನೆ. 


೨೨೨ 


“ವೀರ ನರಸಿಂಹರಾಯರು ಸಿಂಹಾಸನಾರೂಢರಾದ ಮೇಲೆ ಈವರೆಗೆ ಅಚ್ಯುತರಾಯನೂ 
ಚಂದಮೌಳಿ ಮತ್ತು ನಾವು ಸುಮ್ಮನೇ ಇದ್ದೆವು. ಈಗ ನಮಗೆ ರಾಜ್ಯಭಾರ ವಹಿಸಿರುವುದರಿಂದ 
ತಾವು ನಮಗೆ ಆಡಳಿತ ನಡೆಸುವುದು ಹೇಗೆ? ಪಜಾರಕ್ಷಣೆ ಹೇಗೆ? ಪರಿಜನರ ನಡವಳಿಕೆ 
ಎಂತು? ಧರ್ಮಾಚರಣೆ, ಅರ್ಥವ್ಯಯ ಯಾವ ರೀತಿ ಇರಬೇಕು” ಎಂದು ಮುಂತಾಗಿ ಹಲವಾರು 


ವಿಷಯದಲ್ಲಿ ಪ್ರಶ್ನಿಸುತ್ತಾರೆ ಆಗ ಮಂತ್ರಿಗಳು ರಾಜನೀತಿಯನ್ನು ವಿವರಿಸುತ್ತಾರೆ.” 


ಆದ್ದರಿಂದ ವಿಜಯನಗರದ ಅರಸರು ಮಂತ್ರಿವರ್ಯರ, ಗುರುಗಳ ಮತ್ತು ಆಸ್ಥಾನದ 


ಕವಿ ಪಂಡಿತರ ಅಭಿಪ್ರಾಯವನ್ನು ಕೇಳಿ ಅದರಂತೆ ನಿರ್ಣಯ ಸ್ಲೀಕರಿಸುತ್ತಿದ್ದರು. 


ರಾಜ್ಯ ಸೀಮೆಗಳು : ಕೃಷ್ಣದೇವರಾಯನ ಕಾಲದಲ್ಲಿ ಕರ್ನಾಟಕ ಭಾಗದಲ್ಲಿ ೨೪ 
ರಾಜ್ಯಗಳನ್ನು ಗುರುತಿಸಲಾಗಿದೆ - ಹರಿಹರ ಮತ್ತು ಬುಕ್ಕರಾಯರ ಕಾಲದಲ್ಲಿಯೇ ಈ 
ಆಡಳಿತ ವಿಭಾಗಗಳನ್ನು ಮಾಡಲಾಗಿತ್ತು. ಕೆಲವು ರಾಜ್ಯಗಳಿಗೆ ರಾಜವಂಶದವರೂ ಉಳಿದವುಗಳಿಗೆ 


ಅಲ್ಲಲ್ಲಿ ನೇಮಕಗೊಂಡವರೂ ಆಡಳಿತಗಾರರಾಗಿದ್ದರು. 


೧. ಹೈವೇ ರಾಜ್ಯ : ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗ 


೨. ನಗಿರೆ ರಾಜ 


್ಯ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಕೆಲಭಾಗ 


೩. ಹಾಡುವಳಿರಾಜ 
೪ po) 


೪, ಬಾರಕೂರು ರಾಜ್ಯ : ದಕ್ಷಿಣ ಕನ್ನಡದ ಉತ್ತರ ಭಾಗ 


೫. ಮಂಗಳೂರು ರಾಜ್ಯ : ದಕಿಣ ಕನ್ನಡದ ದಕಿಣ ಭಾಗ 
0) Ri 0) 


೬. ಕಳಸ - ಕಾರ್ಕಳ ರಾಜ್ಯ : ಕಾರ್ಕಳ ತಾಲೂಕು, ಶಿವಮೊಗ್ಗ ಜಿಲ್ಲೆ ಕಳಸ ತಾಲೂಕು 


೭. ಅರಗರಾಜ್ಯ : ಶಿವಮೊಗ್ಗ ಶಿಕಾರಿಪುರ, ನಗರ, ತೀರ್ಥಹಳ್ಳಿ, ಸೊರಬ, 


ಕೊಪ 


w 


೮. ಚಂದಗುತ್ತಿ ಅಥವಾ ಗುತ್ತಿ ರಾಜ್ಯ : ಸಿದ್ದಾಪುರ, ಶಿಕಾರಿಪುರ ಮತ್ತು ಸಾಗರ ತಾಲೂಕು 


€. ಹಸ್ತಿನಾವತಿ ವಳಿತ 


೧೦. ಹೊಯಣರಾಜ 
pd) Fo) 


೧೧.ಯಕ್ಕಟಿ ಸೀಮೆ 
೧೨.ಕೊಟ್ಟೂರು ಚಾವಡಿ 
೧೩.ವಸುಧಾರೆಯ ಸೀಮೆ 


೧೪.ಪೆನುಗೊಂಡೆರಾಜ್ಯ 


೧೫. ಹೊನ್ನಾವಳಿ ಸೀಮೆ 
೧೬. ಹಾಸನ ಸೀಮೆ 
೧೭.ಸಾದಲಿಯ ರಾಜ್ಯ 


೧೮. ಮುಳವಾಯಿ ರಾಜ್ಯ 


೧೯.ನಲ್ಲೂರು ರಾಜ್ಯ 


೨೦. ಚನ್ನಪಟ್ಟಣ ರಾಜ್ಯ 


೨೧.ಅರುಳಿಹಾಳು ರಾಜ್ಯ 
೨೨.ಚಂಗನಾಡು 
೨೩. ಕೋಟೇ ಸೀಮೆ 


೨೪.ತೆರಕಣಾಂಬಿರಾಜ್ಯ 


೨೨೫೩ 


ಬಳ್ಳಾರಿ ಜಿಲ್ಲ 


ಈ ಮೊದಲು ಹೊಯ್ದಳ ಸಾಮ್ರಾಜ್ಯವೆನಿಸಿದ್ದ ಕರ್ನಾಟಕ 


ಮತ್ತು ಮದ್ರಾಸ್‌ ಭಾಗ 

ಕಡೂರು ತಾಲೂಕು, ಹೊಳಲೈರೆ ತಾಲೂಕು 
ದಾವಣಗೆರೆ, ಹರಿಹರ ತಾಲೂಕುಗಳು 

ಚಿಕ್ಕ ಮಗಳೂರು ತಾಲೂಕು 


ಸಿರಾ, ಪಾವಗಡ, ಬಾಗೇಪಲ್ಲಿ ತಾಲೂಕು ಆಂದದ 


ಪೆನುಗೊಂಡೆ ಸೇರಿದ ಅನಂತಪುರ ಜಿಲ್ಲಾ ಭಾಗ 


ತಿಪಟೂರು, ಅರಸೀಕೆರೆ ತಾಲೂಕು 


ಮುಳಬಾಗಿಲು, ಹೊಸಕೋಟೆ, ಆನೆಕಲ್‌ ತಾಲೂಕು 
ಹೊಸಕೋಟೆ, ಬೆಂಗಳೂರು ರಾಜ್ಯ 

ಬೆಂಗಳೂರು, ಮಂಡ್ಯ ಜಿಲ್ಲೆಗಳು 

ಕಾನಕಾನಹಳ್ಳಿ ತಾಲೂಕು 

ಅರಕಲಗೂಡು, ಹುಣಸೂರು ತಾಲೂಕು 
ಹೆಗ್ಗಡದೇವನಕೋಟೆ, ಹುಣಸೂರು ತಾಲೂಕು 


ಗುಂಡ್ಲುಪೇಟೆ ತಾಲೂಕು 


ತಮಿಳುನಾಡು ಪ್ರದೇಶದ ರಾಜ್ಯಗಳೆಂದರೆ 


೨೨೪ 


. ಚಂದಗಿರಿ ರಾಜ್ಯ 
pe 

ಪ ೈವೀಡು 

. ತಿರುವಾಡಿಗೈರಾಜ್ಯ 


ಚೋಳರಾಜ್ಯ 


s 6 »P b OD 


. ಮಧುರಾ ಅಥವಾ ಪಾಂಡ್ಕರಾಜ್ಯ 

ಈ ರಾಜ್ಯಗಳು, ರಾಜ್ಯಾಂತರ್ಗತ ಪ್ರದೇಶಗಳು. ಶಾಸನಗಳಲ್ಲಿ ಮೇಲಿಂದ ಮೇಲೆ 
ಉಲ್ಲೇಖಗೊಂಡಿವೆ. ಸೀಮೆ, ಸ್ಥಳ,ವಳಿತ, ವೇಂಠೆ ಎಂಬ ಪದಗಳು "ರಾಜ್ಯ'ಕ್ಕೆ ಬದಲಾಗಿ 
ಉಪಯೋಗಿಸಲ್ಲಟ್ಟಿವೆ. ಕೆಲ ಸಂದರ್ಭಗಳಲ್ಲಿ ಸಣ್ಣವಿಭಾಗಗಳಿಗೆ ಆ ಪದಗಳು ಉಪಯೋಗಿಸಲ್ಪಟ್ಟಿವೆ.”” 
ಸೀಮೆಗಳ ಶಾಸನೋಲ್ಲೇಖಗಳು 

ಕೃಷ್ಣದೇವರಾಯನ ಶಾಸನಗಳಲ್ಲಿ ರಾಜ್ಯ, ಸೀಮೆಗಳು, ಉಪಯೋಗಿಸಲ್ಲಟ್ಟಿವೆ. ಈಗಿನಂತೆ 

ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿಗಳನ್ನು ಆ ಕಾಲದಲ್ಲಿ ಗುರುತಿಸಿರಲಿಲ್ಲ. "ಸೀಮೆ ಎಂಬುದನ್ನು 
ಶಾಸನಗಳಲ್ಲಿ ಅವಶ್ಯವಿದ್ದಲ್ಲೆಲ್ಲಾ ಉಪಯೋಗಿಸಲಾಗಿದೆ. ಕೆಲವೊಮ್ಮೆ ದೊಡ್ಡ ವಿಭಾಗಗಳಿಗೆ 
ಮತ್ತು ಸಣ್ಣ ವಿಭಾಗಗಳಿಗೂ “ಸೀಮೆ” ಎನ್ನಲಾಗಿದೆ. ಕೃಷ್ಣದೇವರಾಯನ ಶಾಸನಗಳಲ್ಲಿ 
ಉಲ್ಲೇಖವಾದ ಸೀಮೆಗಳನ್ನು ಕಾಲಾನುಕ್ರಮವಾಗಿ ಇಲ್ಲಿ ಸಂಕಲಿಸಲಾಗಿದೆ. 


(2. ಬಳ್ಳಾರಿ ಜಿಲ್ಲೆಯ ಯಾಳ್ಲಿಯಶಾಸನ ದಿ. ೦೭-೦೨-೧೫೧೦ ಗುರುವಾರ 
(ಎಸ್‌.ಐ.ಐ. 1X,1 ೪೮೦) 
ಯಳಪೆ ಸೀಮೆಯ ಮದುವೆಯ... ವನು ಕೃಷ್ಣರಾಯ ಮಹಾರಾಯರಿಗೆ . 
.. (ಂ)ದು ಸರ್ವಮಾನ್ಯವಾಗಿ ಪಾಲಿಸಿಬಿಟ್ಟ. 


೨. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡ ಮಾಲೂರು, ಶಾಸನದಲ್ಲಿ 
(ಎ.ಕ. ೫1, ಮಧು. ೬೪) ಕ್ರಿಶ ೧೫೧೦. 


ಪೆನುಗೊಂಡೆ, ಗುತ್ತಿ, ಕರ್ನೂಲು, ಷುಂಡಿಕೋಟೆ ಸ್ಥಳದ ಸಿದ್ದವಟದ ಸಿದ್ದಾಪುರ ಸೀಮೆ, 
ಚಂದೆಗಿರಿ ರಾಜ್ಯದ ನಾಗಮಂಗಲ, ಮುಳಬಾಗಿಲು ಸೀಮೆ, ರಾಯದುರ್ಗಸೀಮೆಯ ಮದುವೆಯ 


ಸುಂಕವನ್ನು ರದ್ದುಮಾಡಿದ್ದು. 


೨೨೫ 


ಘನಗಿರಿರ್ಯ್ಯಾಖ್ಯರಾಜ್ಯೇ ಚ ಗುತ್ತಿ ರಾಜ್ಯೇವಿಶ್ರುತೇ ರಾಜ್ಯೇ ಕಂದನವೋಲಾಖ್ಯೋ 
ಗಂಡಿಕೋಟ ಸ್ಥಳೇವಿತು ಸಿದ್ದಾವಟಾಖ್ಯೇಯ ಸಿದ್ದಾಪುರ ಸೀಮಾಖ್ಯಾ ವಿಶ್ರತೋ 


ಚಂದ್ರಗಿರಿಯಾಖ್ಯ ರಾಜ್ಯಸ್ಯ ನಾಗಮಂಗಲ ಸೀಮಾ ಮುಲ್ಬಾಯಾಖ್ಯೇ 


ಮಹಾರಾಜ್ಯೇ ರಾಯದುರ್ಗಾ 


ಬಳ್ಳಾರಿ ಜಿಲ್ಲೆ ಹೊಸಪೇಟಿ ತಾಲೂಕು ಹಂಪದೇವನಹಳ್ಳಿಯ ಶಾಸನದಲ್ಲಿ (ಕನ್ನಡ ವಿ.ಶಾ 
ಸಂ.೧ ಹೊಸ-೩೯) ದಿ.೧೨.೦೩.೧೫೧೧ ಬುಧವಾರ. 
ನಾರೀಸೀಮೆಯವೊಳಗಣ ಹಂಪದೇವಹಃಳಿಯೆಂಬ ಗ್ರಾಮ ...ನು. 


ಚಿತ್ರದುರ್ಗ ಜಿಲ್ಲೆ ಮತ್ತೋಡು ಶಾಸನದಲ್ಲಿ (ಎ.ಕ. ೫1 ಹೊಳೆಲ್ವಿರೆ. ೯೪) 
ದಿ. ೨೧.೧೨.೧೫೧೧ ಭಾನುವಾರ. 


ಕುಂತಳದೇಶವಿಖ್ಯಾತೇ ಹಿರಿಯೂರಾಖ್ಯಸೀಮನೀ ಮಲೆಯನೂರ್‌ ಸಳೇ 


ಬಳ್ಳಾರಿ ಜಿಲ್ಲೆ ಹೊಸಪೇಟೆಯ ಶಾಸನದಲ್ಲಿ (ಎಸ್‌.ಐ.ಐ. IX-1-೪೯೦) 
ದಿನಾಂಕ: ೦೭.೦೩.೧೫೧೨. ಸೋಮವಾರ. 
ಹೊಸಊರ ಮಾಗಣಿಯ ವೊಳಗಣ ವಿರುಪಾಪುರದ ಗ್ರಾಮ 


ಕೋಲಾರ ಜಿಲ್ಲ ಸುಳಿದೇನಹಳ್ಳಿಯ ಶಾಸನದಲ್ಲಿ. 
(ಎಕ. ೫ ಕೋ-೨೨) ದಿನಾಂಕ: ೨೮.೦೮.೧೫೧೨ ಶನಿವಾರ 
ನಾಯಕತನಕೆ ಸಲುವ ನೆಲುವಾಗಿಲ ಸೀಮೆವೊಳಗಣ 


ಮಂಡ್ಯ ಜಿಲ್ಲೆ ದೊಡ್ಡಜಟಕದ ಶಾಸನದಲ್ಲಿ (ಎ.ಕ.೭ ನಾಗ-೧೩೪) 
ದಿನಾಂಕ: ೨೫.೦೮.೧೫೧೨ ಶನಿವಾರ. 

ಶ್ರೀ ಹೊಸಳಾಭಿಖ್ಯೇ ವಿಖ್ಯಾತಿಮಧಿಕಾಶ್ರಿತಂ ವೆಲ್ಲೂರಭಿಖ್ಯಾ ಸೀಮತರ್ಭಾವಂ 
ಬಳ್ಳಾರಿ ಜಿಲ್ಲೆ ಹಂಪಿಯ ಶಾಸನದಲ್ಲಿ (ಎಸ್‌.ಐ.ಐ. V1-೨೫೩) 

ದಿನಾಂಕ: ೧೧.೦೩.೧೫೧೩. ಶುಕ್ರವಾರ. 

ಸೊಂಡೂರ ಸೀಮೆಗೆ ಸಲುವ ತಾಳೂರ ಗ್ರಾಮ 

ಬಳ್ಳಾರಿ ಜಿಲ್ಲೆ ಹಂಪಿಯ ಶಾಸನದಲ್ಲಿ (ಎಸ್‌.ಐ.ಐ. IV -೨೭೩) 


ದಿನಾಂಕ: ೧೧.೦೩.೧೫೧೩. ಶುಕ್ರವಾರ. 
ಪಂಚಕ ಸೀಮೆಯವೊಳಗಣ ಗೋಪಿಸೆಡಿ ಹಳಿಯ ಗ್ರಾಮ 


೧೦. 


೧೧. 


೧೨. 


೧೩. 


೧೪. 


೧೫. 


೨೨೬ 


ಬಳ್ಳಾರಿ ಜಿಲ್ಲೆ ಹಂಪಿಯ ಶಾಸನದಲ್ಲಿ (ಎಸ್‌.ಐ.ಐ. IV -೨೭೭) 
ದಿನಾಂಕ: ೧೧.೦೩.೧೫೧೩. ಶುಕ್ರವಾರ. 


ಹುಲಿಗೆಯ ಮಾಗಣಿ..... ಕಂಪಿಲೆಯಮಾಗಣಿ 


ಚಾಮರಾಜನಗರ ಭಂಡಿಗೆರೆಯ ಶಾಸನದಲ್ಲಿ (ಎ.ಕ. ೪ ಚಾಮ.೨೩೩). ದಿನಾಂಕ: 
Y.O೯.೧೫೧೩ 


ಶ್ರೀ ಅಣಿಲೇಶ್ವರ ದೇವರ ಸೇವೆಗಾಗಿ 
ಹರದನಹಳ್ಳಿಪೂರ್ವದ ಮಣೆಯದ ಸೀಮೆಯ ಗದ್ದೆ 


ಚಾಮರಾಜನಗರ ಜಿಲ್ಲೆ ತ್ರಯಂಬಕಪುರದ ಶಾಸನದಲ್ಲಿ (ಎ.ಕ. & ಗುಂಡ್ಲು-೧೩೬). 
ದಿನಾಂಕ: ೧೨.೧೦.೧೫೧೩. ಬುಧವಾರ 


ನಾಯಕತನಕೆ ಸಲುವ ತೆರಕಣಾಂಬಿ 
ಸೀಮೆಯ ಒಳೆಗೆ ಶ್ರೀ ತ್ರಿಯಂಬಕದೇವರಿಗೆ 


ಶಿವಮೊಗ್ಗ ಜಿಲ್ಲೆ ಅರಿಶಿನಗೆರೆ ಶಾಸನದಲ್ಲಿ (ಎ.ಕ. ೭ ಶಿಕಾರಿ-೨೫). 
ದಿನಾಂಕ: ೧೭.೦೪.೧೫೧೫ ಮಂಗಳವಾರ. 


ತ್ರೆಯಂಬಕರಸರು ತಮ್ಮ ನಾಯಕತನದ 
ಮಾಳೇನಹಳ್ಳಿ ಸೀಮೆಗೆ ಮಾದರವಲ್ಳಿ 
ಗ್ರಾಮದೊಳಗಣ ಬಯಿರಾಪುರವೆಂಬ ಗ್ರಾಮ 


ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶಾಸನದಲ್ಲಿ (ಎಂ.ಎ.ಆರ್‌. ೧೯೩೪-೩೨) 
ದಿನಾಂಕ: ೫.೧೨.೧೫೧೫ ಬುಧವಾರ. 


ಮಾಳೇನಹಳ್ಳಿ ನಸೀಮೆಯೊಳಗಣ ಬರುವೆಗವಟೂರು 
ಹೊಳೆ ಹೊಂನೂರು ಸೀಮೆ ವಳಗಣ ಉಂಡಲಿ 


ಚಿಕ್ಕಮಗಳೂರಿ ಜಿಲ್ಲೆ ಕಳಸದ ಶಾಸನದಲ್ಲಿ (ಎ.ಕ. ೧೧ ಮಾಡಿ-೪೫, 
ದಿನಾಂಕ ೧೦.೦೮.೧೫೧೬ ಭಾನುವಾರ) 

ಶ್ರೀ ವೀರಯಿಂಮಡಿ ಭೈರರಸ ಒಡೆಯರು ಕಳಸದ 

ರಾಜ್ಯವನಾಳುವ ಕಾಲದಲು ಕಳಸದ ಸಾವಿರಗ್ರಾಮ 


೨೨೭ 


೧೬. ಚಿತ್ರದುರ್ಗ ಜಿಲ್ಲೆ ತ್ಯಾಗದಹಳ್ಳಿಯ ಶಾಸನದಲ್ಲಿ (ಎ.ಕ ೫1 ಹೊಳಲೈರೆ-೭೦ 
ದಿ. ೨೬.೧೦.೧೫೧೭ ಸೋಮವಾರ) 
ಶ್ರೀ ಕೃಷ್ಣರಾಯ ಮಹಾರಾಯರು ನಮಗೆ 
ನಾಯಕತನಕೆ ಪಾಲಿಸಿದ ಜಾಜೂರು ಸೀಮೆಗೆ 
ಸಲುವ ತೇಗದಹಳಿ ಗ್ರಾಮವನು 
೧೭. ಮೈಸೂರು ಜಿಲ್ಲೆ ಮಾದಾಪುರದ ಶಾಸನದಲ್ಲಿ (ಎ.ಕ. ೪ ತಿನ. ೧೨೮. 
ದಿನಾಂಕ. ೧೦.೦೩.೧೫೧೯ ಗುರುವಾರ) 
ಶ್ರೀ ಮಹಾಪದಾನ ಸಾಳುವ ಗೋವಿಂದರಾಜಗಳು 
ಉಂಮತ್ತೂರು ಸೀಮೆಯ ಮೂಗೂರುಸ್ಥಳ ಮಾದವಹುರವನು 
೧೮.ದಾವಣೆಗೆರೆ ಜಿಲ್ಲೆ ಚಿಕ್ಕ ಗೋಣಿಗೆರೆಯ ಶಾಸನದಲ್ಲಿ : (ಎ.ಕ. VIL ಹೊನ್ನ, 
೧೦೧, ದಿ. ೩೦-೦೧-೧೫೨೦, ಸೋಮವಾರ) 
ಕಿಷ್ಠರಾಯ ಮಹಾರಾಯರು ನಮಗೆ 
ಉಂಬಳಿಯಾಗಿ ಪಾಲಿಸಿದ ವಾವೂರು ಸೀಮೆ 
(ಗಾಜನೂರು ಸೀಮೆ) ಯೊಳಗಣ ಚಿಕ್ಕಗೋಳಿಗೆರೆಯೆಂಬ ಗ್ರಾಮ 
೧೯.ಮಂಡ್ಕ ಜಿಲ್ಲ ಕಾಮಿಡಿ ಹಳ್ಳಿಯ ಶಾಸನದಲ್ಲಿ 
(ಪರಮಶಿವಮೂರ್ತಿ, ಕೃ.ದೇ.ಶಾಸನಗಳು ಸಂ.೧, ಕನ್ನಡ ವಿ.ವಿ. ಹಂಪಿ ೨೦೧೦, 
ಶಾಸನ ಸಂ. ೧೪೪) ದಿ. ೧೭-೦೪-೧೫೨೧ ಬುಧವಾರ 
ನಾಯಕತನಕೆ ಸಲುವ ನಾಗಮಂಗಲ 
ಸ್ಥಳದ ದಡಿಗದ ಸೀಮೆಯೊಳಗಣ 
ಕಾಮಿಡಿಹಳ್ಳಿಯ ಗ್ರಾಮವನು 
೨೦. ಚಿಕ್ಕಬಳ್ಳಾಪುರ ಜಿಲ್ಲೆ ಸುಗಟೂರು ಶಾಸನದಲ್ಲಿ 
(ಎ.ಕ. , ಶಿಡ್ಡ-೧೦, ದಿನಾಂಕ : ೦೩-೦೯-೧೫೨೨ ಭಾನುವಾರ) 
ನಮಗೆ ಕ್ರಷ್ಟರಾಯ ಮಹಾರಾಯರು, ನಲ್ಲೂರು ಸೀಮೆ ಒಳಗಣ 
೨ಛ; ಮೈಸೂರು ಜಿಲ್ಲೆ ಸೋಹಳ್ಳಿಯ ಶಾಸನದಲ್ಲಿ (ಎ.ಕ. ೩, ಹೆಗ್ಗ ೧೩೪, 
ದಿ. ೩೦-೦೯-೧೫೨೨ ಮಂಗಳವಾರ) 
ತಂಮ ನಾಯ್ಸತನಕೆ ಸಲುವ ಕೋಟೆ ಸೀಮೆಯ 
ಒಳೆಗಣ ಬಯಿನಾಡ ಸ್ಥಳದ ಸೋಗಹಳಿ 
೨೨. ತುಮಕೂರು ಜಿಲ್ಲೆ ಜಿಂದಗೆರೆಯ ಶಾಸನದಲ್ಲಿ (ಎ.ಕ. ೫1, ಗುಬ್ಬಿ-೫೧, 
ದಿ. ಕ್ರಿಶ. ೧೫೨೨) 


೨೨೮ 


ಕ್ರಷ್ಠರಾಯ ಮಹಾರಾಯ ನಾಳ್ಳ ಎಲ್ಲಪ್ಪಣಗಳಿಗೆ 
ಸಲುವ ಬಿದುರೆ ಸೀಮೆಯೊಳಗಣ ಕಗೆರೆಯ 
೨೩. ರಾಮನಗರ ಜಿಲ್ಲೆ ಅಬ್ಲೂರು ಶಾಸನದಲ್ಲಿ (ಎ.ಕ. 1%, ಚನ್ನ ೨೫೩, 
ದಿನಾಂಕ : ೨೧-೧೦-೧೫೨೩, ಬುಧವಾರ ) 
ಕೆಳಲೇಸಂಜ್ಞೆ ನಾಡೌ ಚ ಚೆಂನಪಟಣ ಸೀಮನಿ 
ಹೊಂಗನೂರು ಸ್ವಳೇ ಪ್ರಾಚ್ಯೇ ಪ್ರತಿಷ್ಠಿತ 
೨೪.ಹಾಸನ ಜಿಲ್ಲೆಯ ಕುದುರೆಗುಂಡಿಯ ಶಾಸದಲ್ಲಿ (ಎ.ಕ. ೪1 ರ ಹಾಸ. ೮೩, 
ದಿನಾಂಕ : ೦೭-೦೪-೧೫೨೪ ಗುರುವಾರ) 
ಶ್ರೀಮದ್ವೈಯಸಣನಾಡುಕೇ ತಥಾ ಬೇಲೂರು ಸೀಮಾಯಾಂ 
೨೫. ಹಾಸನ ಜಿಲ್ಲೆ ಬೇಲೂರು ಶಾಸನದಲ್ಲಿ (ಎಕ. ೯ ಬೇ. ೧೫೯, 
ದಿನಾಂಕ : ೦೫-೦೭-೧೫೨೪ ಬುಧವಾರ) 
ರಾಯರು ನಾಯಕತನಕೆ ಪಾಲಿಸಿದ ವಸ್ತಾರೆಯ ಸೀಮೆಗೆ 
೨೬. ದಾವಣಗೆರೆ ಜಿಲ್ಲೆ ಚಟ್ಟಹಳ್ಳಿ ಶಾಸನದಲ್ಲಿ (ಕ.ವಿ.ಶಾ.ಸಂ.೧, ಹರಪ ಹಿ, 
ದಿನಾಂಕ ೦೭-೧೧-೧೫೨೪ ಸೋಮವಾರ) 
ಉಚ್ಚಂಗಿಯ ವೇಂಠೆಯಕೆ ಸಲುವ ಕವಿಳಿಚೆರ್ವಿನ 
ಸೀಮೆಯವೊಳಗಣ ಚಟನ ಹಳಿಯ ಗ್ರಾಮವನು 
೨೭. ಬೆಂಗಳೂರು ಜಿಲ್ಲ ಸಿದ್ದೇನಹಳ್ಳಿಯ ಶಾಸನದಲ್ಲಿ (ಎ.ಕ. 1X, ಹೊಸ ೫೭, 
ದಿನಾಂಕ ೦೨-೦೧-೧೫೨೫ ಸೋಮವಾರ) 
ಕಿಷ್ಠರಾಯ ಮಹಾರಾಯರ ಕುಮಾರ ಸಾಕ್ಷಿ ಚಿಂ ನಮನಾಯ್ಯರಿಗೆ 
ಪಾಲ್ಲಿದ ಮುಲುವಾಗಿಲು ಸೀಮೆಯೊಳಗಣ 
೨೮. ರಾಯಚೂರು ಜಿಲ್ಲೆ ಸಾಲಗುಂದೆಯ ಶಾಸನದಲ್ಲಿ (ಕನ್ನಡ ವಿಶ್ವವಿದ್ಯಾಲಯ ಶಾಸನ, 
ಸಂ.೭, ಸಿಂಧಷಿ) ದಿನಾಂಕ : ೧೮-೦೫-೧೫೨೫ 
ಕೃಷ್ಣರಾಯ ಮಹಾರಾಯರು ನಂಮ ಅಬ್ದರಾಉ, ಅಯ್ಯನವರಿಗೆ 
ಕುದುರೆಯ ನಾಯಕತನದ ರವುಡುಕುಂದೆಯ ಸೀಮೆಗೆ ಸಲುವ 


೨೯. ತುಮಕೂರು ಜಿಲ್ಲೆ ಬೂದಿಹಾಳು ಶಾಸನದಲ್ಲಿ (ಎ.ಕ. X11, ಚಿಕ್ಕನಾ ೧೦, 
ದಿನಾಂಕ : ೧೧-೦೮-೧೫೨೫ ಶುಕ್ರವಾರ) 
ಖ್ಯಾತಿ ಮನ್ಮಗರೇ ನಾಡು ವೇಂತ್ಯಯ್ಯಕಭೂಷಣಂ | ಬೂದಿಹಾಳಾಖ್ಯ 
ಸೀಮಾಂತ ವರ್ತಿತಂ ಸಮುಪಾಶ್ರಿತಾಂ 


೨೨೯ 


೩೦. ಕೋಲಾರ ಜಿಲ್ಲೆ ಉಳ್ಳೇರಹಳ್ಳಿಯ ಶಾಸನದಲ್ಲಿ (ಎ.ಕ. ೫೪VIL ಮಾಲೂರು, ೩೫, 
ದಿನಾಂಕ ೨೧-೦೮-೧೫೨೫ ಶನಿವಾರ) 
ನಮ್ಮ ನಾಯಕತನಕೆ ಪಾಲಿಸಿದ ತೇಕಲಸೀಮೆಯೊಳಗಣ ಉಳೆಯರ 
ಹಳೀ ಕೋಳಾಳದ ತಂಬಿಗೆ 


೩೧. ಬೆಂಗಳೂರ ಗ್ರಾಮಾಂತರ ಜಿಲ್ಲೆ ದೇವಿ ಶೆಟ್ಟಿಹಳ್ಳಿಯ ಶಾಸನದಲ್ಲಿ (ಎ.ಕ. 1%, ಬೆಂಗಳೂರು 
(ಅನು) ಹೊಸ ೧೯೩, ದಿನಾಂಕ : ೨೪-೦೬-೧೫೨೬ ಭಾನುವಾರ) 
ಕೃಷ್ಣದೇವ ಮಹಾರಾಯ ಪ್ರುಥವೀರಾಜ್ಯಂಗೆಯ್ಯ ತಂಯಿರಲು 
ಬ..... ಗೆ ಸಲುವ ಹುಲ್ಲುರ ಸೀಮೆಯ 


೩೨. ದಾವಣಗೆರೆ ಜಿಲ್ಲೆ ನಿಬ್ಬಗೂರು ಶಾಸನದಲ್ಲಿ (ಎ.ಕ. ೫, ಜಗ-೪೧, 
ದಿನಾಂಕ : ೧೮-೦೩-೧೫೨೭ ಸೋಮವಾರ) 
ನಮಗೆ ನಾಯಕತನಕೆ ಪಾಲಿಸಿದ ಜಗಲೂರ 
ಸೀಮೆಯೊಳಗಣ ನಿಬಗೂರನೂ... 


೩೩. ಕೋಲಾರ ಜಿಲ್ಲೆ ಆಲಂಗಿರಿಯ ಶಾಸನದಲ್ಲಿ (ಎ.ಕ. ೫, ಚಿಂತಾ-೫೭, 
ದಿನಾಂಕ : ೨೯-೦೬-೧೫೨೭ ಶನಿವಾರ) 
ಕೃಷ್ಣರಾಯ ಮಹಾರಾಯರು . .. ಚಾವಡಿಗೆ ಸಲುವ 
ಯೋಳುನಾಡೊಳಗಣ ಕೋಳಾಲ ಸೀಮೆಯೊಳಗಣ... 


೩೪. ದಾವಣಗೆರೆ ಜಿಲ್ಲೆಯ ಕೆರೆಗುಡಿಹಳ್ಳಿಯ ಶಾಸನದಲ್ಲಿ (ಎಸ್‌.ಐ.ಐ. IX-11-ಸಂ. ೫೨೨, 
ದಿನಾಂಕ ೦೭-೦೮-೧೫೨೭ ಬುಧವಾರ) 
ತಿ(೦)ಮ್ಮರಸರ ಮಕ್ಕಳು ರಾಯಸ್ತ ನಾರಣಪ್ಪನವರಿಗೆ 
ಕೊಟೂರ ಸೀಮೆಯ ವೊಳಿತಕೆ ಸಲುವ 


೩೫. ಚಿಕ್ಕಮಗಳೂರು ಜಿಲ್ಲೆಯ ಯಗಟಿಯ ಶಾಸನದಲ್ಲಿ (ಎ.ಕ. ೧೨, ಕಡೂರು-೧೯೦, 
ದಿನಾಂಕ ; ೨೪-೦೮-೧೫೨೭, ಶನಿವಾರ) 
ಬಯಪನಾಯಕರು ರಾಯರ ಅರಿಕೆಯಲ್ಲಿ 
ಯಗಟಿಯ ಹತ್ತು ಸಾವಿರದ ಸೀಮೆವೊಳಗೆ 


೩೬. ಶಿವಮೊಗ್ಗ ಜಿಲ್ಲೆ ಕೂಡ್ಲಿಯ ಶಾಸನದಲ್ಲಿ (ಎ.ಕ. ೧೩, ಶಿವ-೪೭, 
ದಿನಾಂಕ : ೦೫-೧೧-೧೫೨೭, ಮಂಗಳವಾರ) 
ಹಾನುಗಲ್ಲ ಮಹಾಸೀಮ್ದಿ ವಿಖ್ಯಾತಿಮಧಿಕಾಂ ಶ್ರೀತಂ 


೨೩೦ 


೩೭. ತುಮಕೂರು ಜಿಲ್ಲೆ ಪಂಕಜನಹಳ್ಳಿಯ ಶಾಸನದಲ್ಲಿ (ಎ.ಕ. ೫೪1 ತುಮ. ೮೩ 


೩೮. 


೩೯. 


೪೦, 


೪೧. 


೪2; 


೪ಡಿ, 


ದಿನಾಂಕ : ೦೭-೦೨-೧೫೨೯ ಭಾನುವಾರ) 


ಮಹಾರಾಯಂಗೆ ಸಕಲಾದ್ದುದಯವಾಗಬೇಕೆಂದು 
ಶೆಟ್ಟಿಕೆರೆಯ ನಸೀಮೆಯಲು ಪಂಕಜನಹಳ್ಳಿ 


ಹಾಸನ ಜಿಲ್ಲ ಕಲ್ಲಹಳ್ಳಿಯ ಶಾಸನದಲ್ಲಿ (ಎ.ಕ. 1%, ಬೇಲೂರು, ೪೫೫, 
ದಿನಾಂಕ ೦೯-೦೮-೧೫೨೯ ಸೋಮವಾರ) 
ಕ್ರಷ್ಠರಾಯರಿಗೆ ಪುಣ್ಯವಾಗಬೇಕೆಂದು ಪುಷ್ಪಗಿರಿಯ ನಿರಾಸಿಯಮಠದ 
ಲಿಂಗಂಣ್ಣೊಡೆಯರಿಗೆ ದೇವಿಯ ಹಳ್ಳಿಯ ಸೀಮೆಯ ಒಳಗಾದ 


ರಾಮನಗರ ಜಿಲ್ಲೆ, ಕೆಂಪೋಹಳ್ಳಿಯ ಶಾಸನದಲ್ಲಿ (ಎ.ಕ. 1%, ಮಾಗ-೪೫, 
ಕ್ರಿ.ಶ. ೧೬ನೇ ಶತಮಾನ) 
ಸೋಲೂರ, ಕೆಂಪನಪುರದ ಗ್ರಾಮ ೧, ದಂಮಿನ ಕಟ್ಟೆಗ್ರಾಮ-೧ 
ಉಭಯಂ ಗ್ರಾಮ ಎರಡನೂ 


ಕರ್ನೂಲು ಜಿಲ್ಲೆ ಗೂಳ್ಯದ ಶಾಸನದಲ್ಲಿ (ಎಸ್‌.ಐ.ಐ. IX-l]-ಸಂ. ೪೭೭, 
ದಿನಾಂಕ : ೧೬-೦೭-೧೫೦೯ ಗುರುವಾರ) 
ಗಂಡಿಕೋಟೆಯ ಸೀಮೆಯ ಯೇಟೂರ ಪುರವರಾಧೀಶ್ವರನು 


ಅನಂತಪುರ ಜಿಲ್ಲೆ ಉಪ್ಲಾಡಿಹಳ್ಳಿಶಾಸನದಲ್ಲಿ (ಎಸ್‌.ಐ.ಐ. IX-11-ಸಂ.೪೮೫) 
ದಿನಾಂಕ : ೩೦-೦೪-೧೫೧೨ ಶುಕ್ರವಾರ) 
ನಂಮ ನಾಯಕತನಕೆ ಸಲುವ ಮಾರಟೂರ ಸೀಮೆಯ ರೊದ್ದನಾಡೊಳಗಣ 


ಅನಂತಪುರ ಜಿಲ್ಲೆ ಕೊನಕೊಂಡ್ಹ್ಡ ಶಾಸನದಲ್ಲಿ (ಎ.ಆರ್‌.ಎಸ್‌.ಐ.ಇ ೧೯೨೦, ೨೧, 
ಸಂ. ೪ ದಿನಾಂಕ : ೨೪-೦೬-೧೫೧೨ ಗುರುವಾರ) 
ಗುತ್ತಿರಾಜ್ಯದ ಎಡಪಟಿಸೀಮೆಯ ದಂಡನಾಯಕಚೆರುವು 


ಅನಂತಪುರ ಜಿಲ್ಲೆ ಕಂಬದೂರ ಶಾಸನದಲ್ಲಿ (ಎಸ್‌.ಐ.ಐ. IX-1]- ಸಂ.೪೮೬, 
ದಿನಾಂಕ : ೨೩-೧೦-೧೫೧೨ ಶುಕ್ರವಾರ) 
ರಾಯರು ನಮಗೆ ಪಾಲಿಸಿದ ಕುಂದುರುಪೆಯಸೀಮೆಯ ಒಳಗಣ ಕಂಭದೂರ ಕೆರೆಯ 


೨೩೧ 


೪೪. ಕಡಪ ಜಿಲ್ಲೆಯ ಚಿನ್ನಮಾಸಪಲ್ಲಿಯ ಶಾಸನದಲ್ಲಿ (ಎಸ್‌.ಐ.ಐ. IX-1, ಸಂ. ೪೯೫, 
ದಿನಾಂಕ : ೨೭-೦೩-೧೫೧೪ ಸೋಮವಾರ) 
ಚೆನ್ನಕೇಶವ ದೇವರಿಗೆ ಪೂಜಾ ಪುನಸ್ಕಾರ ಅಮೃತಪಡಿ 
ನಯಿವೇದಕೆ ಮುಲುಕಿನಾಟಿ ಸೀಮೆವೊಳಗೆ ಚೆನ್ನೂರಿಸೀಮೆ 


೪೫. ನೆಲ್ಲೂರು ಜಿಲ್ಲೆ ಉದಯಗಿರಿಯ ಶಾಸನದಲ್ಲಿ (ಎಸ್‌.ಐ.ಐ. 11, ಉ.೩೭, ಕ್ರಿಶ ೧೬ ಶತಮಾನ) 
ಕೋಣೆವಲ್ಲಭರಾಯನಿಗೆ ಸಮರ್ಪಿಸ್ತ ನೆಲ್ಲೂರು ಸೀಮೆಯ ಶ್ರೀಕಲ್ಲುಗ್ರಾ.... 


ಡಿ.ವಿ. ಪರಮಶಿವಮೂರ್ತಿಗಳು, ಕೃಷ್ಣದೇವರಾಯನ ಅವಧಿಯಲ್ಲಿನ ಶಾಸನಗಳಲ್ಲಿ 
೬೫ಕ್ಕೂ ಹೆಚ್ಚು ಸೀಮೆಗಳು ಉಲ್ಲೇಖಗೊಂಡಿವೆ ಎಂದರೂ ೩೨ ಸೀಮೆಗಳ ಪಟ್ಟಿ ನೀಡಿದ್ದಾರೆ. 


ಮೇಲೆ ನೀಡಿದ ಪಟ್ಟಿಗಿಂತ ಹೆಚ್ಚುವರಿಯಾಗಿ fol ರಾಜ್ಯಗಳು ಇಲ್ಲಿವೆ. 


೦೧. ದೇವಸಮುದ ಸೀಮೆ ೧೪. ಶ್ರೀರಂಗಪಟ್ಟಣ ಸೀಮೆ 
೦೨. ರಾಮನಾಯ್ಯನ ಹಳ್ಳಿ ಸೀಮೆ ೧೫. ಜಾಜೂರು ಸೀಮೆ 
೦೩. ನಾರಿ ಸೀಮೆ ೧೬. ಉಮ್ಮತ್ತೂರು ಸೀಮೆ 
೦೪, ಹಿರಿಯೂರು ಸೀಮೆ ೧೭. ಗದುಗಿನ ಸೀಮೆ 
೦೫. ನೇಲವಾಗಿಲು ಸೀಮೆ ೧೮. ಗಾಜನೂರು ಸೀಮೆ 
೦೬. ವೆಲ್ಲೂರು ಸೀಮೆ ೧೯. ನೊಣಬಿನಕೆರೆ ಸೀಮೆ 
೦೭. ಕೊಪಣ ಸೀಮೆ ೨೦. ಬೇಲೂರು ಸೀಮೆ 
೦೮. ಪಂಚಕದ ಸೀಮೆ ೨೧. ವಸ್ತಾರೆ ಸೀಮೆ 

೧೯. ರಾಯದುರ್ಗ ಸೀಮೆ ೨೨. ಕವಿಳಿಚೆರ್ವಿಸೀಮೆ 
೧೦. ಸೊಂಡೂರು ಸೀಮೆ ೨೩. ಬೂದಿಹಾಳು ಸೀಮೆ 
೧೧. ಮಣಿಯ ಸೀಮೆ ೨೪. ಕೊಯ್ಯಕುರಿಕೆ ಸೀಮೆ 
೧೨. ಹೊನ್ನೂರ ಸೀಮೆ ೨೫. ಜಗಳೂರು ಸೀಮೆ” 


೧೩. ಸೋಲೂರು ಸೀಮೆ 


೨೩೨ 


ಈ ಸೀಮೆ ಅಥವಾ ರಾಜ್ಯದ ರಾಜ್ಯಪಾಲರ ಮುಖ್ಯ ಕರ್ತವ್ಯವೆಂದರೆ - ಪ್ರಾಂತವನ್ನು 
ಶತ್ರುಗಳಿಂದ ರಕ್ಷಿಸುವುದು. ಅವನು ಮುಖ್ಯ ಕಂದಾಯ ಅಧಿಕಾರಿ ಮತ್ತು ಮುಖ್ಯ ನ್ಯಾಯಧೀಶನೂ 
ಆಗಿದ್ದನು. ಕಾನೂನು ವ್ಯವಸ್ಥೆ, ನಾಗರಿಕರ ವಿತ್ವ್ತ ಜೀವಿತಗಳ ರಕ್ಷಣೆ ಅವನ ಜವಾಬ್ದಾರಿ 
ಆಗಿತ್ತು. ಅವರಿಗೆ ತೆರಿಗೆ ವಿಧಿಸುವ ಮತ್ತು ಮಾಫಿ ಮಾಡುವ ಅಧಿಕಾರವಿತ್ತು ಆದರೆ ಅವನು 


ಒಂದು ನಿಶ್ಚಿತವಾದ ಮೊತ್ತವನ್ನು ಕೇಂದ್ರ ಸರಕಾರಕ್ಕೆ ಸಾಲಿಯಾನಾ ಸಲ್ಲಿಸಬೇಕಾಗಿತ್ತು. 


ನೂನಿಜ್‌ ತನ್ನ ವರದಿಯಲ್ಲಿ ಕೆಲವು ರಾಜ್ಯಪಾಲರ ಹೆಸರುಗಳನ್ನು ಅವರ ಆದಾಯ, 
ಅವರು ಕೇಂದ ಸರಕಾರಕ್ಕೆ ನೀಡಬೇಕಾಗಿದ್ದ ವಾರ್ಷಿಕ ಮೊತ್ತ ಮತ್ತು ಅವರು ಮೀಸಲಿಡಬೇಕಾದ 
ಸೇನಾಬಲವನ್ನು ತಿಳಿಸುತ್ತಾನೆ. ಆದರೆ ಅವನು ಕೊಡುವ ಅಂಕೆಸಂಖ್ಯೆಗಳಿಗೆ ಶಾಸನದ ಆಧಾರಗಳಿಲ್ಲ” 


ನಾಯಕ - ನಾಯಂಕಾರ - ನಾಯಂಕಾರಕಟ್ಟಣ : ಶಾಸನೋಲ್ಲೇಖಗಳು, ವಿವರಣೆ 


ಕೃಷ್ಣದೇವರಾಯನ ಆಡಳಿತ ವ್ಯವಸ್ಥೆಯಲ್ಲಿ ಪೂರ್ವಕ್ರಮದಿಂದ ಬಂದಿದ್ದ ನಾಯಕತನ 
- ನಾಯಂಕಾರ ಪದ್ಧತಿಯು ಕರ್ನಾಟಕ-ಆಂಧ್ರ ಸೀಮೆಗಳಲ್ಲಿ ಜಾರಿಯಲ್ಲಿತ್ತು. ಅದರಂತೆ 
ತಮಿಳು ಪ್ರದೇಶದಲ್ಲಿ ನಾಯಂಕಾರ ಕಟ್ಟಣಂ ಪದ್ಧತಿಯೂ ಇತ್ತು. ನಾಯಕತನ ದೊರೆತವನು 
ರಾಯನು ನೀಡಿದ ಗ್ರಾಮ-ಭೂಮಿಗೆ ಒಡೆಯನಾಗಿದ್ದನು. ಅವನು ನಿಜವಾಗಿ 
ಜಹಗೀರುದಾರನಾಗಿದ್ದನು. ಕೃಷ್ಣದೇವರಾಯನ ಅನೇಕ ಶಾಸನಗಳಲ್ಲಿ ನಾಯಕತನದ 


ಉಲ್ಲೇಖಗಳಿವೆ ಈ ಶಾಸನಗಳನ್ನು ಕಾಲಾನುಕ್ರಮದಲ್ಲಿ ಸಂಕಲಿಸಲಾಗಿದೆ. 


೧. ತುಮಕೂರು ಜಿಲ್ಲಾ ಹಂದ್ರಾಳು ಶಾಸನದಲ್ಲಿ (ಎ.ಕ. ೫1, ಮಧು-೫೮ಿ, 
ದಿನಾಂಕ ೨೮-೦೨-೧೫೧೧ ಶುಕವಾರ) 
ಶ್ರೀವೀರ ಕೃಷ್ಣರಾಯ ಮಹಾರಾಯರ ಸಾಮ್ರಾಜ್ಯದಲು 
ಯೆಲ್ಲಪ್ಪ ನಾಯ್ಕರು ಹಂದರಹಾಳು ತಿರುಮಲದೇವರಿಗೆ 
ಕೊಟ್ಟಂಥ ಶಾಸನದ ಕ್ರಮ 


೨. ರಾಮನಗರ ಜಿಲ್ಲ ಚನ್ನಪಟ್ಟಣ ತಾಲೂಕು ಹೊಟ್ಟೆಗನ ಹೊಸಹಳ್ಳಿಶಾಸನದಲ್ಲಿ 
(ಎಕ. 1%, ಚನ್ನ ೧೫೬, ದಿನಾಂಕ ೦೮-೦೪-೧೫೧೩ ಶುಕ್ರವಾರ) 
ಶ್ರೀ ವೀರಪ್ರತಾಪ ಕೃಷ್ಣರಾಯ ಮಹಾರಾಯರು ಪೃಥಿವೀರಾಜ್ಯಂ 
ಗೆಯ್ಯುತಿರಲಾಗಿ ಶ್ರೀಮತು ದೇವರಾಯಪಟಣದ ತಿಂಮಂಣೊಡೆಯರ 


೨೩೩ 


ಮಕ್ಕಳು ಕೆಂಚಸೋಮಂಣೋಡೆಯರು ನಂಮ್ಮ ಸ್ಪಾಮಿ ಕೃಷ್ಣರಾಯ 
ಮಹಾರಾಯರು ನಮಗೆ ನಾಯಕತನಕೆ ಪಾಲಿಸಿದ ಚಂನಪಟ್ಟಣದ ಸೀಮೆ 


. ರಾಮನಗರ ಜಿಲ್ಲೆ ಅರಿಶಿನಕುಂಟೆ ಶಾಸನದಲ್ಲಿ (ಎ.ಕ. 1X, ಮಾಗ ೬ಲಿ, 
ದಿನಾಂಕ : ೦೪-೧೧-೧೫೧೬ ಮಂಗಳವಾರ) 

ಊಳಿಗದ ಮಾದೆನಾಯಕರು ಅರಿಸಿನಗುಂಟೆಯ ಪುರದ ಜಗ್ಗೆಯ ವೀರಂಣ 
ಒಡೆಯರು ದೇವರಿಗೆ... ಶ್ರೀ ವಿರೂಪಾಕ್ಷನ ಸಂನಿಧಿಯಲು ಕೊಟ್ಟ 
ಕ್ರಷ್ಠರಾಯ ಮಹಾರಾಯರು ನಮಗೆ ನಾಯಕತನಕೆ ಪಾಲಿಸಿದ 

ಸೋಲೂರ ಸೀಮೆಯೊಳಗಣ ಅರಸಿನಗುಂಟೆಯ ಪುರಕ್ಕೆ 


. ಚಿತ್ರದುರ್ಗ ಜಿಲ್ಲೆ ತ್ಯಾಗದಹಳ್ಳಿಯ ಶಾಸನದಲ್ಲಿ (ಎ.ಕ. ೫1, ಹೊಳಲೈರೆ-೭೦, 
ದಿನಾಂಕ ; ೨೬-೧೦-೧೫೧೭ ಸೋಮವಾರ) 

ಶ್ರೀ ಕೃಷ್ಣರಾಯ ಮಹಾರಾಯರು... ಲ ಕಾರ್ಯಕ್ಕೆ 

ಕರ್ತರಾದ ಪ್ರದಾನ ಮಲ್ಲರಸರು.... ರ ಗವಿಯ 

ತಿರುಮಲದೇವಿ ಶ್ರೀಕ್ರಷ್ಠ್ಷರಾಯ ಮಹಾರಾಯರು 


ನಮಗೆ ನಾಯಕತನಕೆ ದಯಪಾಲಿಸಿದ ಜಾಜೂರು ಸೀಮೆಗೆ 
ಸಲುವ ತೇಗದಹಳಿ ಗ್ರಾಮವನು 


. ರಾಮನಗರ ಜಿಲ್ಲೆ ನಾಗಶೆಟ್ಟಿಹಳ್ಳಿಯ ಶಾಸನದಲ್ಲಿ (ಎ.ಕ. 1X, ಮಾಗ ೧೧) 
ದಿನಾಂಕ : ೨೮-೦೭-೧೫೨೦ ಶನಿವಾರ) 

ಸಾಳುವ ತಿಮ್ಮರಸಯ್ಯನವರ ಅಳಿಯಂದಿರಾದ 

ಅಪ್ಪರಸಯ್ಯನವರಿಗೆ ಶ್ರೀ ಕ್ರಷ್ಠರಾಯ ಮಹಾರಾಯರು 

ನಾಯಕತನಕೆ ಪಾಲಿಸಿದ ಸೋಲೂರು ಸೀಮೆಗೆ ಸೇರಿದ 

ನಾಗಸೆಟ್ಟಿಹಳ್ಳನು 


. ಚಾಮರಾಜನಗರ ಜಿಲ್ಲೆ ಕೋಡಿಹಳ್ಳಿ ಶಾಸನದಲ್ಲಿ (ಎ.ಕ.೩, ಗುಂಡ್ಲು-೧೫೬) 
ದಿನಾಂಕ : ೨೮-೧೨-೧೫೨೧ ಶನಿವಾರ 

ಶ್ರೀ ಮನ್ಮಹಾರಾಜಾಧಿರಾಜ ಶ್ರೀ ವೀರಕೃಷ್ಣರಾಯಮಹಾರಾಯರು 

ಪೃಥಿವಿಯ ರಾಜ್ಯಂಗೆಯ್ಯುವಲ್ಲಿ ನಮಗೆ ನಾಯಕತನಕೆ ಸಲುವ 

.... ಗುನಾಡ ತೆರಕಣಾಂಬಿಯ ಸ್ಥಳದಲ್ಲಿ ಕೋಡಿಹಳ್ಳಿ 


. ಚಾಮಾಜನಗರ ಜಿಲ್ಲೆ ತ್ರಯಂಬಕಪುರ ಶಾಸನದಲ್ಲಿ (ಎ.ಕ.೩, ಗುಂಡ್ಲು, ೧೩೪, 
ದಿನಾಂಕ : ೨೮-೧೨-೧೫೨೧, ಶನಿವಾರ) 
ಕ್ರುಷ್ಠರಾಯ ಮಹಾರಾಯರು ಪೃಥಿವೀ ಸಾಂಮ್ರಾಜ್ಯಂ ಗೆಣವಲ್ಲಿ 


೨೩೪ 


ನಮಗೆ ನಾಯಕತನಕೆ ಪಾಲಿಸಿದ ಕುಡುಗನಾಡ ತೆರಕಣಾಂಬಿ ಸ್ಥಳದಲ್ಲಿ 
ಕೋಡಿಹಳ್ಳಿಯ ಕಾಲುವಳೀ 


೮. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಾಸನಪುರದ ಶಾಸನದಲ್ಲಿ (ಎ.ಕ. 1X ಬೆಂಗ(ಅನು) 
೧೮೬) ದಿನಾಂಕ : ೨೧-೦೮-೧೫೨೩ ಶುಕ್ರವಾರ 
ಶ್ರೀ ಮಂಮಹಾರಾಜಾಧಿರಾಜ ಪರಮೇಶ್ವರ ವೀರಪ್ರತಾಪ 
ಶ್ರೀ ಕ್ರಿಷ್ಠ. . . ಯಮಹಾರಾಯರು ಕೊಮನಾಯ್ದರಿಗೆ ನಾಯ್ಕ 
ಣ ಕ ಕ 
... ನಕೆ ಪಾಲಿಸಿದ ಕುಕ್ಕಲನಾಡೊಳಗಣ ತಿರುವೆಂಗಡನಾಥ 
ದೇವರಿಗೆ.... 


೯. ಕೋಲಾರ ಜಿಲ್ಲೆ ಉಳ್ಳರಹಳ್ಳಿಯ ಶಾಸನ (ಎ.ಕ. ೫ಳ11 ಮಾಲೂರು ೩೫, 
ದಿನಾಂಕ ೨೧-೦೮-೧೫೨೫ ಶನಿವಾರ) 
ಶ್ರೀ ವಿಠಲರಾಹುತರು ತಮಗೆ ಕೃಷ್ಣರಾಯ ಮಹಾರಾಯರು 
ನಮ ನಾಯಕತನಕೆ ಪಾಲಿಸಿದ ತೇಕಲ ಸೀಮೆಯೊಳಗಣ 
ಉಳೆಯರಹಳಿ ಕೋಳಾಳದ ತಂಬಿಗೆ 


೧೦. ಚಾಮರಾಜನಗರ ಜಿಲ್ಲೆ ಹೆಗ್ಗೋಠಾರದ ಶಾಸನ (ಎ.ಕ. ೪, ಚಾಮ ೩೮೬, 
ದಿನಾಂಕ : ೨೯-೧೨-೧೫೨೭ ಭಾನುವಾರ ) 
ಕೃಷ್ಣದೇವಮಹಾರಾಯರು ಪೃಥವೀರಾಜ್ಯಂಗೆಯ್ಯುತಿರಲಾ 
ಸಮಯದಲ್ಲಿ ಅವಸರದ ದೇಮರ್ಸಯ್ಯನವರ ನಾಯಕತನದ 
ವಳಿತಕೆ ಪಾಲಿಸಿದ ವುಂಮತ್ತೂರ ಸೀಮೆಯಲ್ಲಿ ತಗಡೂರು ಸ್ಥಳಕೆ 
ಸಲುವ ಹೆಗ್ಗೂಠಾರವನು 


ವಿಜಯನಗರ ಸಾಮ್ರಾಜ್ಯದ ಆಡಳಿತವು ಒಂದು ಊಳಿಗಮಾನ್ಯ ಪದ್ಧತಿಯ ಪ್ರಕಾರ 
ಸಾಮಂತರ ಮೂಲಕ ನಡೆಯುತ್ತಿತ್ತು ಇವರು ಪೂರ್ಣ ಸ್ಪತಂತ್ರರಲ್ಲ. ಇವರು ೧. ಸಾಮಂತ, 
೨. ನಾಯಕೆ, ೩. ದಂಡನಾಯಕ. ೪. ಮಂಡಲೇಶ್ವರ, ೫. ರಾಜ, ೬. ಮಹಾರಾಜ, ೭.ಒಡೆಯ 


ಮುಂತಾದ ಹೆಸರುಗಳಿಂದ ಕರೆಯಲ್ಲಡುತ್ತಿದ್ದರೂ ಅವರ ಅಂತಸ್ತು ಒಂದೇ ಆಗಿತ್ತು. 


ಅರಸರು ಯಾರೋ ಒಬ್ಬರಿಗೆ ಕೆಲ ಪ್ರದೇಶವನ್ನು ನಾಯಂಕಾರ ಪದ್ಧತಿಯಲ್ಲಿ 


ಕೊಡುತ್ತಿದ್ದರು. ಅವನೇ ನಾಯಕ ಅಥವಾ ಪಾಳೇಗಾರ. ಅವನು ಮುಖ್ಯವಾಗಿ ಸೇನಾ ಸಹಾಯ 


ಮಾಡಬೇಕು. ರಾಷ್ಟ್ರದ ಸಮಸ್ತ ಭೂಮಿಗೆ ಸಾಮಾಟನೇ ಒಡೆಯ ಅವನು ತನಗೆ ಸರಿಕಂಡವರಿಗೆ 


೨೩೫ 


ಅಥವಾ ಬೆಂಬಲಿಗರಿಗೆ ಜಾಗೀರು ನೀಡುತ್ತಿದ್ದನು. ಅವರೇ ನಾಯಕರು, ಅವರ ಜಾಗೀರೇ 
ಅಮರಂ ಅಥವಾ ನಾಯಕ್ಕಟ್ಟಣಂ. ಅಮರನಾಯಕರು ಕೇಂದ್ರ ಸರಕಾರಕ್ಕೆ ವಾರ್ಷಿಕವಾಗಿ 


ನಿಶ್ಚಿತ ಹಣ ನೀಡುವುದಲ್ಲದೇ ಗೊತ್ತು ಪಡಿಸಿದ ಸೈನ್ಯವನ್ನು ಸುಸ್ಪಿತಿಯಲ್ಲಿಟ್ಟರಬೇಕು. ಈ 


(() [se] 


ನದ) 


ನಾಯಕರು ಒಪ್ಪಂದದ ಪ್ರಕಾರ ನಡೆಯದಿದ್ದರೆ ಶಿಕ್ಷಿಸಲ್ಲಡುತ್ತಿದ್ದರು. ಪ್ರಾಂತದ ರಾಜ್ಯಪಾಲನನ್ನು 
ದಂಡನಾಯಕ ಎನ್ನುತ್ತಿದ್ದರು. ಅಮರ ನಾಯಕರನ್ನು ಬೇರೆ ಕಡೆ ವರ್ಗಾಯಿಸುತ್ತಿರಲಿಲ್ಲ. ಆದರೆ 


ದಂಡನಾಯಕ / ರಾಜ್ಯಪಾಲರು ಅವಶ್ಯಕತೆಗೆ ತಕ್ಕಂತೆ ವರ್ಗವಾಗುತ್ತಿದ್ದರು. 


ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಸರಿಯಾಗಿಡಲು ಪ್ರತಿಯೊಂದು ರಾಜ್ಯದಿಂದ 
ವಿಜಯನಗರದಲ್ಲಿ ಒಬ್ಬ ಪ್ರತಿನಿಧಿ (ಸ್ಥಾನಾಪತಿ) ಇರುತ್ತಿದ್ದನು. ನಾಯಕನ ಪರವಾಗಿ ಕೇಂದದಲ್ಲಿದ್ದ 
ಸೈನ್ಸದ ನಿರ್ವಹಣೆಗೆ ಮತ್ತೊಬ್ಬ ಅಧಿಕಾರಿಯೂ ರಾಜಧಾನಿಯಲ್ಲಿರುತ್ತಿದ್ದನು. ಕೇಂದ್ರ ಸರಕಾರವು 


ತನ್ನ ಅಧೀನ ಪ್ರಾಂತದ ಆಡಳಿತಗಾರರ ಮೇಲೆ ಬೇರೆಬೇರೆ ಅವಸರದವರ ಮೂಲಕ ನಿಗಾವಹಿಸುತ್ತಿತ್ತು 


ಈ ವ್ಯವಸ್ಥೆಯಲ್ಲಿ ವಿಜಯನಗರದ ಅಡಿಯಲ್ಲಿ ಅನೇಕ ಬಲಿಷ್ಟ ಸಂಸ್ಥಾನಗಳು ಅಭಿವೃದ್ದಿ 


ಆದವು. 

೦೧. ತಂಜಾವೂರು ೦೨. ಜಿಂಜಿ. ೦೩. ಮಧುರಾ 
೦೪, ಕೆಳದಿ ೦೫. ಬೇಲೂರು ೦೬. ಉಳ್ಳಾಲ 
೦೭. ನಗಿರೆ ೮, ಹಾಡುವಲಳ್ಳಿ 


ಸಂಸ್ಥಾನಗಳು ಹೆಸರಾದವು. 


ಕೆಳದಿ : ವಿಜಯನಗರದ ಸಾಮಂತರಾಜ್ಯಗಳಲ್ಲಿ ಕೆಳದಿ (ಅನಂತರ ಇಕ್ಕೇರಿ) ಪ್ರಮುಖವಾದುದು. 
ಚೌಡಪುನಾಯಕ ಮತ್ತು ಭದಪ್ಪನಾಯಕ ಎಂಬ ಸೋದರರಿಂದ ಸ್ಥಾಪನೆಯಾದ ಈ ರಾಜ್ಯವು 
ಕ್ರಿಶ. ೧೫೦೦ ರಿಂದ ಆರಂಭಗೊಂಡಿತು. ಅದು ಉತ್ತರದಲ್ಲಿ ಗೋವಾ, ದಕ್ಷಿಣದಲ್ಲಿ 
ಕಣ್ಣಾನೂರುವರೆಗೆ ಹಬ್ಬಿ ಸದ್ಯದ ಶಿವಮೊಗ್ಗ ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯ ಕೆಲಭಾಗ ಮತ್ತು 


ತುಳುರಾಜ್ಯವನ್ನು ಒಳಗೊಂಡಿತ್ತು 


೨೩೬ 


ಕೆಳದಿ ವಂಶದ ಆದಿಪುರುಷರಾದ ಚೌಡಪ, ಭದ್ರಪರನ್ನು ಕೃಷ್ಣರಾಯರು ಕರೆಸಿ 
ಸನ್ನಾನಿಸಿ, ಗೌರವದ ಸ್ಥಾನಗಳನಿತ್ತರೆಂದು ಕೆಳದಿ ನೃಪವಿಜಯವು ತಿಳಿಸುತ್ತದೆ (ಪು. ೨೩). 
ಕೆಳದಿ ಅರಸರಾದ ಚೌಡಪ ಮತ್ತು ಭದ್ರಪರ ನಿಷ್ಟೆ ಮತ್ತು ಶೌರ್ಯವನ್ನು ಮೆಚ್ಚಿದ 
ಕೃಷ್ಣದೇವರಾಯನು ಅವರನ್ನು ಕೆಳದಿಯ ಪ್ರಭುಗಳೆಂದು ನೇಮಿಸಿದನು. ಕೆಳದಿ ನಾಯಕರು 
ಕೃಷ್ಣದೇವರಾಯನ ಕಾಲದಿಂದ ಕ್ರಿಶ. ೧೬೧೩ವರೆಗೆ ವಿಜಯನಗರದ ನಿಷ್ಠಾವಂತ 


ಸಾಮಂತರಾಗಿದ್ದರು. 


ಮಧುರೆಯ ನಾಯಕರು : ಮಧುರೆಯ ನಾಯಕ ಸಂಸ್ಥಾನವು ಕೃಷ್ಣದೇವರಾಯನಿಂದ ಆತನ 
ಆಳ್ಲಿಕೆಯ ಕೊನೆಯ ವರ್ಷದಲ್ಲಿ ಸ್ಥಾಪಿಸಲ್ಪಟ್ಟಿತು. ಅನಂತರ ಅಚ್ಯುತರಾಯನಿಂದ 
ದೃಢೀಕರಿಸಲ್ಲಟ್ಟಿತು. ಕ್ರಿಶ. ೧೫೩೦ರಿಂದ ಕ್ರಿಶ. ೧೬೧೦ ವರೆಗೆ ಅಂದರೆ ಅರವೀಡು 


ವೆಂಕಟಪತಿದೇವರಾಯರ ಕಾಲದವರೆಗೆ ಮತ್ತು ವೀರಪ್ಪನಾಯಕನ ಪರಿಪಾಲನೆಯವರೆಗೆ 


ಮಧುರೆಯು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಸಂಸ್ಥಾನವಾಗಿತ್ತು. 


ಸೀಮೆ ಅಥವಾ ರಾಜ್ಯಗಳ ಆಡಳಿತ : ಈ ರಾಜ್ಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 
ಎಂದರೆ ರಾಜ್ಯಪಾಲ ಅಥವಾ ದುರ್ಗ ದಣ್ಣಾಯಕ. ಈ ರಾಜ್ಯಗಳು ಅಂದಿನ ಪರಿಸ್ಥಿತಿ ಮತ್ತು 
ಅವಶ್ಯಕತೆಗೆ ಅನುಸರಿಸಿ ಅಸ್ತಿತ್ವ ಪಡೆಯುತ್ತಿದ್ದವು. ಉದಾಹರಣೆಗೆ ಗುತ್ತಿರಾಜ್ಯವು ಒಮ್ಮೆ 
ಸ್ಪತಂತ್ರ ರಾಜ್ಯವೆನಿಸಿತ್ತು (ಎಸ್‌.ಐ.ಐ. 1V, ೮೦೧, ೮೦೨, ೮೦೩, ಎ.ಕ. X11 ಎಂ.ಐ 
೬೪). ಮತ್ತೊಮ್ಮೆ ಪೆನುಗೊಂಡ ರಾಜ್ಯ ಉಪವಿಭಾಗವೆನಿಸಿತ್ತು. ಆಡಳಿತದ ಅನುಕೂಲಕ್ಕಾಗಿ 
ಈ ರಾಜ್ಯಗಳ ಏರ್ಪಾಡು ಮತ್ತು ವಿಲೀನಗಳು ನಡೆಯುತ್ತಿದ್ದವು. ಹಲವು ಕಡೆ ಒಂದು 
ಸೀಮೆ ಅಥವಾ ರಾಜ್ಯಕ್ಕೆ ಒಬ್ಬ ಆಡಳಿಗಾರನಿದ್ದರೆ ಮತ್ತೊಮ್ಮೆ ಎರಡು-ಮೂರು ರಾಜ್ಯಗಳಿಗೆ 
ಒಬ್ಬನೇ ಪರಿಪಾಲಕನಿದ್ದನು. ಈ ರಾಜ್ಯಪಾಲರು ಬಹುತೇಕ ರಾಜಧಾನಿಯಲ್ಲೇ ಇರುತ್ತಿದ್ದರು. 
ಅವಶ್ಯವಿದ್ಧಾಗ ಅವರು ತಮ್ಮ ಸೀಮೆಗೆ ಹೋಗಿ ಬರುತ್ತಿದ್ದರು. ಈ ರಾಜ್ಯಪಾಲರು ತಮ್ಮ 


ಸೀಮೆಗಳಲ್ಲಿಯೇ ಇರಬೇಕು ಎಂಬ ಕಟ್ಟಳೆಯಿರಲಿಲ್ಲ. 


೨೩೭ 


ಅಮರನಾಯಂಕಾರರು, ಕಾರ್ಯ್ಯರ್ತರು, ರಾಯಸದವರು, ರಾಚಕರ್ಣರು 


ಕೃಷ್ಣದೇವರಾಯನ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಅಮರನಾಯಕರ ಉಲ್ಲೇಖ 
ಬರುತ್ತದೆ. ಅಮರನಾಯಕರು ಭೂಪತಿಯೂ ಹೌದು, ಚಮೂಪತಿಯೂ ಹೌದು 
ಕೃಷ್ಣದೇವರಾಯನ ಶಾಸನಗಳಲ್ಲಿ ಉಲ್ಲೇಖಗೊಂಡ ಕೆಲ ಅಮರನಾಯಕರ ಬಗೆಗಿನ ಶಾಸನಗಳನ್ನು 
ಸಂಕಲಿಸಿ ಕಾಲಾನುಕ್ರಮವಾಗಿ ಇಲ್ಲಿ ನೀಡಲಾಗಿದೆ. ಶಾಸನಗಳಲ್ಲಿ ಉಲ್ಲೇಖವಾಗದ ಅನೇಕ 


ಅಮರ ನಾಯಕರು ಇರಬಹುದು. 


ಅಮರನಾಯಕರು : ಹಾಸನ ಜಿಲ್ಲೆಯ ಶಾಸನದಲ್ಲಿ ಹೀಗಿದೆ : 


೧. ಬಿಟ್ಟುಗೊಂಡನಹಳ್ಳಿ (ಎ.ಕ.೮. ಹಾಸ. ೨೧೯, ೨೯-೦೬-೧೫೧೬) 
ನಾವು ನಂಮ ಅಮರದಪಡೆಯ ನಾಯಕತನಕೆ ಸಲುವ ಹಾಸನದ ಸ್ಥಳದ 
ಬಿಟ್ಟುಗೊಂಡನಹಳ್ಳಿಗೆ ಪ್ರತಿನಾಮಧೇಯವಾದ ಧನಂಜಯಗ್ರಾಮ. 


೧. ಮೆಹಬೂಬನಗರ ಜಿಲ್ಲೆ ಆಲಂಪುರ (ತೆಲಂಗಾಣ) ಶಾಸನದಲ್ಲಿ ಹೀಗಿದೆ : 
(ಎ.ಪಿ.ಜಿ.ಐ.ಎಸ್‌. 1%, ೪ ದಿ.೧೬-೦೬-೧೫೨೧) 
ಶ್ರೀ ವೀರ ಕೃಷ್ಣರಾಯ ಮಹಾರಾಯರು ರತ್ನಸಿಂಹಾಸನಾರೂಢರಾಗಿ 
ರಾಜ್ಯವನ್ನಾಳುತ್ತಾಯಿರ್ದು ವುತ್ತರಾದಿ ರಾಜಕಾರ್ಯದ ದಿಗ್ರಿಜಯದಿಂದ 
ರಾಚೂರನು ಸಾಧಿಸಿ ನಮ್ಮ ಗೌರದಂಣಾಯಕರ ಬಸಪ್ಪಯ್ಯನವರಿಗೆ ಅಲಂಪುರ 
ಸೀಮೆಯನು ಅಮರ ದಣಯಂಕ ಪಾಲಿಸ್ತ ಸಂಬಂಧ. 


೩. ತೆಲಂಗಾಣ ಮೆಹಬೂಬನಗರ ಜಿಲ್ಲಾ ಅಲಂಪುರ ಚೆನ್ನಿಪಾಡು ಶಾಸನದಲ್ಲಿ ಹೀಗಿದೆ. 
(ತೆ.ಶಾ. 1 ೫) 
ಭಂಡಾರದ ಸಿದಿನಾಯಕರ ಮಕಳು ಪೆದಿನಾಯಕರು ಸಮರ್ಪಿಸಿದ 
ಧರ್ಮಶಾಸನದ ಕ್ರಮವೆಂತೆಂದರೆ ಶ್ರೀ ಕೃಷ್ಣರಾಯ ಮಹಾರಾಯರು ನಮಗೆ 
ಅಮರನಾಯಕ ತನಕೆ ಪಾಲಿಸಿದ ಅಲಕಿಪುರಿ ಸೀಮೆ. 


೪. ತೆಲಂಗಾಣ ಮೆಹಬೂಬ್‌ ನಗರ ಜಿಲ್ಲಾ ಚೆನ್ನಿಪಾಡು ಶಾಸನದಲ್ಲಿ ಹೀಗಿದೆ. (ತೆ.ಶಾ.॥ 
ನಂ.೬, ದಿ. ೨೩-೦೪-೧೫೨೯ ಶುಕ್ರವಾರ) 
ಚೆಂದ್ರೇಖರಯ್ಯನ ತಮ್ಮ ದೀಕ್ಷಿತಯ್ಯನವರು ನಮಸ್ಸರಿಸಿ ಕೊಟ್ಟ ಭೂದಾನ ಧರ್ಮಶಾಸನ. 
ಶ್ರೀವೀರಕ್ರುಷ್ಠ್ಣದೇವ ಮಹಾರಾಯರು ನಮಗೆ ಅಮರನಾಯಕತನಕೆ ಪಾಲಿಸಿದ 
ಅಲಂಪುರಿ ಸೀಮೆಗೆ ಸಲುವ 


೨೩೮ 


೫. ಆಂಧಪ್ರದೇಶ ಕರ್ನೂಲು ಜಿಲ್ಲೆಯ ಚೆರುವುಬೆಳಗಲ್ಲು ಶಾಸನದಲ್ಲಿ ಹೀಗಿದೆ. 
(ಎಸ್‌.ಐ.ಐ. IX-11-೫೨೧, ದಿ. ೦೬-೦೬-೧೫೨೬ ಗುರುವಾರ) 
ಶ್ರೀ ವೀರಕೃಷ್ಣದೇವ ಮಹಾರಾಯರು ನಮಗೆ ಅಮರಕೆ 
ಪಾಲಿಸಿದ ಆದವಾನಿದುರ್ಗದೊಳಗಣ ಕೆರೆ ಬೆಳಗಲ್ಲ 
ಪಡುವಲ್ಲಿ.... ಎರೆ ಹೊಲವನು.. ದಾಡಿನಾಯ್ಯರಿಗೆ 
ಪುಣ್ಯವಾಗಲೆಂದು .. . ಸಂಕಣನಾಯಕನ ಧರ್ಮ 


ಕಾರ್ಯಕೆ ಕರ್ತರು : ಬೆಂಗಳೂರು ಗ್ರಾಮಾಂತರ ಜಿಲ್ಲ ಚಿಕಮಾರನಹಳ್ಳಿ ಶಾಸನದಲ್ಲಿ 
ಹೀಗಿದೆ. (ಎ.ಕ. 1X, ಬೆಂಗ(ಅನು)-೧೦೨, ದಿನಾಂಕ : ೧೨-೧೧-೧೫೨೩ 
ಗುರುವಾರ) 

ಕ್ರಷ್ಠರಾಯ ಮಹಾರಾಯರು ರಾಜ್ಯಂ ಗೈಉಂತಿರಲು 

ಅಂಣತಿ ಅಯ್ಯನವರ ಕರ್ಯಕೆಕರ್ತರಾದ ಯಂಲರಸಯ್ಯನು 

ಸೋಲೂರ ದೇವರಸರ ಮಗ ಸೋಮೇದೇವರು 


ಅಮರನಾಯಕರು ಮಾತ್ರ ಕಟ್ಟಳಯಂತೆ ಗಜ, ತುರಗ, ಪದಾತಿದಳಗಳನ್ನು 
ಸಜ್ಜಾಗಿಟ್ಟಿರಬೇಕು. ವರ್ಷಕ್ಕೊಮ್ಮೆ ನವರಾತ್ರಿಯ ವೇಳೆಗೆ ನಿಗದಿಪಡಿಸಿದ ಮೊತ್ತವನ್ನು ರಾಜನ 
ಖಜಾನೆಗೆ ಸಲ್ಲಿಸಬೆಕು. ತಪ್ಪಿದರೆ ಅವರಿಗೆ ಕಠಿಣ ಶಿಕ್ಷೆ ಅಥವಾ ಅಮರಮಾಗಣಿಯ ರದ್ದತಿ 
ಕಾದಿರುತ್ತಿತ್ತು. ಈ ಪರಿಪಾಲಕರಿಗೆ ನಿರ್ದಿಷ್ಟ ವ್ಯವಹಾರಗಳ ಮೇಲೆ ಮಾತ್ರ ಅಧಿಕಾರವಿತ್ತು. 
ದೇವಾದಾಯ, ಬಹ್ಮಾದಾಯ ಮತ್ತು ಮಠಪುರ ವ್ಯವಹಾರಗಳಲ್ಲಿ ಅವರಿಗೆ ಪ್ರವೇಶ ಅಥವಾ 
ಅಧಿಕಾರ ಇರಲಿಲ್ಲ. ಅವರಿಗೆ ಭಂಡಾರವಾಡ ಗ್ರಾಮಗಳ ಮೇಲೆ ಪೂರ್ಣ ಅಧಿಕಾರವಿತ್ತು 


ಉಳಿದ ಸಮಸ್ತ ಅಧಿಕಾರ ಚಕ್ರವರ್ತಿಯದಾಗಿತ್ತು. 


ಅಮರನಾಯಕರಿಗೆ ಅವರ ಕೆಲಸದಲ್ಲಿ ನೆರವಾಗಲು ಕಾರ್ಯಕರ್ತರು ಇದ್ದರು. ಉದಾಹರಣೆಗೆ, 
ಶಿರಾಪುಧಾನಿ ಸಾಳುವ ತಿಮ್ಮರಸರು, ಕ್ರಿಶ೧೫೧೪ರಲ್ಲಿ ಕೊಂಡವೀಡಿನ ರಾಜ್ಯಪಾಲರಾಗಿ ನಿಯುಕಾದರು. 
ಆದರೆ ಅವರು ತಮ್ಮ ಪರವಾಗಿ ಅಲ್ಲಿ ಆಡಳಿತ ನಡೆಸಲು ನಾದಿಂಡ್ಗಗೋಪನನ್ನು ನೇಮಿಸಿದರು. 
ತಿಮ್ಮರಸರ ಬಂಧುವಾದ ನಾದಿಂಡ್ಹ ಗೋಪ ಕ್ರಿಶ೧೫೨೫ ರವರೆಗೆ ಈ ಪದವಿಯಲ್ಲಿದ್ದರು. ಅದರಂತೆ 
ಕ್ರಿಶಂ೫೪೦ರಲ್ಲಿ ಉದಯಗಿರಿಯ ರಾಜ್ಯಪಾಲರಾದ ರಾಮಭಟ್ಟಯ್ಯ ತನ್ನ ಪರವಾಗಿ ಎಂದಲೂರಿ 


ವೆಂಕಟಾದ್ರಿ ಅಯ್ಕನನ್ನು ಕಾರ್ಯಕರ್ತನನ್ನಾಗಿ ಮಾಡಿದರು. 


೨೩೯ 


ಕೃಷ್ಣದೇವರಾಯನ ಆಮುಕ್ತಮಾಲ್ಕದ ದಲ್ಲಿ ತಿಳಿಸಿದಂತೆ ಉನ್ನತ ಅಧಿಕಾರಿಗಳೆಲ್ಲ 
ಬಹುತೇಕ ಬ್ರಾಹ್ಮಣರಾಗಿದ್ದರು. ಸಮಾಜದಲ್ಲಿ ಬ್ರಾಹ್ಮಣರೇ ರಾಜನೀತಿ ಬಲ್ಲ ಪಂಡಿತರೆನಿಸಿದ್ದಾರೆ 
ಮತ್ತು ಅವರ ಸಾಮ್ರಾಟನಿಷ್ಠೆ ಪ್ರಶ್ನಾತೀತ. ಕ್ಷತ್ರಿಯರನ್ನು ದುರ್ಗಾಧಿಪತಿಯಾಗಿ ನೇಮಿಸಿದರೆ 
ಅವರು ಸಹಜವಾಗಿ ಬಂಡೇಳುವ, ಸ್ವತಂತ್ರರಾಗುವ ಸಾಧ್ಯತೆ ಇರುತ್ತದೆ. ರಾಜ್ಯಪಾಲರನ್ನು 
ಅಮಾತ್ಯರನ್ನು ಆಯ್ಕೆಮಾಡುವಾಗ ಅತ್ಯಂತ ಸೂಕ್ಷ್ಮವಾಗಿ ವ್ಯಕ್ತಿಯ ಚಾರಿತ್ವ್ಯ, ಪ್ರಾಮಾಣಿಕತೆ 
ಮತ್ತು ಸಮರ ಶಕ್ತಿಯ ಬಗ್ಗೆ ಪರಿಶೀಲಿಸುತ್ತಿದ್ದರು. 

ರಾಜ್ಯಪಾಲರು ತಮ್ಮ ಕಾರ್ಯನಿರ್ವಹಣೆಗಾಗಿ - ದುರ್ಗದಣಾಯಿ ನಿವರ್ತನಂ 
ಎಂಬ ತೆರಿಗೆ ಹಾಕಬಹುದಿತ್ತು. ಅನೇಕಜನ ಕಾವಲುಗಾರರನ್ನು ನೇಮಿಸಿಕೊಳ್ಳುತ್ತಿದ್ದರು. ಸೀಮೆ 
ಅಥವಾ ಪ್ರಾಂತವು ಅನೇಕ ಉಪವಿಭಾಗಗಳಾಗಿ ವಿಂಗಡಿಸಲ್ಲಟ್ಟಿತ್ತು ಈ ಉಪವಿಭಾಗದಲ್ಲಿ 
ಒಂದು ಚಾವಡಿ ಇರುತ್ತಿತ್ತು ಈ ಚಾವಡಿಯಲ್ಲಿ ಭೂಮಿಗೆ ಸಂಬಂಧಿಸಿದ ಸಮಸ್ತ ದಾಖಲೆಗಳನ್ನು 
ಕರ್ಣಂ೦ಗಳು (- ಕರಣಮಗಳು) ರಕ್ಷಿಸುತ್ತಿದ್ದರು. ಆದರೆ ಈ ಕರ್ಣಂಗಳಿಗೆ ನಿರ್ದಿಷ್ಟ 
ಕರ್ತವ್ಯವಿರಲಿಲ್ಲ. ರಾಜ್ಯಪಾಲರು ಹೇಳಿದ ಕೆಲಸ ಮಾಡುತ್ತಿದ್ದರು. ಪಾರುಪತ್ತೆಗಾರ, ರಾಯಸದವರು, 
ಅವಸರದವರು, ರಾಚಕರಣದವರು ಎಂದು ಮುಂತಾಗಿ ಹಲವಾರು ಅಧಿಕಾರಿಗಳಿದ್ದರು. 
ಪಾರುಪತ್ತೆಗಾರರು ಸಂತೆಗಳನ್ನು ಪ್ರಾರಂಭಿಸುತ್ತಿದ್ದರು. ಸುಂಕಗಳನ್ನು ವಿಧಿಸುತ್ತಿದ್ದರು. ಅವರ 


ಅಧಿಕಾರಗಳ ಬಗ್ಗೆ ನಿರ್ದಿಷ್ಟವಾಗಿ ತಿಳಿದು ಬರುವುದಿಲ್ಲ. 


ಅದರಂತೆ ರಾಯಸದವರು ಎಂದರೆ ಬರಹಗಾರರು ಎಂದು ಹೇಳಬಹುದು. ಅಂದರೆ 
ಇವರನ್ನು ಕೇಂದ್ರ ಸರಕಾರದ ಗುಮಾಸ್ಟರೆಂದು ತಿಳಿಯಬಹುದು. ಅದರಂತೆ ಅವಸರದವರು 
ಎಂದರೆ ಅರಸರಿಗೆ ತುರ್ತಾಗಿ ನಿರ್ವಹಿಸಬೇಕಾದ ವಿಷಯಗಳ ಬಗ್ಗೆ ಗಮನಸೆಳೆಯುವವರು. 
೧.  ಅರಮನೆಯಲ್ಲಿರುವಾಗ ರಾಜನಿಗೆ ಅಲ್ಲಿನ ಅಂತಃಪುರದ ವಿಷಯಗಳ ಬಗ್ಗೆ ಗಮನಸೆಳೆಯುವುದು. 


೦೨. ಅರಮನೆಯ ಮೊಗಸಾಲೆಯಲ್ಲಿ ರಾಯರ ಭೇಟಿಗಾಗಿ ಕಾದಿರುವವರ ಬಗ್ಗೆ ತಿಳಿಸುವುದು. 


೨೪೦ 


೦೩. ರಾಯರ ದಿನವಹಿ ಕಾರ್ಯಕ್ರಮದ ಬಗ್ಗೆ ಗಮನ ಸೆಳೆಯುವುದು. 


೦೪. ದಿಗ್ನಿಜಯ ಯಾತ್ರೆಯಲ್ಲಿ ರಾಯರೊಂದಿಗೆ ಹೋಗುವುದು. 


ಇನ್ನು ರಾಚಕರ್ಣಂಗಳೆಂದರೆ ಅರಮನೆಯ ಅನುಕೂಲ, ವ್ಯವಸ್ಥೆ, ಅವಶ್ಯಕತೆಗಳನ್ನು 
ನೋಡಿಕೊಳ್ಳುವ ಅಧಿಕಾರಿಗಳು, ಇನ್ನು ಗ್ರಾಮದ ಅಧಿಕಾರಿಗಳೆಂದರೆ ತಳವಾರ, ರೆಡ್ಡಿ, ಅಥವಾ 
ಗೌಡ. ಸೇನಬೋವ ಅಥವಾ ಕರಣಿಕರು. ಕ್ರಿ.ಶ.೧೫೩೦ರ ಕುಡತಿನಿನಾಡಿನ ಶಾಸನದಲ್ಲಿ 
(ಎಂ.ಇ.ಆರ್‌. ಎ. ೧೦೧೯೨೨-೨೩) ತಳವಾರರ ಪಸ್ತಾಪವಿದೆ. ಕ್ರಿಶಂ೧೫೪೯ರ ಮೈಸೂರು 
ಇಲಾಖೆಯ ಹೊಂಗನೂರಿನ ಶಾಸನ (ಎಕ. ೪ ಚಾ.೩ಲಿ)ದಲ್ಲಿ ಗೌಡ, ಸೇನಬೋವ, 
ಕರಣಿಕರ ಪ್ರಸ್ತಾಪವಿದೆ. ಬುಕ್ಕಾಯಪಲ್ಲೆಯ ಕೈಫಿಯತ್‌ ನಲ್ಲಿ ಗ್ರಾಮದ ಅಧಿಕಾರಿಗಳು ನಡೆಸುತ್ತಿದ್ದ 


ನ್ಯಾಯನಿರ್ಣಯದ ಪ್ರಸ್ತಾಪವಿದೆ. ಅಲ್ಲಿ ಅವರು ನ್ಯಾಯಾಲಯ ಅಥವಾ ಧರ್ಮಾಸನವನ್ನು 
ಸ್ಥಾಪಿಸಿ ಖಟ್ಟಿಗಳನ್ನು ಬಗೆಹರಿಸುತ್ತಿದ್ದರು.' 
ಗ್ರಾಮೀಣ ಆಡಳಿತ ಆಯಗಾರರು 

ದಕ್ಷಿಣ ಭಾರತದಲ್ಲಿ ಗ್ರಾಮೀಣ ವ್ಯವಸ್ಥೆಯ ಮೂಲಾಧಾರ "ಊರು' ಎನಿಸಿತ್ತು 
ಊರಿನ ಹತ್ತು ಮಂದಿ ಸಮಸ್ತರು ಎಲ್ಲ ವಿಷಯಗಳನ್ನು ಸಮಷ್ಟಿಯಾಗಿ ತೀರ್ಕಾನಿಸುತ್ತಿದ್ದರು. 
ಹದಿನಾಲ್ಕನೇ ಶತಮಾನದ ಹೊತ್ತಿಗೆ ಅರಾಜಕತೆಯಿಂದಾಗಿ ಎಲ್ಲ ವ್ಯವಸ್ಥೆ ನಿಂತು ಹೋಗಿತ್ತು. 
ಬಹ್ಮಾದಾಯ ಅಥವಾ ಅಗ್ರಹಾರಗಳಲ್ಲಿ ಏಕಭೋಗ ಮತ್ತು ಗಣಭೋಗ ಪದ್ಧತಿಯಿತ್ತು. 
ಅರಸರಿಂದ ವ್ಯಕ್ತಿಗೆ ನೀಡಿದ ಭೂಮಿಯದಾನ ವಏಿಕಭೋಗವೆನಿಸಿತ್ತು ಅದೇ ಸಮಷ್ಠಿಗೆ ನೀಡಿದ 
ದಾನ ಗಣಭೋಗ ಎನಿಸಿತ್ತು. ಗಣಭೋಗದ ಫಲಾನುಭವಿಗಳನ್ನು ವಿದ್ದಾನ್‌ ಮಹಾಜನರೆಂದು 
ಕರೆಯುತ್ತಿದ್ದರು. ರೈತರಿಂದ ಆಗ ಜೋಡಿ ಕಂದಾಯ ವಸೂಲಾಗುತ್ತಿತ್ತು. ಅದನ್ನು 
ರಾಯಖಜಾನೆಗೆ ಸಲ್ಲಿಸುತ್ತಿದ್ದರು. ತಗಾದೆಗಳನ್ನು ಅರಸರೇ ಬಗೆಹರಿಸುತ್ತಿದ್ದರು. ಗ್ರಾಮಸಭೆಗಳು 


ನಿಧಾನವಾಗಿ ಕಣ್ಮರೆಯಾದವು. ಆದರೆ ಆ ಸ್ಥಾನಕ್ಕೆ ಆಯಗಾರರು ಬಂದರು. 


೨೪೧ 


ಆಯಗಾರರು 


೧. ಚಾಮರಾಜನಗರ ಜಿಲ್ಲೆ ತ್ರಯಂಬಕಪುರ ಶಾಸನದಲ್ಲಿ ವಿವಿಧ ವೃತ್ತಿಗಳ ಉಲ್ಲೇಖವಿದೆ. 
ಅದು ಆಯಗಾರರ ಪರಿಧಿಗೇ ಬರುತ್ತದೆ. ಹಾಗೆಯೇ ಕರಣಿಕನ ಪ್ರಸ್ತಾಪವೂ ಒಂದು ಶಾಸನದಲ್ಲಿದೆ. 


(ಎ.ಕ.೩ಿ ಗುಂಡ್ಲು.೧೩೬, ದಿನಾಂಕ ೧೨-೧೦-೧೫೧೩, ಬುಧವಾರ) 
ತೆರಕಣಾಂಬಿ ಸೀಮೆಯ ಒಳಗೆ ತ್ರಿಯಂಬಕದೇವರಿಗೆ 


ಸರ್ಮಮಾನ್ಯವಾಗಿ ಸಂದುಬಹ..... 


೧. ಬೋಗಾರದೆರಿಗೆ ೨. ಗಣಾಚಾರದೆರಿಗೆ ೩. ಕೋಜುಗಳು 
೪, ದಾಸುವಗಳು ೫. ಆಹದೆರಿಗೆ ೬. ಅಸಗದೆರಿಗೆ 
೭. ನಾಯಿಂದರ ತೆರಿಗೆ ೮. ಕುಂಭಾರ ತೆರಿಗೆ ೯. ಗಾಣದ ಸುಂಕ 


೧೦. ಉಪಲಿಗ ಕಾವಲಿ ಸುಂಕ, ೧೧. ಮಗ್ಗ ಸುಂಕ. ೧೨. ಮಾದಾರಿಕೆ 


೧೩. ಸಿರಿಯೂರ ವರ್ತನೆ. 


ಕರಣಿಕರುತ : - ಉಡುಪಿಜಿಲ್ಲೆಯ ಕಚ್ಚೂರು ಕೋಟಗೇರಿ ಶಾಸನದಲ್ಲಿ ಕರಣಿಕನ ಉಲ್ಲೇಖವಿದೆ. 


(ಎಸ್‌.ಐ.ಐ. XXVIL, SHS, OH. ISH-O೮O-೧೫೨೩ ಮಂಗಳವಾರ) 


ಶ್ರೀ ಕುಷರಾಯರು ವಿಜೇಯನಗರಿಯ ಸಿಂಹಾಸನದಲು 
ದುಷ್ಪ ನಿಗ್ರಹ ಶಿಷ್ಟ ಪ್ರತಿಪಾಲನೆಯಾಗಿ ಸಕಲವರ್ನ 


ಧರ್ಮಾಶ್ರಮವನು.... ಲಿ. ಅ. ರಾಯರು ಬಾರಕೂರು 


ರಾಜ್ಯವನ್ನು ಕರಣಿಕ ಲಕ್ಷುಮಿ ಆ ನಾರಾಯಗೆ ಪಾಲಿಸಿ 


ಆಯಗಾರರು: ಆಯಗಾರರು ಗ್ರಾಮೀಣರು, ಅಧಿಕಾರಿಗಳು ಮತ್ತು ರಾಜನ ಸರಕಾರಕ್ಕೆ ಸಂಬಂಧ 
ಕಲ್ಲಿಸುವ ಗ್ರಾಮಾಧಿಕಾರಿಗಳು, ಓರುಗಲ್ಲಿನ ಕಾಕತೀಯ ಸಾಮ್ರಾಜ್ಯವ್ಯವಸ್ಥೆಯಲ್ಲಿ ಆಯಗಾರ 


ಪದ್ಧತಿ ಸುಬದ್ದವಾಗಿತ್ತು. 


೨೪೨ 


ಆಯಗಾರರು ಹನ್ನೆರಡುಜನ : ೧, ಕರಣಂ, ೨, ಗೌಡ-ರೆಡ್ಡಿ, ೩. ತಲಾರಿ-ತಳವಾರ, ೪. 
ಮಡಿವಾಳ, ೫. ಚಮ್ಮಾರ, ೬. ಕೆಲಸೇರು, ೭. ಬಡಗಿ ೮. ಅಕ್ಕಸಾಲಿ, ೯. ಪುರೋಹಿತ, ೧೦. 


ನೀರುಗಂಟಿ, ೧೧. ಕುಂಬಾರ ೧೨. ಕಮ್ಮಾರ. 


ಇವರೆಲ್ಲ ನಿಜವಾಗಿ ಗಾಮಸೇವಕರಾಗಲೀ ಪ್ರಭುತ್ತದ ಸೇವಕರಲ್ಲ. ಇವರಲ್ಲಿ ಕರಣಂ- 
ಶ್ಯಾನುಭೋಗ, ಗೌಡ-ರೆಡ್ಡಿ ಮತ್ತು ತಳವಾರ ಸರಕಾರದೊಂದಿಗೆ ಸಂಬಂಧಪಟ್ಟವರು ಕರಣಂ, 
ಗಾಮದ ಭೂಮಿಗಳ, ತೋಪುಗಳ, ತೋಟಗಳ, ರುದಭೂಮಿಗಳ, ಕೆರೆ, ಬಾವಿ, ಕಾಲುವೆಗಳ 
ನಕ್ಷೆ-ವಿವರಗಳನ್ನು ಕಾಪಾಡುತ್ತಾ ಅಂದಿಗಂದಿಗೆ ಬದಲಾವಣೆಗಳನ್ನು ಆತ ದಾಖಲಿಸಿಡುತ್ತಿದ್ದನು. 
ಪ್ರತಿಯೊಬ್ಬ ರೈತನ ಪಟ್ಟಾಜಮೀನು. ಪರಂಪೋಕು ಜಮೀನು, ನೀರಾವರಿ ಜಮೀನು, ಖುಷ್ಟಿ 
ಜಮೀನು, ಗೋಮಾಳ, ವ್ಯವಸಾಯ ಯೋಗ್ಯ, ವ್ಯವಸಾಯಕ್ಕೆ ಬಾರದ ಜಮೀನು, ಗುಡ್ಡ-ಮಟ್ಟಿಗಳ 
ವಿವರಗಳನ್ನು ದಾಖಲಿಸಿಡಬೇಕಾಗಿತ್ತು ಗಾಮದ ಆಡಳಿತದಲ್ಲಿ ಗೌಡ-ಶಾನುಭೋಗರ ಜವಾಬ್ದಾರಿ 
ಮಹತ್ವದ್ದಾಗಿತ್ತು. ರಾಜ್ಯದ ಬೊಕ್ಕಸಕ್ಕೆ ಸಲ್ಲಬೇಕಾದ ಕಂದಾಯವನ್ನು ಕಾಲಕಾಲಕ್ಕೆ ವಸೂಲುಮಾಡಿ 


ಜಮಾಬಂದಿ ಎಂದು ರಾಜ್ಯ ಕೋಶಕ್ಕೆ ಕಟ್ಟಬೇಕಾಗಿತ್ತು. 


ಹಳ್ಳಿಯ ಮಟ್ಟದಲ್ಲಿ ಗೌಡ-ಶ್ಯಾನುಭೋಗರು ತುಂಬಾ ಪ್ರಭಾವೀ ವ್ಯಕ್ತಿಗಳಾಗಿದ್ದರು. 
ಏಕೆಂದರೆ ೧. ರೈತನಿಗೂ ಸರಕಾರಕ್ಕೂ ನೇರ ಸಂಬಂಧವಿರಲಿಲ್ಲ. ೨. ಗೌಡ-ಶಾನುಭೋಗರು 
ತಮ್ಮ ಬಗ್ಗೆ ರಾಷ್ಟ್ರದ ಅಠವಣೆ ಅಧಿಕಾರಿಗಳು ಜಮೀನಿನ ಬಗ್ಗೆ ಕಂದಾಯ ಸಲ್ಲಿಕೆಯ ಬಗ್ಗೆ 
ತಪ್ಪು ಲೆಕ್ಕಾಚಾರ ನೀಡಿದರೆ ತಮಗೆ ತೊಂದರೆ ಆದೀತೆಂದು ತಿಳಿದು ವಿಧೇಯರಾಗಿದ್ದರು. 
೩. ತಲೆತಲಾಂತರದ ಗೌಡಿಕೆ ಮತ್ತು ಶ್ಯಾನುಭೋಗಿಕೆ ಮನೆತನಗಳಿಗೆ ಸಾಮಾನ್ಯರಿಗಿದ್ದ ವಿಧೇಯ 
ಭಾವನೆಯಿಂದ ಗೌಡಶಾನುಭೋಗರೇ ಗ್ರಾಮ ಸರ್ಕಾರ ಎನಿಸಿದರು. ಇವರ ತರುವಾಯ 
ಹಳ್ಳಿಯ ಪೊಲೀಸ್‌ನಂತಿದ್ದ - ತಳವಾರ. ಉಳಿದ ಆಯಗಾರರು ಅವರವರ ವೃತ್ತಿನಿರತರು. 
ಅದರಲ್ಲಿ ಪುರೋಹಿತ ಸ್ಪಲ್ಪ ಪ್ರಭಾವಿಯಾಗಿದ್ದನು. ಕೆಲವೊಮ್ಮೆ ಗೌಡಶಾನುಭೋಗರು 
ಪುರೋಹಿತನಿಗೆ ಭಯಪಡುತ್ತಿದ್ದರು. 


೨೪೩ 


ಆಯಗಾರರಿಗೆ ಸರಕಾರದ ಸಂಬಳವೇನೂ ಇರಲಿಲ್ಲ. ಆದರೆ ಅವರಿಗೆ 
ಪರಂಪರಾನುಗತವಾಗಿ ಅನುಭವಿಸಲು ಸರಕಾರದಿಂದ ಭೂಮಿಗಳು ಕೊಡಲ್ಲಟಿದ್ದವು. ಇವುಗಳ 
ಕಂದಾಯ ಅಥವಾ ಜೋಡಿ ತೀರಾ ಕಡಿಮೆ ಆಗಿತ್ತು ಸುಗ್ಗಿಯ ಕಾಲದಲ್ಲಿ ಧಾನ್ಯಾದಿಗಳನ್ನು 
ರಾಶಿ ಮಾಡಿದಾಗ ಆಯಗಾರರಿಗೆ ಅವರು ವರ್ಷವಿಡೀ ರೈತನಿಗೆ ಮಾಡಿದ ಸಹಾಯಕ್ತಾಗಿ 
ರೈತರು ತಕ್ಕಷ್ಟು ಧಾನ್ಯ ನೀಡುತ್ತಿದ್ದರು. ಈ ರೈತರು ನೀಡುವ ಧಾನ್ಯ ಭಾಗದ ಹಕ್ಕಿಗೆ 


ಕೆಲಪ್ರದೇಶಗಳಲ್ಲಿ ಮೆರಾ ಎಂದು ಕರೆಯುತ್ತಿದ್ದರು. 


ವಿಜಯನಗರದ ರಾಯ ಸರಕಾರವು ಕಾಲಕಾಲಕ್ಕೆ ವ್ಯವಸಾಯ ಯೋಗ್ಯವಾದ 
ಭೂಮಿಯನ್ನು ಅಳತೆಮಾಡಿ ಕಂದಾಯ ನಿರ್ಧಾರ ಮಾಡುತ್ತಿದ್ದರು. ಸಾಮ್ರಾಜ್ಯದ ಸಮಸ್ತ 
ಭೂಮಿಯು ಆಳರಸರ ಆಸ್ತಿಯಾಗಿತ್ತು ಆದರೆ ಕೆಲವೆಡೆ ಕೆಲವು ವ್ಯಕ್ತಿಗಳು ಭೂಮಿಯ 
ಒಡೆಯರಾಗಿದ್ದರು. (ಕ್ರಿ.ಶ.೧೫೩೪ರ ಒಂದು ಶಾಸನ ಎರ, ಚನ್ನರಾಯಪಟ್ಟಣ-೧೫೫) 
ಹೀಗೆ ತಿಳಿಸುತ್ತದೆ : ತಿಮ್ಮಪ್ಪಯ್ಯ ಎಂಬ ರಾಜ್ಯಕೋಶಾಧಿಕಾರಿಯ ಅಪ್ಪಣೆಯ ಮೇರೆಗೆ 
ಆತನ ಕಾರ್ಯಕರ್ತನು ಕೂಡಲೂರು ಮತ್ತು ಮಣಲೂರಿನ ಹೆಬ್ಬಾರು ಬ್ರಾಹ್ಮಣರೂ ಸೇರಿ 
ದೇವರ ಸೇವೆಗೆಂದು ಕೆಲಭೂಮಿಯನ್ನು ನಾರಾಯಣಯ್ಯ ಎಂಬ ಪೂಜಾರಿಗೆ ರೈತರ 
ಮತ್ತು ಮಹಾಜನರ ಅನುಮತಿಯಂತೆ ಭೂಮಿ ನೀಡಿದ್ದು” ಇಂತಹ ಸಂದರ್ಭದಲ್ಲಿ ಸೆಟ್ಟಿ 


ಮತ್ತು ಗೌಡರ ಅನುಮತಿ ಪಡೆಯಲಾಗಿತ್ತು. 
ರಾಜ್ಯದ ಹಳ್ಳಿಗಳನ್ನು ಅನೇಕ ರೀತಿಯಲ್ಲಿ ವರ್ಗೀಕರಿಸಲಾಗಿತ್ತು. 


೧. ದಳವಾಯಿ ಅಗ್ರಹಾರ, ೨. ಮಾನ್ಯಗ್ರಾಮ, ೩. ಕಾರಗ್ರಾಮ. 
(ಎಕ. 11 14 ಎಸ್‌.ಆರ್‌.೬) ಪೆನುಗೊಂಡ ಮತ್ತು ಉದಯಗಿರಿಯ ಶಾಸನಗಳಲ್ಲಿ 
ಐದುನಮೂನೆಯ ಹಳ್ಳಿಗಳ ಪಟ್ಟಿ ಮಾಡಲಾಗಿದೆ. ೧. ಅಮರ ಗ್ರಾಮ ೨. ಉಂಬಳಿ ಗ್ರಾಮ 


೩. ಭಂಡಾರದ ಗ್ರಾಮ, ೪. ಅಗ್ರಹಾರ ೫. ಅಗ್ರಹಾರ - ದೇವಸ್ಥಾನ. 


ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆಯ ಗೋಡೆಕಲ್ಲಿನ ಶಾಸನ (ಎಂ.ಇ.ಆರ್‌. ೩೯೦/ 


೨೪೪ 


೧೯೨೦) ದಲ್ಲಿ ಭಂಡಾರದ ಗ್ರಾಮ, ಅಗ್ಲಹಾರ ದೇವಸ್ಥಾನ ಗ್ರಾಮದ ಉಲ್ಲೇಖವಿದೆ. ಕರ್ನೂಲು 
ಜಿಲ್ಲೆಯ ಸಿರುವೊಲ್ಲ ಗ್ರಾಮದ ಶಾಸನದಲ್ಲಿ ೧.ದೇವತಾ ಗ್ರಾಮ, ೨. ಅಗಹಾರ 
ಮತ್ತು ಹಿ.ಭಟ್ಟವೃತ್ತಿ ಪ್ರಸ್ತಾಪವಿದೆ. ಭಟವೃತ್ತಿ ಗ್ರಾಮವೆಂದರೆ ನೌಕರರಿಗೆ ಕೊಟ್ಟ 
ಇನಾಂಭೂಮಿಯಾಗಿರುತ್ತದೆ. ಶಾಸನಗಳಲ್ಲಿ ವರಗ್ರಾಮ, ಹೋರೆಗಾಮ, ಕರಗ್ರಾಮಗಳ ಉಲ್ಲೇಖ 
ಬರುತ್ತದೆ. ಕರಗ್ರಾಮವೆಂದರೆ ಸರಕಾರಕ್ಕೆ ಕರವನ್ನು ನೀಡುವ ಗ್ರಾಮಗಳು. ಭಂಡಾರವಾದ 
ಗ್ರಾಮವೆಂದರೆ ಸರಕಾರಕ್ಕೆ ಸೇರಿದ ಗ್ರಾಮ. ವರ ಎಂದರೆ ಬಹುಮಾನ, ಪುರಸ್ಕಾರ, ಕಾಣಿಕೆ 
ಎಂದರ್ಥ. ದೇವಸ್ಥಾನ, ಮಠ ಅಥವಾ ಬ್ರಾಹಣರಿಗೆ ವರವೆಂದು ನೀಡಿದ ಗ್ರಾಮ. ಹೋರೆಗ್ರಾಮ 
ಗ್ರಾಮಸೇವಕರಿಗೆ ನೀಡುವ ಧಾನ್ಯ ಭಾಗದ ಗ್ರಾಮ. ಈ ರೀತಿಯಲ್ಲಿ ಸ್ಥೂಲವಾಗಿ ಸಾಮ್ರಾಜ್ಯದ 
ಭೂಮಿಗಳನ್ನು ಮೂರು ವಿಭಾಗ ಮಾಡಬಹುದು. ೧. ಭಂಡಾರವಾದ ಗಾಮ ಅಥವಾ 


ಚಕ್ರವರ್ತಿಗೆ ಸೇರಿದ ಭೂಮಿ ೨. ಅಮರ ಗ್ರಾಮಗಳು ೩. ಮಾನ್ಯ ಗ್ರಾಮಗಳು. 


ಅಮರ ಮತ್ತು ಮಾನ್ಯ ಗ್ರಾಮಗಳಲ್ಲಿ ಮತ್ತಷ್ಟು ವಿಭಾಗ ಮಾಡಬಹುದು. ನಾಯಂಕಾರ 


ಪದ್ದತಿಯ ಪಕಾರ ಅನು 


ಸರನ್‌ 


ಗಹಿಸಿದ ಗ್ರಾಮ - ಭೂಮಿಗಳನ್ನು ವಿಜಯನಗರದ ಅರಸರು 
ಬೇಕಾದಾಗ ರದ್ದು ಮಾಡಬಹುದಿತ್ತು. ೧. ಚಿಂತರಾಜು ಪಾಳ್ಯದ ಕ್ರಿ.ಶ.೧೫೨೬ ರ ಕೌಲಿನ 
ಪ್ರಕಾರ ಕೃಷ್ಣದೇವರಾಯನು ನಮ್ಮಲನೇನಿ ಕುಮಾರ ಪೆದ್ದ ಬುಚ್ಚಿನಾಯುಡುಗೆ ನೀಡಿದ 
ಭೂಮಿಗಳನ್ನು, ಅವನು ಬಂಡಾಯವೆದ್ದು ಪಿರಿಗೊಂಡ ರಾಮಾನಾಯ್ದು ಜೊತೆ ಸೇರಿದ್ದರಿಂದ 


ರದ್ದು ಮಾಡಿದರು. 


೨. ಆಂಧ್ರಪ್ರದೇಶ ದುವ್ಹೂರು ಸೀಮೆಯ ಅವುಕು ಗ್ರಾಮವನ್ನು ಕೃಷ್ಣದೇವರಾಯನು ತನ್ನ 


ಕಾರ್ಯಕರ್ತ ಬುಕ್ಕರಾಜು ತಿಮ್ಮರಾಜನಿಗೆ ಅನುಗ್ರಹಿಸಿದನು. 
ಅಮರನಾಯಕರು : ಅಮರನಾಯಕರು ಒಪ್ಪಂದದ ಪ್ರಕಾರ ಸೈನ್ಯವನ್ನು ಇಡಬೇಕಾಗಿತ್ತು. 


೧. ಅವರು ಭೂಮಿಗೆ ಕಂದಾಯ ಸಲ್ಲಿಸಬೇಕು. 


೨೪೫ 


೨. ರಾಯರಿಗೆ ಅವರ ಜನ್ಮದಿನದಂದು, ಹೊಸವರ್ಷ-ಯುಗಾದಿಯಂದು, ರಾಯರಿಗೆ ಮಕ್ಕಳು 
ಜನಿಸಿದಾಗ ಕಾಣಿಕೆಗಳನ್ನು ನೀಡಬೇಕು. ಅಮರ ನಾಯಕರು ಕಡ್ಡಾಯವಾಗಿ ರಾಜಧಾನಿಯಲ್ಲಿ 


ಇರಬೇಕು 
೩. ರಾಯರ ಒಡ್ಡೋಲಗದಲ್ಲಿ ಹಾಜರಿರಬೇಕು 


ಈ ನಿಬಂಧನೆಗಳಿಗೆ ತಪ್ಪಿ ನಡೆದರೆ ಶಿಕ್ಷೆ ಕಾದಿರುತ್ತಿತ್ತು. 


ಉಂಬಳಿ-ಉಂಬಳಿಗೆ : ವ್ಯಕ್ತಿಯ ಸಾರ್ವಜನಿಕ ಸೇವೆಯನ್ನು ಮೆಚ್ಚಿ ಸಾಮ್ರಾಟರು ನೀಡಿದ 
ಕರಮುಕ್ತ ಭೂಮಿಯೇ ಉಂಬಳಿ. ಉಂಬಳಿ ಗ್ರಾಮವೆಂದರೆ ಆ ರೀತಿ ನೀಡಿದ ಗಾಮ. 


ಉಂಬಳಿ ಪಡೆದವರು ಸಾರ್ವಜನಿಕ ಸೇವೆ ಮಾಡುತ್ತಲೇ ಇರಬೇಕು. 


೧. ಉಂಬಳಿ ಅಥವಾ ಉಂಬಳಿಗೆ ಗ್ರಮ ಅಥವಾ ಭೂಮಿಯೆಂದರೆ ಅರಸರು ನೀಡಿದ 
ಕರಮುಕ್ತ ಗ್ರಾಮ-ಭೂಮಿ. 


a ವ್ಯಕ್ತಿಯು ಮಾಡಿದ - ಮಾಡುತ್ತಿರುವ ಸಾರ್ವಜನಿಕ ಸೇವೆಯನ್ನು ಮೆಚ್ಚಿ ಅರಸನು 
ನೀಡಿದ ಗ್ರಾಮ ಅಥವಾ ಭೂಮಿ. 


೩. ನಿಬಂಧನೆಯೆಂದರೆ ಸಾರ್ವಜನಿಕ ಸೇವೆಯಲ್ಲಿ ಮುಂದುವರಿಯುತ್ತಿರಬೇಕು. 


ಈ ಉಂಬಳಿಗಳನ್ನು ರಾಯರು ಪಂಡಿತರಿಗೆ, ಕವಿಗಳಿಗೆ, ತತ್ತ್ಯಜ್ಞಾನಿಗಳಿಗೆ ಕೃಷ್ಣದೇವರಾಯನು 
ಮೇಲಿಂದ ಮೇಲೆ ನೀಡಿದ್ದಾನೆ. ಕ್ರಿಶ೧೫೧೮ ರ ಕೋಕಟಂ ಶಾಸನದಂತೆ ಮಹಾಕವಿ ಅಲ್ಲಸಾನಿ 
ಪೆದ್ದನನಿಗೆ ಕೃಷ್ಣದೇವರಾಯನು ಆ ಗಾಮವನ್ನು, ಉಂಬಳಿಗೆಯಾಗಿ ನೀಡಿದನು. ಇಂತಹ ದಾನಗಳನ್ನು 
"ಮಾನ್ಯ-ಉಂಬಳಿಗೆ' ಯೆಂದು ಕರೆಯುತ್ತಿದ್ದರು. ಕೃಷ್ಣದೇವರಾಯನು ಬ್ರಾಹ್ಗಣರನ್ನು ಪಂಡಿತರನ್ನು 
ನಾನಾ ತರಹದ ಉಂಬಳಿಗಳನ್ನು ನೀಡಿ ಗೌರವಿಸುತ್ತಿದ್ದನು. 


ಪಲ್ಲಕ್ಕಿ ಉಂಬಳಿ, ದಂಡಿಗೆ ಉಂಬಳಿ ಮತ್ತು ಹಾಸ ಉಂಬಳಿಗಳು ಮತ್ತು ಆನೆ, 
ಕುದುರೆಗಳನ್ನು ಸಾಕಿ ಸಲಹಲು ಭೂದಾನ ಮಾಡಿದ ನಿದರ್ಶನಗಳಿವೆ. ರಾಯನು ಗೌರವಾಸದರಾದ 
ವ್ಯಕ್ತಿಗಳಿಗೆ ದಂಡಿಗೆ ಹಿಡಿಯಲು, ಪಲ್ಲಕಿಯಲ್ಲಿ ತಿರುಗಾಡಲು, ಛತ್ರ ಚಾಮರಗಳಿಂದ ಸೇವೆ 
ಪಡೆಯಲೂ ಬೇಕಾದ ವೆಚ್ಚವನ್ನು ಭರಿಸಲು ಉಂಬಳಿಗಳನ್ನು ನೀಡುತ್ತಿದ್ದನು. 


೨೪೬ 


ಅಡಿಟಿಪ್ಪಣಿಗಳು 


೧. ಹೆಟ್ಟಿಕೃಷ್ಟ: ಮುನ್ನುಡಿ ಪು.೧೪, ಪಾಂಡುರಂಗರಾವ್‌ ದೇಸಾಯಿ ವಿಜಯನಗರ ಸಾಮ್ರಾಜ್ಯ 


ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲಿ ಧಾರವಾಡ ೨೦೧೦ 


2. Venkatarathnam A V : Local Self Government in Vijayanagara 


Prasaranga, University of Mysore, Mysore 1972 p. 10 
a. N. Venkataramanaiah : Studies in the History of Third Dynasty 
of Vijayanagara, Madras University, Madras, 1935, p. 127 


೪. ರಾಮಚಂದ್ರಯ್ಯ ಓರುಗಂಟಿ : ಸ್ಟಡೀಸ್‌ ಆನ್‌ ಕೃಷ್ಣದೇವರಾಯ ಆಫ್‌ ವಿಜಯನಗರ, 
ಆಂಧ್ರ ವಿಶ್ವವಿದ್ಯಾಲಯ, ವಾಲ್ಕೇರ್‌ ೧೯೫೩, ಪು. ೪೯ 


೫. ನೇಲಟೂರು ವೆಂಕಟರಾಮಣಯ್ಯ : ವಿಜಯನಗರ ಚರಿತ್ರೆ ಪು. ೯೮೯ ಕುವೆಂಪು 
ಭಾಷಾ ಭಾರತಿ ಪ್ರಾಧಿಕಾರ, ಬೆಂಗಳೂರು, ೨೦೧೦ 


೬. ರಾಬರ್ಟ್‌ ಸಿವೆಲ್‌ : ಎ ಫರ್ಗಾಟನ್‌ ಎಂಪೈರ್‌ ಹು.೧೨ 


೭. ಎಂ.ರಾಮರಾವ್‌ : ಕೃಷ್ಣದೇವರಾಯ, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ ಆಫ್‌ ಇಂಡಿಯಾ, 
ನವದೆಹಲಿ, ೧೯೭೧, ಪು.೧೭ 


೮. ಹಯವದನರಾವ್‌, ಸಿ: ಮೈಸೂರು ಗೆರುಟಿಯರ್‌ : ಸಂ.೨, ಭಾಗ-೩, ಮೈಸೂರು 
ಸರ್ಕಾರ, ಬೆಂಗಳೂರು, ೧೯೩೦, ಪಮು.೧೮೪೩. 


೯. ವಿವರಗಳಿಗೆ ವಿವೇಕ ರೈ (ಸಂ) : ಪ್ರವಾಸಿಕಂಡ ವಿಜಯನಗರ, ಕನ್ನಡ ವಿ.ವಿ. ಹಂಪಿ, 
೨೦೦೫ ಪು.೧೦೪-೧೯೪ 


೧೦.ರಾಬರ್ಟ್‌ ಸಿವೆಲ್‌ ಫರ್ಗಾಟನ್‌ ಎಂಪೈರ್‌ ಹು.೩೪೯, ಎ.ಇ.ಎಸ್‌. ನ್ಯೂಡೆಲ್ಲಿ ೧೯೦೦ 
೧೧.ಅದೇ ೩೬೧-೩೬೨ 

೧೨.ಅದೇ ೩೬೭ 

೧೩.ಅದೇ ೧೫೯ 

೧೪.ಅದೇ ೩೫೭ 


೧೫.ಅದೇ ೧೫೮ 


೬ 


೧೭. 


೧೮೦. 


೮, 


೨, 


೨೧. 


ಫ್ರಿ 


೨೩. 


೨೪೭ 


ನೇಲಟೂರು ವೆಂಕಟರಮಣಯ್ಯ : ಸ್ಟಡೀಸ್‌ ಇನ್‌ ದಿ ಹಿಸ್ಪರಿ ಆಫ್‌ ಥರ್ಡ್‌ ಡೈನಾಸ್ತಿ 
ಆಫ್‌ ವಿಜಯನಗರ, ಮದ್ರಾಸ್‌ ವಿ. ವಿ. ಮದ್ರಾಸ್‌, ೧೯೩೦, ಮ.೨೧ 


ಅದೇ ಪು.೨೧ 


ನೇಲಟೂರು ವೆಂಕಟರಮಣಯ್ಯ : ಶ್ರೀಕೃಷ್ಣದೇವರಾಯರು ದ್ರಾವಿಡ ವಿಶ್ವವಿದ್ಯಾಲಯ, 
ಕುಪ್ಪಂ, ೨೦೦೬ ಪು.೧೮೬ 


ರಾಜಶೇಖರ ಎಸ್‌ : ವಿಜಯನಗರ ಕಾಲದ ಘಟನಾವಳಿಗಳ ಸೂಚಿ ಸುಜಾತ ಪಬ್ಲಿಕೇಶನ್ಸ್‌ 
ಧಾರವಾಡ, ಪು.೨೬ 


ರಾಮಚೆಂದರಾವ್‌ ಸಿ.ವಿ. (ಸಂ) : ಸ್ಥಾನಪತಿ-ರಾಯವಾಚಕ ದ್ರಾವಿಡ ವಿಶ್ವವಿದ್ಯಾಲಯ, 
ಕುಪುಂ, ೨೦೦೮, ಪು.೫೦ 


ವೆಂಕಟರತ್ವ್ನಂ ಎವಿ: ಲೋಕಲ್‌ ಸೆಲ್ಪ ಗವರ್ನಮೆಂಟ್‌ ಅನ್‌ ವಿಜಯನಗರ, 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ೧೯೭೨ ಪು.೧೦ 


ಪರಮಶಿವಮೂರ್ತಿ ಡಿ ವಿ : ಕೃಷ್ಣದೇವರಾಯನ ಶಾಸನಗಳು ಸಂ.೧ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, ೨೦೧೦ ಹು.೬೭ 

ಇಂತಹ ಸೀಮೆಗಳನ್ನು ಆಳುತ್ತಿದ್ದರು. ಮಹಾಮಂಡಲೇಶ್ತರರು ಮಹಾಮಂಡಲೇಶ್ನರರಲ್ಲಿ 
ಏಕೈಕ ಮಹಿಳೆ ಪದುಮಲದೇವಿ ಅಮ್ಮ ಈಕೆ ನಗಿರೆ, ಹೈವೆ ಮುಂತಾದ ರಾಜ್ಯಗಳನ್ನು 
ಆಳುತ್ತಿದ್ದಳು ಎಂದು ಪರಮಶಿವಮೂರ್ತಿಯವರೇ ಗುರುತಿಸಿದ್ದಾರೆ. 


ರಾಬರ್ಟ್‌ ಸಿವೆಲ್‌ : ಪೂರ್ಮೋಕ್ತ ಪು.೩೭೦ 


ಅಧ್ಯಾಯ ಐದು 


ಧಾರ್ಮಿಕ ವಿವೇಚನೆ 


೨೪೮ 


ಪ್ರವೇಶ 


ವಿಜಯನಗರ ಸಾಮ್ರಾಜ್ಯವನ್ನು ಅನ್ನರ್ಥವಾಗಿ ಧರ್ಮಸಾಮ್ರಾಜ್ಯವೆಂದು ಕರೆಯಲಾಗಿದೆ, 
ವಿಜಯನಗರ ಸ್ಥಾಪನೆಯ ಸಮಯಕ್ಕೆ ನಮ್ಮ ದೇಶವು ಎಂತಹ ದಾರುಣ ಸ್ಥಿತಿಗೆ 
ತಲುಪಿತ್ತೆಂಬುದನ್ನು ಬುಕ್ಕರಾಯನ ಸೊಸೆಯಾದ ಗಂಗಾದೇವಿಯ ವೀರ ಕಂಪಣರಾಯ 


ಚರಿತಂ ಯ ಈ ಶ್ಲೋಕದಲ್ಲಿ ವಿವರಿಸಿದ್ದಾಳೆ : 


ಶ್ರುತಿರಸ್ತಮಿತಾ ನಯಃ ಪುಲೀನೋ ವಿರತಾ ಧರ್ಮಕಥಂ ಚ್ಯುತಂ ಚರಿತ್ರಂ। 
ಸುಕೃತಂ ಗತಮಾಭಿಜಾತ್ಯಾಮಸ್ತಂ ತಿಮಿವಾನ್ಯತ್‌ ಕಲಿರೇಕ ಏವ ಧನ್ಯಃ I 


ವಿಜಯನಗರದ ಷಟ್‌ಶತಸಾಂವತ್ತರಿಕೋತ್ತವದ ಇತಿಹಾಸ ಗೋಷ್ಠಿಯನ್ನು ಉದ್ರಾಟಿಸಿದ 


ಎಂ.ಎಚ್‌. ಕೃಷ್ಣ ಅವರು ಹೇಳಿದ್ದು : “It was one of the most 


glorious achivements of the southern people in all their his- 
tory what remains in the Dekhan, Mysore and South India of 
ancient Indian culture is the legacy left by Vijayanagara. It 


was Vijayanagara which served as a citaded for Hindu Civi- 
lization when the latter was threatened with extinction”. 


“But in point of service to the Indian People in point 
of heroic effort and of dramatic interest, no single empire of 
South India could claim to rival the empire of Vijayanagara 
while the rest of Hindu India excepting a few Hill tops of 
Rajputana lost its freedom it was the heroism of South India 
raised the banner of freedom under the leadership of 
Kannadigas and protected and fostered Hindu Culture” 


“One of the Chief objects of Vijayanagara was to 


೨೪೯ 


defend Dharma or religion. To the Turkish onslaught against 
Hinduism in other parts of India, Vijayanagara gave a fitting 
and dignified reply. The Empire adopted a policy of 
sympathitic tolerance and even encouragement of all creeds 
from the fourteenth century to the ninteenth. Hindu life in 
South India was cast in the Vijayanagara mould”. 


Vijayanagara History is one of the most glorious chap- 
ters in the History of India. It is the story of how an ancient 
people saved their great civilization fom extinction and even 


improved it during a critical period.” 

“ಕೃಷ್ಣದೇವರಾಯನ ಅನೇಕ ಶಾಸನಗಳು ದಕ್ಷಿಣ ಭಾರತದ ಬೇರೆಬೇರೆ ದೇವಸ್ಥಾನಗಳ 
ನಿತ್ಯದೀಪಕ್ಕಾಗಿ, ಅಮೃತಪಡಿಗಾಗಿ, ಅಂಗರಂಗ ಸೇವೆಗಾಗಿ ಭೂಮಿಯನ್ನೋ ಗ್ರಾಮಗಳನ್ನೋ 
ಕೆಲ ತೆರಿಗೆಯಿಂದ ಬರುವ ಆದಾಯ ಭಾಗವನ್ನೋ ನೀಡಿದ ದಾಖಲೆಗಳಾಗಿವೆ. ರಾಯನ 
ದೃಷ್ಟಿಯಲ್ಲಿ ಬ್ರಾಹ್ಮಣರಿಗೆ ಪರಮೋಚ್ಚ ಸ್ಥಾನವಿತ್ತು. ವೇದಾಧ್ಯಯನಕ್ಕಾಗಿ ಅನೇಕ ಧಾರ್ಮಿಕ 
ಕಾರ್ಯಕ್ರಮಗಳಿಗಾಗಿ ಅಗ್ರಹಾರಗಳನ್ನು ನೀಡಿದನು. ಒಂದೊಂದು ಸೀಮೆಯ ಮೂರು ನಾಲ್ಕು 
ಹಳ್ಳಿಗಳಿಂದ ರಾಜ್ಯಕ್ಕೆ ಬರಬೇಕಾದ ಧಾನ್ಯ ಮತ್ತು ಹಣವನ್ನು ಪ್ರಸಿದ್ದ ದೇವಾಲಯಗಳಿಗೆ 
ನೀಡಿದ್ದಾನೆ. ಕೆಲವೆಡೆ ಪುಷ್ಕರಣಿ, ತೆಪ್ಲೋತ್ಸವ, ರಥೋತ್ಸವ ಮತ್ತು ಜಾತ್ರೆಗಳ ವ್ಯವಸ್ಥೆಗಾಗಿ 
ದಾನ ನೀಡಲಾಗಿದೆ. ಮೇಲುನೋಟಕ್ಕೆ ಧಾರ್ಮಿಕ ಶಾಸನಗಳಂತೆ ಕಂಡರೂ ಅವುಗಳ 


ಅಂತರಂಗದಲ್ಲಿ ಅನೇಕ ಆರ್ಥಿಕ ಕ್ರಿಯೆ ಪಕ್ರಿಯೆಗಳಿರುತ್ತವೆ. 


ರಾಯನ ಕಾಲದಲ್ಲಿ ಪ್ರಚಲಿತವಿದ್ದ ಪಾಶುಪತ, ಕಾಳಾಮುಖ, ಶಿವಾದ್ವೈತ, ವೀರಶೈವ, 
ಶೈವಸಿದ್ದಾಂತ, ಸಿದ್ದ, ಶ್ರೀವೈಷ್ಣವ, ಮಾಧ್ರ, ವಲ್ಲಭ, ಜೈನ ಮತ್ತು ಬೌದ್ಧ ಅನುಯಾಯಿಗಳಲ್ಲದೆ 
ಇಸ್ಲಾಂ ಮತ್ತು ಕೈಸ್ತರಿಗೂ ಬೊಕ್ಕಸದಿಂದ ಸಹಾಯ ಮಾಡಿದ ಉಲ್ಲೇಖಗಳಿವೆ. ರಾಜ್ಯದ 
ಆದಾಯದ ಐದನೆಯ ಒಂದು ಭಾಗವನ್ನು ಸರ್ವಧರ್ಮ, ಜಾತಿಯ ಸಂಸ್ಥೆಗಳಿಗೆ ನೆರವು 


ನೀಡಲು ವ್ಯಯಿಸಲಾಗುತ್ತಿತ್ತು 


೨೫೦ 


ವಿಜಯನಗರದ ರಾಯರು ಕರ್ನಾಟಧರ್ಮವನ್ನು ಪ್ರತಿಪಾದಿಸಿದರು. ವಿಜಯನಗರದಲ್ಲಿ 
ಮುಸ್ಲಿಮರು ಶಾಂತಿಯಿಂದ ನೆಲೆಸಿದ್ದರು. ರಾಯರ ಊಳಿಗದಲ್ಲಿ, ಸೈನದಲ್ಲಿ ಮುಸಲ್ಮಾನರಿದ್ದರು. 
ಅವರನ್ನು ಯಾರೂ ದ್ವೇಷಿಸುತ್ತಿರಲಿಲ್ಲ ಕರ್ನಾಟಕದಲ್ಲಿ ಬಹುಜನರು, ಶೈವ, ವೈಷ್ಣವ ಮತ್ತು 
ಜಿನ ಮತಾವಲಂಬಿಗಳಾಗಿದ್ದರು. ಅವರ ನಡುವೆ ತಾಕಲಾಟಗಳೂ ಇದ್ದವು. ಆದರೆ ರಾಯನು 
ಸಹನೆ ಮತ್ತು ಸಹಕಾರದ ಮನೋಭಾವವನ್ನೇ ಅನುಸರಿಸಿದನು. ಅವನು ಯಾವುದೇ ಒಂದು 
ಮತವನ್ನಾಗಲಿ, ಪಂಥವನ್ನಾಗಲಿ ಬೆಂಬಲಿಸಿ ಪ್ರತಿಪಾದಿಸದೆ ಸರ್ವಧರ್ಮ ಸಮಭಾವದಿಂದ 
ವರ್ತಿಸಿದನು. ಆದ್ದರಿಂದ ವಿಜಯನಗರವು ಒಂದು ರಾಷ್ಟ್ರೀಯ ಆಂದೋಲನವೆಂಬಂತೆ 
ಉದಯಿಸಿತು. ರಾಯನ ಸ್ಪಂತಧರ್ಮ ಯಾವುದೇ ಇರಲಿ ಅವನು ಧಾರ್ಮಿಕ ಸಹಿಷ್ಟತೆಯನ್ನು 


ರಾಜ್ಯದ ಧೋರಣೆಯಾಗಿಸಿದನು ಅದೇ ಕರ್ನಾಟ ಧರ್ಮವೆನಿಸಿತು”.೨ 


“ಕೃಷ್ಣದೇವರಾಯನು ಕಟ್ಟಾ ವೈಷ್ಣವನಾಗಿದ್ದರೂ ತನ್ನ ಪಟ್ಟಾಭಿಷೇಕದ ತರುವಾಯ 
ಹಂಪೆಯ ವಿರೂಪಾಕ್ಷ (ಶಿವ) ದೇವಾಲಯದ ಜೀರ್ಣೋದ್ದಾರ ಮಾಡಿದ್ದಲ್ಲದೆ ಹೊಸ 
ಗೋಪುರವನ್ನು ಕಟ್ಟಿಸಿದನು. ದೇವರಿಗೆ ರತ್ನಖಚಿತ ಕಿರೀಟವನ್ನು ಕಾಣಿಕೆಯಾಗಿತ್ತನು. ಶೈವ 
ಮತ್ತು ವೈಷ್ಣವ ದೇವಾಲಯಗಳಿಗೆ ಕಾಣಿಕೆಗಳನ್ನು ಸಮರ್ಪಿಸಿದನು. ಕಂಚಿ, ತಿರುಪತಿ, 
ಸಿಂಹಾಚಲಂ, ಅಹೋಬಿಲಂ (ಇವೆಲ್ಲ ವೈಷ್ಣವ) ಹಾಗೂ ತಿರುವಣ್ಣಾಮಲೈ, ಚಿದಂಬರಂ, 
ಕಾಳಹಸ್ತಿ, ಶ್ರೀಶೈಲ ಮತ್ತು ಅಮರಾವತಿ(ಶೈವ) ದೇವಾಲಯಗಳಿಗೆ ಉದಾರವಾಗಿ ಭೂದತ್ತಿಗಳನ್ನು 
ನೀಡಿದನು. ವೀರಶೈವ, ವೈಷ್ಣವ , ಸ್ಮಾರ್ತ, ಜೈನ ಮತ್ತು ಮುಸಲ್ಲಾನರಿಗೆ ಸಾಮ್ರಾಜ್ಯ ಸೇವೆಯಲ್ಲಿ 


ಸಮಾನಾವಕಾಶಗಳಿದ್ದವು.” 


“ಇಲ್ಲಿ ಧರ್ಮವೆಂದರೆ ಎಲ್ಲಾ ಧಾರ್ಮಿಕ ಪಂಥಗಳನ್ನು ಒಳಗೊಂಡಿತ್ತು ಉದಾತ್ತವಾದ 


ಮಹಾಸಾಮ್ರಾಜ್ಯಕ್ಕೆ ಏಕೈಕ ಉದಾಹರಣೆಯೆಂದರೆ ವಿಜಯನಗರವಾಗಿದೆ.”” 


೨೫೧ 


ಜೈನಧರ್ಮ 


ಮೌರ್ಯರ ಕಾಲದಲ್ಲಿ ಉತ್ತರ ಭಾರತದದಿಂದ ಜೈನಧರ್ಮವು ಕರ್ನಾಟಕಕ್ಕೆ ಬಂದಿತು. 
ಗಂಗ, ಚಾಲುಕ್ಯ, ರಾಷ್ಟ್ರಕೂಟ ಮತ್ತು ಹೊಯ್ದಳ ದೊರೆಗಳು ಜೈನಧರ್ಮಕ್ಕೆ ಆಶ್ರಯವಿತ್ತ 


ಕಾರಣ ಕರ್ನಾಟಕದಲ್ಲಿ ಜೈನಧರ್ಮ ಪ್ರಚಾರಕ್ಕಾಗಿ ಜೈನಮಠಗಳು ಸ್ಥಾಪಿಸಲ್ಲಟ್ಟವು. 


ಗಂಗ ರಾಷ್ಟ್ರಕೂಟ ವಂಶಗಳು ತೆರೆಗೆ ಸರಿದ ಮೇಲೆ ಕೆಲಕಾಲ ಜೈನಧರ್ಮಕ್ಕೆ 
ಇಳಿಗಾಲವಾಯಿತು. ಆದರೆ ಹೊಯ್ದಳರ ಆಶ್ರಯದಿಂದ ಜೈನರು ಮತ್ತೆ ಚೇತರಿಸಿಕೊಂಡರು. 
ಹೊಯಳ ವಿಷ್ಣುವರ್ಧನನ ಕಾಲದಲ್ಲಿ ಶೈವ, ವೈಷ್ಣವ ಮತ್ತೆ ಜೈನಧರ್ಮಗಳು ಜನಪ್ರಿಯವಾದವು. 
ಬೇರೆ ಬೇರೆ ಆಚಾರ, ಸಂಪ್ರದಾಯಗಳ ಜನರು ಜೈನ ಸಮಾಜದಲ್ಲಿ ಸೇರಿದ್ದರಿಂದ ಶುಷ್ಕ 
ಪಾಂಡಿತ್ಯಕ್ಕೆ ಮಹತ್ತ್ವ ಬಂದು ಹತ್ತನೇ ಶತಮಾನದ ಬಳಿಕ ಜೈನಮತದ ಇಳಿಗಾಲ 
ಆರಂಭವಾಯಿತು. ಚೋಳರು ತಮಿಳುನಾಡಿನಿಂದ ಜೈನಧರ್ಮವನ್ನು ಉಚ್ಛಾಟಿಸಿದರು. 
ವಿಜಯನಗರ ಸಾಮ್ರಾಜ್ಯದ ಆರಂಭಕಾಲದಲ್ಲಿ ಕಾಳಾಮುಖ ಪಾಶುಪತರು ಪ್ರಬಲರಾಗಿದ್ದರು. 
ಜೆ 


ಲ 
ಸಮನ್ಹಯ ಪಾಲಿಸಿದ್ದರಿಂದ ಜೈನರಿಗೆ ಹಾನಿಯಾಗಲಿಲ್ಲ. 


ನರಿಗೆ ಹಿಂದಿನ ಪ್ರಭಾವ ಇರಲಿಲ್ಲ. ಆದರೆ ವಿಜಯನಗರದ ಅರಸರು ಸರ್ವಧರ್ಮ 


ಕ್ರಿಶ. ೧೩೬೮ ರಲ್ಲಿ ಜೈನ ಮತ್ತು ವೈಷ್ಣವರಿಗೆ ಉಂಟಾದ ಘರ್ಷಣೆಯನ್ನು 
ಸಮದರ್ಶಿಯಾದ ಬುಕ್ಕರಾಯನು ಅತ್ಯಂತ ಜಾಣ್ನೆಯಿಂದ ಬಗೆಹರಿಸಿ ಅವೆರಡೂ 
ಸಮುದಾಯಗಳಲ್ಲಿ ಸಾಮರಸ್ಯವುಂಟಾಗುವಂತೆ ಮಾಡಿದನು (ಶ್ರವಣಬೆಳಗೊಳದ ಶಾಸನ. 
ಎಕ. ೧೯೭೩ ಶ್ರಬೆ.೪೭೫). ಬುಕ್ಕರಾಯನು ಎರಡೂ ಧರ್ಮಗಳ ಮುಖಂಡರನ್ನು ಕರೆಸಿ 
ವೈಷ್ಟವರ ಕೈಯಲ್ಲಿ ಜೈನರ ಕೈಹಿಡಿದು ಕೊಟ್ಟು ವೈಷ್ಣವ ದರ್ಶನಕ್ಕೂ ಜೈನದರ್ಶನಕ್ಕೂ ಭೇದವಿಲ್ಲ 
ಎಂದು ತೀರ್ಪುನೀಡಿ ವಿಜಯನಗರದ ಧಾರ್ಮಿಕ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ತ್ವದ 


ಸಮುದಾಯ ಸಾಮರಸ್ಯ ಏರ್ಪಡಿಸುತ್ತಾನೆ. 


ಅನಂತರ ಇದೇ ಪರಂಪರೆಯಲ್ಲಿ ಪೌಢದೇವರಾಯನು ಪರಮ ಶೈವಭಕ್ತನಾಗಿದ್ದರೂ 


ಜೈನರಿಗಾಗಿ ಕ್ರಿಶ. ೧೪೨೬ ರಲ್ಲಿ ರಾಜಧಾನಿಯಲ್ಲಿ ಪಾರ್ಶ್ರನಾಥನಿಗಾಗಿ ಜಿನಾಲಯವನ್ನು 


೨೫೨ 


ನಿರ್ಮಿಸಿದನು. ಶೈವಮತಸ್ಥರಾಗಿದ್ದ ಸಂಗಮವಂಶದವರ ನಂತರ ಅಧಿಕಾರಕ್ಕೆ ಬಂದ ಸಾಳುವರೂ, 
ತುಳುವರೂ, ಅರವೀಡು ಮನೆತನದವರೂ ವೈಷ್ಣವ ಮತಾನುಯಾಯಿಗಳಾಗಿದ್ದರು. ಆದರೆ 
ಅವರು ಅನ್ಯಮತಾನುಯಾಯಿಗಳಿಗೂ, ಮುಸಲ್ಮಾನ ಮತ್ತು ಕ್ರಿಸ್ತೀಯರಿಗೂ ತೊಂದರೆ 


ಉಂಟಾಗದಂತೆ ಪರಿಪಾಲಿಸಿದರು. 


ಕೃಷ್ಣದೇವರಾಯನು ಪಟ್ಟವೇರಿದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ 
ಮೂಡಬಿದರೆಯ ೨೫-೦೮-೧೫೧೧ ಸೋಮವಾರದ ತಾಮಶಾಸನ ಹೊರಬಿದ್ದಿದೆ. ಅದರ 
ಆಯ್ತ ಪಠ ಹೀಗಿದೆ : 
ಬ fo) 


ಶ್ರೀ ವೀರ ಪ್ರತಾಪ ಕೃಷ್ಣದೇವರಾಯ ಮಹಾರಾಯರ ಕಾಲದ 
ಲು ತದ್ಧಷಿಣ ಬುಜಬಲ ಪ್ರತಾಪರುಮಪ್ಪ ರತ್ನಪ್ಟೊಡೆಯರು 
ಮಂಗಲೂರು ಬಾರಕೂರ ರಾಜ್ಯವನ್ನು ಪಾಲಿಸುತ್ತಿರ್ದೃಲ್ಲಿ.... 
ವಿಶ್ಲರಸೊಡೆಯರೂ ಆಳುತಿರ್ದ್ದಲ್ಲಿ ಸಮಸ್ತ ಹಲರಿಗೆ ಕೊಟ್ಟ 
ತಾಂಬ್ರದ ಸಾಸನದ ಕ್ರಮವೆಂತೆಂದರೆ ನಮ್ಮ ಮನುಷ್ಯರು ೧ ಕಕ್ಕೆ 
ದಾಸುಸೆಟ್ಟಿಯ ಮನೆಯವನು ಅಡ್ಡಣಿ। ಬಾಲಮ್ಮ ಸೆಟ್ಟಿಯ 
ಮನೆಯನೂ ಮುದಿಸಿ। ಸರ್ವಸ್ಥ್ತವನೂ ಕೊಂಡು ಹೋಗಲಾಗಿ ನೀಊ 
ಸಮ | ಸ್ತರು ಕೂಡಿ ಹೀಗಾದರೆ ನಮಗೆ ಯಾ ನಗರ। ದಲು 
ಬಾಳೂದಶಕ್ಕವೆಂದು ಯಲ್ಲಾ। ಬಸ್ತಿಗಳ ಬಾಗಿಲು ಕಟ್ಟಿ 

ನೀವೆಲ್ಲರು ಊ | ರಿಂದ ವೊಕ್ಕಲು ತೆಗೆದು ಹೊಗಲಾಗಿ ನಾನು 
ಕೊಂಡು ಹೋದ ಸರ್ವಸ್ಪವನೂ ಹಿಂದಕ್ಕೆ ಕೊಡಿಸಿ ಬಸ್ತಿಯ 
ಬಾಗಿಲುಗಳ ತೆಗ | ಸಿ ಯೆರಡು ಬಸ್ತಿಗಳಿಗೆ ಕಾಣಿಕೆಯನಿಕ್ಕಿ | 
ನಿಂಮನು ಸಂತಯಿಸಿ ಮುಂದಕ್ಕೆ ನಂಮ ಮನುಷ್ಯರು ನಿಂವು 
ಮನೆಯ ಹೊಸ್ತಿಲ ಪ್ರ। ಮಾಣದ ಮಾರಲೀಸೆವು ನಿಂಮ ಮನೆಯ 
ಬಾಗಿಲುಗಳಿಗೆ ಕಲ್ಲನೇರಿಸಲೀಸೆವು ನಿಂ | ಮನು 
ಪೂರ್ವಮರ್ಯಾದೆಯಲು 

ಬಾಳಿ | ಸೀಯೆವು। 


ರಾಜಧಾನಿಗೆ ದೂರದ ಮೂಡಬಿದರೆಯಲ್ಲಿ ಜೈನರ ಬದುಕಿಗೆ ಆದ ಅನ್ಯಾಯವನ್ನು 


ಸರಿಪಡಿಸಿದ ರೀತಿಯ ಈ ಶಾಸನವು ರಾಯನ ರಾಜಧರ್ಮಕ್ಕೆ ಸಾಕ್ಷಿ. 


೨೫೩ 


ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕು ಮೂಡಬಿದರೆಯ ಗುರುಗಳ ಬಸದಿಯ 
ಹತ್ತಿರದ ಶಾಸನದಲ್ಲಿ ಶಾಸ್ತದಾನದ ವಿಷಯವಿದೆ. ದಿ. ೧೯-೦೪-೧೫೧೫ (ಎಸ್‌.ಐ.ಎಂ. 
VII ಸಂ. ೨೧೨) ಕೃಷ್ಣದೇವರಾಯನ ಆಳ್ಗಿಕೆ ಮಂಗಳೂರು-ಬಾರಕೂರು ಪರಿಪಾಲನ 
ರತ್ನಪ್ಪ ಒಡೆಯರು. ಮೂಡಬಿದರೆಯ ಎಂಟುಜನ ಸೆಟ್ಟಕಾರರು, ನಾಲ್ಪರು ಎಳನೆಗೊಳಗಾದ 
ಸಮಸ್ಥಹಲರ ಅನುಮತಿಯಿಂದ ಸೇನಗುಣದ ವರ್ಧಮಾನ ಶ್ರೀ ಅವ್ಪಗಳು ಚಂದಲದೇವಿಯರಾದ 
ಬಟ್ಟಿ ಹೆಗ್ಗಡೆಯವರು ಮತ್ತು ೨೯ ಜನ ಅಂದರೆ ಒಟ್ಟು ೩೦ ಜನರು ಇಪ್ಪತ್ತು ಇಪ್ಪತ್ತು 
ದೊಡ್ಡ ವರಹ ಕೊಟ್ಟ ಲೆಕ್ಕದಲು ಆದ ೬೬೦ ವರಹ ಪಾರg್ರನಾಥ ದೇವರ ಭಂಡಾರಕ್ಕೆ 


ಶಾಸದಾನಕಾಗಿ ಸಲಿಸಿದು. 
a) 5 ದು" "ಬ 


ಅಭಿನವ ಚಾರುಕೀರ್ತಿ ಪಂಡಿತದೇವರುಗಳ ನಿರೂಪದಿಂದ ಮುನಿಭದ್ರ ದೇವರುಗಳು 
ಜೈನಾಗಮದ ಮಹತ್ತ್ವವನ್ನು ಉಪದೇಶ ಮಾಡಿದಾಗ ಅವರಿಗೆ ಬಿದಿರೆಯ ಸೆಟ್ಟಿಕಾರರು ಪ್ರತಿನಿತ್ಯ 
ಜಿನಶಾಸ್ತ್ರ ನಡೆಸಬೇಕೆಂದು, ಶಾಸ್ತ್ರದಾನವಾಗಿ ಹಣ ಮತ್ತು ೨೫ ಅಕ್ಕಿ ಮೂಟೆಯನ್ನು ನೀಡಿ 
ಸಿದ್ಧಾಂತದ ನಿತ್ಯಪೂಜೆಯ ವ್ಯವಸ್ಥೆ ಮಾಡುತ್ತಾರೆ. ಇದರಿಂದ ಜೈನರಿಗೆ ಆ ಕಾಲದಲ್ಲಿ ಅವರ 


ಧರ್ಮಾಚರಣೆಗೆ ಅವಶ್ಯವಾದ ಅನುಕೂಲ ಮತ್ತು ಸ್ಪಾತಂತ್ಯಗಳು ಇದ್ದುವೆಂದು ತಿಳಿಯುತ್ತದೆ. 


“ಯಥಾ ರಾಜಾ ತಥಾ ಪ್ರಜಾ”. ರಾಜ ಪ್ರಜೆಗಳಲೆಲ್ಲ ಈ ಪರಮತ ಸಹಿಷ್ಣುತೆಯ 
ಭಾವನೆ ತೀರ ಆಳಕ್ಕಿಳಿದು ನೆಲೆನಿಂತು ಹರಿವ ಸೆಲೆಯಾಗಿತ್ತು ಶಾಂತಿ ಸಂಧಾನದ ಸ್ಫೂರ್ತಿಯು 
ಜೈನರಿಗೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ದೊರೆತ ರಾಜಾಶ್ರಯದ ಮುಖ್ಯಭಾಗವಾಗಿತ್ತು. 
ಮಾಂಡಲಿಕರನೇಕರು ಬಸದಿ, ಜೈನಮಂದಿರ, ಕಟ್ಟಿಸಿದರು. ಅವುಗಳ ವ್ಯವಸ್ಥೆಗಾಗಿ ಭೂಮಿ 
ಕಾಣಿಕೆಗಳ ದಾನದತ್ತಿ ನೀಡಿದರು. “ಚಾತುರ್ವರ್ಣಗಳ ಹೊರಗಿದ್ದರೂ ವಿಜಯನಗರದ 
ಇತಿಹಾಸದಲ್ಲಿ ಧರ್ಮ ಮತ್ತು ವ್ಯಾಪಾರೀ ಕ್ಷೇತ್ರದಲ್ಲಿ ಗಣನೀಯ ಪಾತ್ರವಹಿಸಿದ ಮತ್ತೊಂದು 
ವರ್ಗವೆಂದರೆ ಜೈನರದು. ವಿಜಯನಗರ ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ೧೮೦ ಜೈನಧರ್ಮದ 


ಬಸದಿಗಳು ನಿರ್ದಾಣಗೊಂಡವು.” 


೨೫೪ 
ವೈಷ್ಣವಧರ್ಮ 
ಣ 


ಕರ್ನಾಟಕದಲ್ಲಿ ವೈಷ್ಣವಧರ್ಮವು ಶಾತವಾಹನರ ಕಾಲದಿಂದಲೂ ಆಚರಣೆಯಲ್ಲಿತ್ತು. 
ಬನವಾಸಿಯ ಕದಂಬರು ವೈಷ್ಣವ ಪಂಥವನ್ನು ಪುರಸ್ವರಿಸಿದರು. ತಲಕಾಡಿನ ಗಂಗರ 
ಕಾಲದಲ್ಲಿಯ ಶಾಸನಗಳಲ್ಲಿ ಅನಂತಪದ್ದನಾಭನ ಸ್ತುತಿಯಿರುವುದರಿಂದ ಅವರು ವೈಷ್ಟವರಾಗಿದ್ದರು. 
ಬಾದಾಮಿಯ ಚಾಲುಕ್ಕರು ರಾಜಲಾಂಛನವಾಗಿ "ವರಾಹ" (ವಿಷ್ಣುವಿನ ಅವತಾರ)ವನ್ನು 
ಹೊಂದಿದ್ದರು. ಅವರ ಶಾಸನಗಳು "ವಿಷ್ಣುಸ್ತುತಿ'ಯಿಂದ ಆರಂಭವಾಗುತ್ತವೆ. ಚಾಲುಕ್ಕ 
ಮಂಗಳೇಶನ ಶಾಸನವು ಅವನನ್ನು "ಪರಮ ಭಾಗವತ” ಎಂದು ಹೊಗಳುತ್ತದೆ. ಕ್ರಿಶ. ೫೭೮ 
ರಲ್ಲಿ ಮಂಗಳೇಶನಿಂದ ನಿರ್ನತವಾದ ಬಾದಾಮಿಯ ಮೂರನೆಯ ಗುಹಾಲಯವು ವೈಷ್ಣವ 
ಗುಹೆಯಾಗಿದೆ. ವೈಷ್ಣವ ಧರ್ಮವು ೧೧ನೇ ಶತಮಾನದ ಹೊತ್ತಿಗೆ ತಮಿಳುನಾಡು - 


ಕರ್ನಾಟಕಗಳಲ್ಲಿ ಪ್ರಬಲವಾಗಿತ್ತು 


ಅನಂತರ ಪ್ರಬಲವಾದದ್ದು ವಿಶಿಷ್ಟಾದ್ವೈತವೆಂದು ಹೆಸರಾದ ವೈಷ್ಣವ ಧರ್ಮದ ಒಂದು 
ಭೇದವಾದ ಶೀರಾಮಾನುಜ ಪಂಥ. ಹೊಯ್ದಳ ಅರಸ ಬಿಟ್ಟಿದೇವನು ಈ ಪಂಥವನ್ನು 
ಅಂಗೀಕರಿಸಿ "ವಿಷ್ಣುವರ್ಧನ' ಆದನು ಎಂಬ ಪ್ರತೀತಿಯಿದೆ. ಸುಮಾರು ೧೩ನೇ ಶತಮಾನದಲ್ಲಿ 
ಶ್ರೀ ಮಧ್ವಾಚಾರ್ಯರು ದ್ವೈತಮತವನ್ನು ಸ್ಥಾಪಿಸಿ "ಹರಿಸರ್ವೋತ್ತಮ ಮತ್ತು ವಾಯು 
ಜೀವೋತ್ತಮ” ತತ್ವವನ್ನು ಪ್ರಚಾರ ಮಾಡಲು ಉಡುಪಿಯಲ್ಲಿ ಎಂಟು ಮಠಗಳನ್ನು ಸ್ಥಾಪಿಸಿದರು. 
ವಿಜಯನಗರ ಕಾಲದಲ್ಲಿ ಈ ಮತದ ಪ್ರಮುಖರಾಗಿ ವ್ಯಾಸರಾಯಸ್ತಾಮಿಗಳು ಬಂದರು. 
ಮುಂದೆ ಈ ಪಂಥದಲ್ಲಿ ವ್ಯಾಸಕೂಟ ಮತ್ತು ದಾಸಕೂಟಗಳು ಧರ್ಮಪ್ಪಸಾರ ಕಾರ್ಯದಲ್ಲಿ 
ತೊಡಗಿದರು. ಕೃಷ್ಣದೇವರಾಯನ ಕಾಲದಲ್ಲಿ ಕನಕ-ಪುರಂದರರು ಹಂಪೆಯಲ್ಲಿಯೇ ಇದ್ದರು 
ಎಂಬುದಕ್ಕೆ ವಿದ್ವಾಂಸರು ಸಾಕ್ಷ್ಯತೋರುತ್ತಾರೆ. ಅರಸರ ಕೃಪೆಯಿಂದ ವೈಷ್ಣವಧರ್ಮ ಅತ್ಯಂತ 


ಜನಪ್ರಿಯವಾಯಿತು. 


ಸಾಳುವ ನರಸಿಂಹನು ತಿರುಪತಿ ವೆಂಕಟೇಶನ ಪರಮಭಕ್ಷನಾಗಿದ್ದನು. ಅನಂತರ 


ಬಂದ ತುಳುವಂಶದ ಅರಸರೂ ತಿರುಮಲದೇವರ ಪರಮಭಕ್ತರು. ತತ್ತರಿಣಾಮವಾಗಿ ರಾಜ್ಯದ 


೨೫೫ 


ಎಲ್ಲಾಕಡೆ ವೈಷ್ಣವ ದೇವಾಲಯಗಳ ಪುನರುದ್ದಾರ, ದೇವಾಲಯಗಳ ವಿಸ್ತರಣ ಮತ್ತು ಅಲ್ಲಲ್ಲಿ 
ಹೊಸ ಹೊಸ ಸೇವೆ, ಉತ್ಸವಗಳ ಆರಂಭವಾಯಿತು. ಕೃಷ್ಣದೇವರಾಯನ ಕಾಲದಲ್ಲ ಕೃಷಿ, 
ವ್ಯಾಪಾರ, ನಗರೀಕರಣ, ಸಣ್ಣ ಉದ್ಲೋಗ, ಕೈಗಾರಿಕೆಗಳ ತ್ತರಿತ ಅಭಿವೃದಿಯಿಂದ 
ನ p) 0) ಪ "ಧಿ 
ದೇವಾಲಯಗಳ ಆದಾಯ ವೃದ್ಧಿಯಾಯಿತು. ಅನೇಕ ಧಾರ್ಮಿಕ ಚಟುವಟಿಕೆಗಳು, ಧರ್ಮಸತ್ತ, 


ರಾಮಾನುಜಕೂಟಗಳ ಸ್ಥಾಪನೆ ನಡೆಯಿತು. 


ಕೃಷ್ಣದೇವರಾಯನೇನೋ ತಿರುಮಲ, ಕಾಳಹಸ್ತಿ ಕಾಂಚೀಪುರ, ಅಹೋಬಲ, 
ಸಿಂಹಾಚಲ, ಶೀಶೈಲ, ಅಮರೇಶ್ವರ - ಈ ರೀತಿಯಲ್ಲಿ ಅನೇಕ ಶೈವ, ವೈಷ್ಣವ ದೇವಾಲಯಗಳಿಗೆ 
ನಿರಂತರ ಪ್ರೋತ್ಸಾಹ ನೀಡಿದ್ದಾನೆ. ಅವನು ಆಮುಕ್ತಮಾಲ್ಕದ ಗಂಥ ರಚನೆ ಮಾಡಿದನೆಂದು 


ಅವನನ್ನು ಶೀವೈಷ್ಣವನೆಂದವರು ಹಲವು ಜನ. 


ಕೃಷ್ಣದೇವರಾಯನಿಗೆ ಯಾವ ಶ್ರೀ ವೈಷ್ಣವ ಗುರುವೂ ಉಪದೇಶ ಮಾಡಿದಂತಾಗಲೀ, 
ದೀಕ್ಷೆ ಕೊಟ್ಟಂತಾಗಲೀ, ಮಾರ್ಗದರ್ಶನ ಮಾಡಿದಂತಾಗಲೀ ಉಲ್ಲೇಖ ಸಿಗುವುದಿಲ್ಲ. ಆತನ 
ಪುರೋಹಿತರು ರಂಗಾದೀಕ್ಷಿತರು, ಶಿವದೀಕ್ಷಿತರು ಮತ್ತು ಯಜ್ಞನಾರಾಯಣ ಭಟ್ಟರು. ಅವನು 
ವಿಶೇಷವಾಗಿ ಆದರಿಸಿದ ಧರ್ಮಗುರುಗಳೆಂದರೆ ವ್ಯಾಸತೀರ್ಥರು ಮತ್ತು ತಾತಾಚಾರ್ಯರು. 
ವೈಷ್ಣವರು ಅದರಲ್ಲು ದಾಸಕೂಟದವರು ಜನಸಾಮಾನ್ಯರಿಗೆ ತಿಳಿಯುವ ಭಾಷೆಯಲ್ಲಿ ಕೀರ್ತನೆಗಳ 
ಮೂಲಕ ಧಾರ್ಮಿಕ ತತ್ತ್ವಗಳನ್ನು ಪ್ರಸಾರ ಮಾಡಿದರು. ಭಕ್ತಿ ಪಂಥವು ಅನೇಕಾನೇಕ 
ರೀತಿಯಲ್ಲಿ ವಿಸ್ತರಣೆಗೊಂಡಿತು. ಮಹಾರಾಷ್ಟದಲ್ಲಿ ಜನಪ್ರಿಯವಾಗಿದ್ದ ವಿಠ್ಠಲ ಪಂಥವು 
ವಿಜಯನಗರದಲ್ಲಿ ಜನಪ್ರಿಯವಾಯಿತು. ಪ್ರಾಯಃ ವಿಠಲ ದೇವಸ್ಥಾನದ ನಿರ್ಮಾಣಕ್ಕೆ ಇದೇ 


ಕಾರಣವಾಗಿರಬಹುದು. 


ಕೃಷ್ಣದೇವರಾಯನು ಧರ್ಮಶ್ರದ್ದೆಯ ಅರಸನಾಗಿದ್ದನು. ಪೂರ್ವದ ಮರ್ಯಾದೆಯನ್ನು 
ಪರಿಪಾಲಿಸುವ ವಿಜಯನಗರ ಅರಸರ ದಾರಿಯಲ್ಲೇ ಅವನ ಆಡಳಿತವಿತ್ತು ವಿಜಯನಗರವು 
ಸ್ಥಾಪನೆಯಾದಾಗಿನಿಂದಲೂ ಧರ್ಮದ ವಿಚಾರದಲ್ಲಿ ಸಮನ್ವಯತೆಯನ್ನು ಕಾಪಾಡಿಕೊಂಡು 


ಬಂದಿತ್ತು. ಸಾಮ್ರಾಜ್ಯದಲ್ಲಿ ವೈಷ್ಣವಧರ್ಮಕ್ಕೆ ಪ್ರಾಧಾನ್ಯತೆಯಿದ್ದರೂ, ವಿವಿಧ ಮತಧರ್ಮ, 


೨೫೬ 


ಪಂಥ-ಉಪಪಂಥಗಳು ಸಹಬಾಳ್ಟೆ ನಡೆಸುವ ವಾತಾವರಣ ಉಂಟಾಗಿತ್ತು ಆತನ ಧರ್ಮ 
ಸಂಬಂಧಿ ಉದಾರ ಧೋರಣೆಯ ಫಲವಾಗಿ ಶೈವ, ವೈಷ್ಣವ, ಜೈನ, ಇಸ್ಲಾಂ ಮತ್ತು ಕೈಸ್ತ 


ಧರ್ಮಗಳು ಸಮಾನ ರೀತಿಯಲ್ಲಿ ಬದುಕಲು ಸಾಧ್ಯವಾಯಿತು. 


ವೈಷ್ಣವಧರ್ಮಕ್ಕೆ ವಿಶೇಷ ಪ್ರಾಧಾನ್ಯತೆ ಮತ್ತು ರಾಜಪರಿವಾರದ ಬೆಂಬಲವಿತ್ತು. 
ಕೃಷ್ಣದೇವರಾಯನ ಕಾಲದಲ್ಲಿ ಬಾಲಕೃಷ್ಣದೇವಸ್ಥಾನ, ಅನಂತಶಯನ ದೇವಸ್ಥಾನ, 
ಉಗ್ಗನರಸಿಂಹಸ್ತಾಮಿ ದೇವಸ್ಥಾನಗಳು ಪ್ರತಿಷ್ಠಾಪಿಸಲ್ಲಟ್ಟವು; ವಿಜಯವಿಠಲದೇವಸ್ಥಾನವು ಅನೇಕ 
ರೀತಿಯಲ್ಲಿ ವಿಸ್ತಾರಗೊಂಡು ಜನಾಕರ್ಷಣೆಯ ಕೇಂದ್ರವಾಯಿತು. ಹಜಾರ ರಾಮ ದೇವಸ್ಥಾನವೂ 
ಈ ಅವಧಿಯಲ್ಲಿ ನಾನಾ ರೀತಿಯಲ್ಲಿ ದಾನದತ್ತಿಗಳನ್ನು ಪಡೆದು ಪ್ರಸಿದ್ಧವಾಯಿತು. ವೈಷ್ಣವರು 
ಇಡೀ ಸಾಮ್ರಾಜ್ಯದಲ್ಲಿ ನಾನಾ ಕಡೆಗೆ ದೇವಸ್ಥಾನ ನಿರ್ಮಿಸಿದರು. ಅವರ ಅಹೋಬಲ ಮಠ, 


ಮುಂತಾದ ಸಂಸ್ಥೆಗಳೂ ಬಲವಾದವು. 


ಕೃಷ್ಣದೇವರಾಯನು ತನ್ನ ರಾಜ್ಯದ ಅನೇಕಕಡೆ ಮೊದಲೇ ಇದ್ದ ವೈಷ್ಣವ ದೇವಾಲಯಗಳ 
ಪುನರುದ್ದಾರಕ್ಕೆ ನೆರವಾಗಿದ್ದಾನೆ. ವೈಖಾನಸ ಆಗಮದ ಪ್ರಕಾರ ಶೀವೈಷ್ಣವರು ಅರ್ಚಕರಾಗಿರುವಲ್ಲಿ 
ನಾನಾತರಹದ ನೈವೇದ್ಯಗಳು, ಉತ್ಸವಗಳು ಆಗಲೇಬೇಕೆಂದು ಕಟ್ಟಳಯ ಪ್ರಕಾರ ಆಗಿವೆ. 


ರಾಯನು ಸ್ವಯಂ ತಿರುಮಲೆ ವೆಂಕಟೇಶನ ಭಕ್ತನೆಂಬುದು ವಿದಿತವಿದೆ. 


ಕೃಷ್ಣದೇವರಾಯನು ತನ್ನ ಬಾಲ್ಯವನ್ನು ಚಂದಗಿರಿಯಲ್ಲಿ ಕಳೆದನು. ಆತನ 
ಹದಿಹರೆಯದಲ್ಲಿ ಗೆಳೆಯರೊಂದಿಗೆ ಚಂದಗಿರಿ ಕಡೆಯಿಂದ ಇರುವ ಕಡಿದಾದ ಮೆಟ್ಟಿಲುಗಳನ್ನೆರಿ 
ತಿರುಮಲೇಶನ ದರ್ಶನಕ್ಕೆ ಹೋಗುತ್ತಿದ್ದನಂತೆ. ಅನೇಕ ಸಲ ಬೇಗನೇ ಹತ್ತುವ ಪಂಥದ 
ಮೇಲೆ ಬೆಟ್ಟ ಹತ್ತುತ್ತಿದ್ದನಂತೆ. ಆ ರೀತಿಯಲ್ಲಿ ಆತನಿಗೆ ತಿರುಮಲೇಶನ ಬಗ್ಗೆ ಭಕ್ತಿ. ಶ್ರದ್ದೆ, 
ಆತ್ಮೀಯತೆ ಬೆಳೆಯಿತು. ಕೃಷ್ಣದೇವರಾಯನು ಎಷ್ಟು ಸಲ ತಿರುಮಲೆಗೆ ಹೋದರೂ ಆತನು 
ಕೇವಲ ತಿರುಮಲೇಶನ ಆರಾಧನೆ ಮಾಡಿದನು. ಕೆಳಗಿನ ತಿರುಪತಿಯ ಗೋವಿಂದರಾಜನ 
ಗುಡಿಗೆ ಒಮ್ದೆಯೂ ಹೋಗಲಿಲ್ಲವೆಂದು ಶೀವೈಷ್ಣವರ ಆಕ್ಷೇಪಣೆಯಿದೆ. ಚಂದಗಿರಿಯ ಕಡೆಯಿಂದ 


ಗೊಲ್ಲಭಾಮೆಯರು ಈಗಲೂ ಆಗಿನ ಕಡಿದಾದ ಮೆಟ್ಟಲುಗಳನ್ನೇರಿ ತಿರುಮಲೆಯಲ್ಲಿ ಹಾಲು, 


೨೫೭ 


ಮೊಸರು, ಬೆಣ್ಣೆ ಮತ್ತು ತರಕಾರಿಗಳನ್ನು ತಲೆಯ ಮೇಲೆ ಹೊತ್ತು ಧಾವಿಸಿ ಬರುವುದನ್ನು 
ನೋಡಬಹುದೆಂದು ಚಂದಗಿರಿ ತೊಂಡವಾಡದ ಕೃಷ್ಣಾರೆಡ್ಡಿ ನನ್ನ ಕ್ಷೇತ್ರ ಕಾರ್ಯದಲ್ಲಿ ತಿಳಿಸಿದರು. 
ಕೃಷ್ಣದೇವರಾಯನು ತಿರುಪತಿಗೆ ಬಂದಾಗಲೆಲ್ಲ ಶ್ರೀ ಕಾಳಹಸ್ಪೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ 


ಹೋಗಿ ಆರಾಧಿಸಿ ಮುಕ್ತವಾಗಿ ದಾನ, ದತ್ತಿ, ಆಭರಣಗಳನ್ನು ನೀಡಿದ್ದಾನೆ. 


೧೬ನೆಯ ಶತಮಾನದಲ್ಲಿ ಬಂಗಾಲದಲ್ಲಿ ಚೈತನ್ಯ ಪ್ರಭುಗಳೂ ಗುಜರಾತಿನಲ್ಲಿ 
ವಲ್ಲಭಾಚಾರ್ಯರೂ ಮಹಾರಾಷ್ಟದಲ್ಲಿ ವಿಶಲಪಂಥದ ಸಂತರೂ ದಕ್ಷಿಣದಲ್ಲಿ ರಾಮಾನುಜರ 
ಅನುಯಾಯಿಗಳೂ ಮಾಧ್ದರೂ ವಿಷ್ಣುಧರ್ಮಪ್ಪಸಾರದಲ್ಲಿ ನಿರತರಾಗಿ ದೊಡ್ಡ ಆಂದೋಲನವೇ 


ನಡೆಯಿತು. ಇದು ಅನಂತರ ಉತ್ತರ ಭಾರತದಲ್ಲಿಯೂ ಜನಪ್ರಿಯವಾಯಿತು. 


ತಿರುಮಲೆಯ ಶ್ರೀ ವೆಂಕಟೇಶ್ವರ ದೇವಾಲಯ ದಾನ, ದತ್ತಿ 


ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ಚಂದಗಿರಿ ತಾಲೂಕಿನ ತಿರುಪತಿಯ ಬಳಿ ಇರುವ 
ಬೆಟ್ಟವೇ ತಿರುಮಲೆ. ಈ ಬೆಟ್ಟಕ್ಕೆ ಮೊದಲಿನ ಹೆಸರು ವೇಂಗಡವೆಂದು. ಅದಕ್ಕೆ ಸಂಸ್ಥ್ರಶ ಛಾಯೆಯನ್ನು 
ಒದಗಿಸಿ ವೆಂಕಟಾದ್ರಿ, ವೆಂಕಟಾಚಲ ಎಂದು ಕರೆಯುತ್ತಾರೆ.“ ಏಳು ಬೆಟ್ಟಗಳ ಸಮೂಹದಲ್ಲಿ 


ಏಳನೆಯ ಬೆಟ್ಟವಾದ ನಾರಾಯಣಾದ್ರಿಯ ಮೇಲೆ ವೆಂಕಟೇಶ್ವರನ ಗುಡಿ ಇದೆ. 


ಮೊದಲಿನಿಂದಲೂ ಪ್ರಸಿದ್ಧವಾಗಿದ್ದ ತಿರುಮಲೆಯ ದೇವರನ್ನು ೧೩ನೆಯ ಶತಮಾನದ 
ತಮಿಳುಶಾಸನಗಳು ತಿರುವೇಂಗಡ ಮುಡೈೆಯಾನ್‌ ಎಂದೇ ಕರೆಯುತ್ತವೆ. ೧೬ನೆಯ ಶತಮಾನದ 
ಹೊತ್ತಿಗೆ ವಿಜಯನಗರದ ಅರಸರ ಕಾಲಕ್ಕೆ ವೇಂಗಡ ಎಂಬ ಹೆಸರು ಮರೆಯಾಗಿ ಬೆಟ್ಟಕ್ಕೆ 
ತಿರುಮಲೆ ಎಂಬ ಹೆಸರೇ ಪ್ರಸಿದ್ದಿಗೆ ಬಂದಿತು. ಪಲ್ಲವರಿಗೆ ಚೋಳರಿಗೆ ಸಾಮಂತರಾಗಿದ್ದ 
ಯಾದವರಾಯರು ಎಂದು ಹೆಸರಾದ ಅರಸರ ಕಾಲದಲ್ಲಿ ಕ್ರಿಶ. ೧೧೮೪ ರಿಂದ ೧೩೦೧ 
ರವರೆಗೆ, ಹೊಂಯ್ದುಳರು ಈ ಯಯಾದವರಾಂಯುರ ತೊಂಡೈಮಂಡಲವನ್ನು 
ವಶಪಡಿಸಿಕೊಳ್ಳುವವರೆಗೂ ಅವರು ತಿರುಮಲೆಯ ತಿರುವೇಂಗಳನಾಥನಿಗೆ ಗುಡಿಯ ಬೇರೆ 


ಬೇರೆ ಹಂತಗಳ ನಿರ್ಮಾಣಕ್ಕೆ ಕಾರಣರಾದರು. ಕ್ರಿಶ. ೧೩೦೧ ರಲ್ಲಿ ಮಲ್ಲಿಕಾಫರನು 


೨೫೮ 


ಪಾಂಡ್ಕರಾಜ್ಯವನ್ನು ನಾಶಮಾಡಿದ ಮೇಲೆ ಕೊಯಮತ್ತೂರು ಜಿಲ್ಲೆ ಸತ್ಯಮಂಗಲ ತಾಲೂಕಿನ 
ಡಣ್ಣಾಯಕನ ಕೋಟಿಯ ಪಾಳೇಗಾರರು ತಿರುಮಲೇಶ್ವರನ ಸೇವೆ ಮಾಡಿದರು. ಈ ಪ್ರಧಾನಿಗಳ 
ಕಾಲದಲ್ಲಿ ದೇವಸ್ಥಾನಕ್ಕೆ ಉತ್ಸವಮೂರ್ತಿಗಳು ಬಂದವು. ವೈಖಾನಸ ಸಂಪ್ರದಾಯದ ಅರ್ಚಕರೂ, 
ಪಾಂಚೆರಾತ್ರ ಪದ್ಧತಿಯಂತೆ ಪೂಜಾದಿಗಳನ್ನು ಅಳವಡಿಸಿದರು. ಕ್ರಿಶ. ೧೩೩೬ರಲ್ಲಿ ವಿಜಯನಗರ 
ಸ್ಥಾಪನೆಯಾದ ನಂತರವೂ ಡಣ್ಣಾಯಕನ ಕೋಟೆಯ ಪಾಳೇಗಾರರು ವಿಜಯನಗರದ 
ಅಧೀನರಾಗಿ ತಿರುಮಲೇಶನ ಸೇವೆಯನ್ನು ಮಾಡಿದರು. ಚಿಂದಗಿರಿಯನ್ನು ಆಳುತ್ತಿದ್ದ ಸಾಳುವರು 
ಸಂಗಮರ ಅಧೀನ ಮಹಾಮಂಡಲೇಶ್ವರರಾಗಿ ತಿರುಮಲೇಶನಿಗೆ ಬಂಗಾರದ ಶಿಖರ ಮತ್ತು 
ಕಳಶಗಳನ್ನು ಮಾಡಿಸಿದರು. ದೊರೆ ಇಮ್ಮಡಿ ದೇವರಾಯ (ಕ್ರಿ.ಶ. ೧೪೧೯ ರಿಂದ ೧೪೪೫) 
ತಿರುಮಲೆಗೆ ಅನೇಕಸಲ ಬಂದಿದ್ದನು. ಕ್ರಿಶ. ೧೪೨೯ರ ಗುಡಿಯ ಬಂಗಾರು ಬಾಗಿಲಿನ 
ಮೇಲಿನ ಶಾಸನವು ದೊರೆಯು ೨೦೦೦ಕ್ಕಿಂತ ಹೆಚ್ಚಿನ ಹೊನ್ನನ್ನು ಹರಿವಾಣದಲ್ಲಿಟ್ಟು 


ತಿರುಮಲೇಶನಿಗೆ ಕೊಡುತ್ತಾನೆ ಐರಿದಿಹೆ,್‌ 


"ಕೃಷ್ಣದೇವರಾಯನಿಗೆ ಸಾಮಾನ್ಯ ಹಿಂದುವಿಗೆ ಇರುವಂಥ ಧಾರ್ಮಿಕ ಪರಿಜ್ಞಾನವಿತ್ತು. 
ವೈಯಕ್ತಿಕವಾಗಿ ಒಬ್ಬ ದೇವರಲ್ಲಿ ಭಕ್ತಿ ವಿಶ್ವಾಸ ಇದ್ದವು. ಈ ಬದುಕಿನ ದುಃಖ ದುಮ್ಮಾನ, 
ಕಷ್ಟನಿಷ್ಟುರಗಳ ಪರಿಹಾರಕ್ಕೆ ಇಷ್ಟದ್ಯೈವದ ಆರಾಧನೆ ಮಾಡಬೇಕು. ಆದ್ದರಿಂದ ಅವನು ನಂಬಿದ 
ದೈವಕ್ಕೆ ಅನೇಕ ಅಮೂಲ್ಯ ವಸ್ತುಗಳನ್ನು ಅರ್ಪಿಸಿದನು. ಸಾಮಾನ್ಯ ಹಿಂದುವಿನಂತೆ 
ಪಾಪಭೀರುವಾಗಿದ್ದ ಅವನು ಸೇತು ಸಮುದದಲ್ಲಿ ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು 


ಇಷಪಡುತಿದನು. 


ಊ A) 
ತನ್ನ ಬದುಕಿನ ಮಹತ್ತ್ಯಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಅವನು ಶ್ರೀ 
ತಿರುವೇಂಗಡನಾಥನನ್ನು ಮಾತ್ರ ನಂಬಿದ್ದನು. ಅವನು ಎಷ್ಟು ಸಲ ಬೆಟ್ಟಕ್ಕೆ ಬಂದರೂ ಒಮ್ಮೆ 
ಕೂಡಾ ತಿರುಪತಿಯ ಗೋವಿಂದ ರಾಜಸ್ತಾಮಿಯ ದರ್ಶನ ಮಾಡಿಕೊಳ್ಳಲಿಲ್ಲ. ತಿರುಮಲ 


ದೇವಾಲಯದ ಆವರಣದಲ್ಲಿಯೇ ಇರುವ ಶ್ರೀ ರಾಮಾನುಜರಿಗೂ ನಡೆದುಕೊಳ್ಳಲಿಲ್ಲ. 


ಈ ದೇವಸ್ಥಾನದ ಲೌಕಿಕ ವ್ಯವಹಾರಗಳನ್ನು ಮತ್ತು ಪ್ರಸಾದ ವಿತರಣೆಯನ್ನು 


೨೫೯ 


ನೋಡಿಕೊಳ್ಳುವುದು “ಸ್ಥಾನತ್ತಾರ್‌” ಕೆಲಸವಾಗಿತ್ತು ಸಾಳುವ ನರಸಿಂಹನ ಕಾಲದಿಂದ ಸ್ಥಾನತ್ತಾರ್‌ 
ಗೌರವ ಕುಂದಿತ್ತು. ಕೃಷ್ಣದೇವರಾಯನು ಬೆಟ್ಟದ ದೇವರ ಪ್ರಸಾದಕ್ಕಾಗಿ ಮೂರು ಸಲ ಮಾತ್ರ 
ದಾನದತ್ತಿ ನೀಡಿದ್ದಾನೆ. ಅವನು ತನ್ನ ಭಾಗದ ಪ್ರಸಾದವನ್ನು ತನ್ನ ಪುರೋಹಿತರಾದ 
ರಂಗದೀಕ್ಷಿತರಿಗೂ, ಶಿವದೀಕ್ಷಿತರಿಗೂ, ತಿರುಪ್ಪಾಣಿ ಭಂಡಾರತ್ತಾರ್‌ ಅವರಿಗೂ, ಉಳಿದ ಭಾಗವನ್ನು 
ತಾನು ಸ್ಥಾಪಿಸಿದ ಛತ್ರಕ್ಕೂ ಕಳಿಸುತ್ತಿದ್ದನು. ಸ್ಥಾನತ್ತಾರ್‌ ಅವರನ್ನು ಲಕ್ಷಿಸಲೇ ಇಲ್ಲ. 
ಕೃಷ್ಣದೇವರಾಯನು ದೇವಸ್ಥಾನದ ಆಚಾರ್ಯೃಪುರುಷರ ಬಗ್ಗೆ, ಅರ್ಚಕರ ಬಗ್ಗೆ ಗಮನ ಕೊಡಲೇ 
ಇಲ್ಲ. ರಾಯನು ತಿರುಮಲ ದೇವಸ್ಥಾನದ ಅಭಿವೃದ್ದಿ ಮಾಡಲಿಲ್ಲ. ಒಂದು ಮಂಟಪವನ್ನು 
ನಿರ್ದಿಸಲಿಲ್ಲ. ಆದರೆ ವೆಂಕಟೇಶನಿಗೆ ಸುವರ್ಣಾಭಿಷೇಕ ಮಾಡಿ, ನಾನಾ ರೀತಿಯ ಅಮೂಲ್ಯ 
ಆಭರಣ ನೀಡಿದನು. ಇಂದು ಪ್ರಭಾವಳಿ, ಕಿರೀಟ ಮತ್ತು ಖಡ್ಗಗಳನ್ನು ಬಿಟ್ಟರೆ ಉಳಿದೆಲ್ಲ 


ಆಭರಣಗಳು ಉಳಿದು ಬಂದಂತಿಲ್ಲ. 


೨೫-೧೦-೧೫೧೫ರ ಶಾಸನದಲ್ಲಿ ಕೃಷ್ಣದೇವರಾಯನು ಕಳಿಂಗ ವಿಜಯದ ನಂತರ 
ತಿರುಮಲೆಗೆ ಬಂದಾಗ ಅನೇಕ ಅಮೂಲ್ಯ ಆಭರಣ ನೀಡಿದನು. ೨-೦೧-೧೫೧೭ ರಲ್ಲಿ 
ಕಳಿಂಗದಿಂದ ಮರಳಿದಾಗ "ಅನಂದ ನಿಲಯ ವಿಮಾನ' ಕೈ ಸುವರ್ಣ ಲೇಪಮಾಡಲು 
ಸಾಕಷ್ಟು ಹಣ ನೀಡಿದನು. ೯-೦೯-೧೫೧೮ ಕೈ ಈ ಸುವರ್ಣಲೇಪನ ಕಾರ್ಯ 


ಸಂಪೂರ್ಣವಾಯಿತು. 


“ಕೃಷ್ಣದೇವರಾಯನು ಮನೋಧರ್ಮದಲ್ಲಿ ಶ್ರದ್ದಾಳುವಾಗಿದ್ದನು. ಹಲವಾರು ಕ್ಷೇತ್ರಗಳನ್ನು 
ಸಂದರ್ಶಿಸಿ ಅಲ್ಲಲ್ಲ ತನ್ನ ಕೈಂಕರ್ಯಗಳನ್ನು ನಡೆಸಿದನು. ವೇಂಗಡದ ಗುಡಿಗೆ ಸಂದಂತೆ 
ಅವನ ದಾನಧರ್ಮಗಳು ಬೇರೆಲ್ಲಯೂ ಸಲ್ಲಲಿಲ್ಲ. ಬೇರಾವ ಗುಡಿಗೂ ಇಲ್ಲಿಗೆ ಬಂದಂತೆ 
ಏಳು ಸಲ ಬರಲಿಲ್ಲ. ಅವನು ತಾನು ಮಾತ್ರವಲ್ಲದೆ ತನ್ನ ಹೆಂಡತಿಯರೂ ಅಧಿಕಾರಿಗಳೂ 
ಊಳಿಗದವರೂ ವ್ಯಾಪಾರಿಗಳು ಊರವರು ಎಲ್ಲರು ಗುಡಿಗೆ ನಡೆದುಕೊಳ್ಳುವಂತೆ ಪೇರೇಪಿಸಿದನು. 
ಅವನ ಅಧಿಕಾರಿಗಳು - ೧. ರಾಯಸಂ ಕೊಂಡಮರಸಯ್ಯ ೨. ಉಡಿಯಂ ಎಲ್ಲಪುನಾಯಕರ್‌ 


೩. ಬಾಹುರು ಮಲ್ಲರಸರ್‌ ಅಠವಣೆ - ಬಸವರಸರು. ಅವನ ಸೇನಾನಿಗಳು. ೧. ಪೆರಿಯ 


೨೬೦ 


ಓಬಳನಾಯಕರ್‌, ಮನ್ನಾರ್‌ ಪಿಳ್ಳ ಮತ್ತು ಇತರರು. ಪ್ರಧಾನಿ ಸಾಳುವ ತಿಮ್ಮರಸ, ಬಾಗಿಲು 
ಕಾಯುವ ಅಡಿಯಪ್ಪನ್‌ ನರಸಯ್ಯ ಮತ್ತು ಸೋದರರು. ಅವನ ನೆರವು ಪಡೆದ ವರ್ತಕರು 
೧.ಧರ್ಮಪುರಂ ಕೊಂಡುಪೆಟ್ಟಿ ಖಿ ಶೆಟ್ಟಮಲಸೆಟ್ಟಿ ೩. ಶರಣು ಸೆಟ್ಟಿ ೪. ಪಾಖಪುಸೆಟ್ಟಿ ೫. 
ಕೋಮಟಿ ಪಟ್ಟೈಲಿಂಗಸೆಟ್ಟಿ ೬. ತಿಪ್ಪುಸೆಟ್ಟಿ ಮತ್ತು ಗುಡಿಯಲ್ಲಿ ಗುಮಾಸ್ತರು, ಮಹಾಜನರು, 


ಅವನ ಗುರುಗಳಾದ ವ್ಯಾಸತೀರ್ಥರು. ಈ ರೀತಿ ವೇಂಗಡದ ದೈವವು ಅರಸರಿಂದ ಮಾತ್ರ 


ಆದರ ಪಡೆದುದಲ್ಲ ಜನಸಾಮಾನ್ಯರೂ ಮೆಚ್ಚಿಕೊಂಡ, ನಂಬಿಕೊಂಡು ಬಂದ ದೈವ." 


ತಿರುಪತಿ ದೇವಸ್ಥಾನದ "ಸ್ಥಾನತ್ತಾರ್‌' ಅವರು ಸುಭದ್ರವಾಗಿದ್ದರು. ಕಂದಾಡೆ- 
ರಾಮಾನುಜ-ಅಯನ ಪ್ರಭಾವದಿಂದ ಸ್ಥಾನತ್ತಾರರು ತಿರುಮಲದಲ್ಲಿ ಅನಪೇಕ್ಷಿತ ಪದ್ಧತಿಗಳನ್ನು 
ಜಾರಿಗೆ ತಂದಿದ್ದರು. ಇದರಿಂದಾಗಿ ಸ್ಥಾನತ್ತಾರರ ವಿಚಾರವಾಗಿ ಜನರ ಗೌರವ ಕಡಿಮೆ 
ಆಗಿತ್ತು. ಆದ್ದರಿಂದ ಕೃಷ್ಣದೇವರಾಯನು ತನ್ನ ದಾನ, ದತ್ತಿಗಳನ್ನು ಇವರ ವಶಕ್ಕೆ ಕೊಡದೆ 
ನೇರವಾಗಿ ದೇವರಿಗೇ ಕೊಟ್ಟನು. ಸ್ಥಾನತ್ತಾರರು ಪ್ರಬಲರಾದುದು ಕ್ರಿಶ. ೧೩೯೦ ರಿಂದ 
ಎಂದು ಹೇಳಬಹುದು. ಒಂದು ನೂರು ಇಪತ್ತು ವರುಷಗಳಲ್ಲಿ ಅವರ ಮರ್ಯಾದೆ 


ಬ ವ 


ಕ್ಷೀಣಗೂಡಿತು." 


ಕೃಷ್ಣದೇವರಾಯ ಅವನ ಅಧೀನರು ವೆಂಕಟೇಶ್ವರನಿಗೆ ಸಮರ್ಪಿಸಿದ ದಾನದತ್ತಿಯ 


ಬಗ್ಗೆ ಶಾಸನಗಳಲ್ಲಿ ಉಲ್ಲೇಖವಿದೆ. ಅವನ್ನು ಠಗ ನೋಡಬಹುದು. 


* ತಿರುಮಲ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ಒಂದು ಶಾಸನವಿದೆ (ಟಿ.ಟಿ.ಡಿ.ಐ 


IN ಸಂ.೨೬. ಆ.ಪ್ರಕ.ಶಾ. ೫-೧-೨೬೨) ದಿನಾಂಕ: ೯-೦೮-೧೫೧೨ ಶನಿವಾರ. 


ಇದೊಂದು ಅಪರೂಪವಾದ ಶಾಸನ. ಕೃಷ್ಣದೇವರಾಯನ ಬಾಗಿಲ ಅವಸರದ ನರಸಯ್ಯ 
ಅವನ ತಮ್ಮ ತಿಮ್ಮಯ್ಯ, ಮತ್ತವನ ತಮ್ಮ ನರಸಯ್ಯ, ಅವರ ತಾಯಿ ಬಸವಂಮನೂ 
ತಿರುವೇಂಗಳನಾಥನ ಸಂನಿಧಿಯಲು ಸದಾ ನಮಸ್ವಾರ ಮಾಡುತಿಥಾರು ಎಂದಿದೆ. ಅರಸನ 


ಊಳಿಗದವರ ಅನನ್ಯಭಕ್ತಿಗೆ ಉದಾಹರಣೆ. 


೨೬೧ 


* ತಿರುಮಲೆ ದೇವಾಲಯದ ಮೂರನೇ ಪ್ರಾಕಾರದ ಉತ್ತರ ಗೋಡೆಯ ಮೇಲಿನ 


ಶಾಸನ ಇದಲ್ಲದೆ ಇನ್ನೂ ಅನೇಕ ಶಾಸನಗಳಿವೆ 


(ಟಿ.ಟಿ.ಡಿ.ಐ.11 ನಂ.೫೦ ಆ.ಪ್ರಕ.ಶಾ.ಜ೫ ಗೊ. ೨೪೯ ದಿನಾಂಕ ೧೦-೦೨-೧೫೧೩ 
ಗುರುವಾರ) ಮತ್ತು ಇತರ ಒಟ್ಟು ಕೃಷ್ಣ ದೇವರಾಯನ ಶಾಸನಗಳು ಸಂ.೧. 
ಪರಮಶಿವಮೂರ್ತಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ೨೦೦೯. ಶಾಸಂ. ೨೯೮, 
ವ್‌, ೩೦೦, ೩೦೧, ೩೦೨, ೩೦೩, ೩೦೪, ೩೦೫, ೩೦೬, ೩೦೭, ೩೦೮, 


೩೦೯ ಮತ್ತು ೩೧೦) 


ಶಾಸನ. ಸಂ.೨೯೮. ಕೃಷ್ಣದೇವರಾಯರ ಅರಸಿ ತಿರುಮಲ ದೇವಿ ವೆಂಕಟೇಶನಿಗೆ 


ಸಮರ್ಪಿಸಿದು- ೧. ಜಿಲಿಪಾಲ ನೈವೇದ್ಯದ ಅವಸರಕೆ. 


[R) 


೨. ೩೭೪ ತೂಕದ ಬಂಗಾರದ ಬಟ್ಟಲು. 


ಹ. ಪರಿಮಳದ ಚಿನ್ನದ ತಟ್ಟೆ - ೧೦ ತೂಕ. 


ಶಾಸನ ಸಂರ೯೯-ಮೇಲಿನ ಶಾಸನದ ವಿಷಯವೇ ಇದೆ 


ಶಾಸನ ಸಂ.೩೦೦ : ಮೇಲಿನ ಶಾಸನದ ವಿಷಯವೇ ಇದೆ. 
ಶಾಸನ ಸಂ.೩೦೧ : ಮೇಲಿನ ಶಾಸನದ ವಿಷಯವೇ ಇದೆ. 
ಶಾಸನ ಸಂ.೩೦೨ : ಮೇಲಿನ ಶಾಸನದ ವಿಷಯವೇ ಇದೆ. 
ಶಾಸನ ಸಂ.೩೦೩ : ಕೃಷ್ಣದೇವರಾಯರ ಅರಸಿ ಚಿನ್ನಾಜಿ ಅಮ್ಮನವರು 


ವೇಂಗಳನಾಥನ ಚಿಲಿಪಾಲ ನೈವೇದ್ಯ ಅವಸರಕೆ ೩೭೪ ತೂಕದ ಬಟ್ಟಲನ್ನು ಸಮರ್ಪಿಸಿದ್ದು. 


ಶಾಸನ ಸಂ.೩೦೪ : ಮೇಲಿನ ಶಾಸನದ ವಿಷಯವೇ ಇದೆ. 
ಶಾಸನ ಸಂ.೩೦೫ : ಮೇಲಿನ ಶಾಸನದ ವಿಷಯವೇ ಇದೆ. 
ಶಾಸನ ಸಂ.೩೦೬ : ಮೇಲಿನ ಶಾಸನದ ವಿಷಯವೇ ಇದೆ. 


ಶಾಸನ ಸಂ.೩೦೭ : ಮೇಲಿನ ಶಾಸನದ ವಿಷಯವೇ ಇದೆ. 


5% 


= ೬ ೫” bL D 


6 


೨೬೨ 


ತಿರುಮಲ ದೇವಾಲಯದ ಪಡಿಕಾವಲಿ ಗೋಪುರದ ಬಲಭಾಗದ ಗೋಡೆಯಲ್ಲಿ 
ಒಂದು ಶಾಸನವಿದೆ. (ಟಿ.ಟಿ.ಡಿ.ಐ.11 ಸಂ.೩೭. ಕೃ.ದೇ.ಶಾ.ಸಂ.೧. ಕನ್ನಡ ವಿವಿ 
ಹಂಪಿ.೨೦೦೯ ಸಂ.೩೦೮ ದಿನಾಂಕ:೧೦-೦೨-೧೫೧೩) ಇದರಂತೆ ಶೀ 
ಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರ ಪ್ರತಾಪ ಶ್ರೀ ವೀರ ಕೃಷ್ಣರಾಯ 


ಮಹಾರಾಯರು ತಿರುವೇಂಗಳನಾಥನಿಗೆ ಸಮರ್ಪಿಸಿದ್ದು- 


ನವರತ್ನ ಖಚಿತವಾದ ಕಿರೀಟ - ಹೊನ್ನು ತೂಕ೧೫೧೫ ಕುಂದಣದ ತೂಕ.೧೦೭೬ 
ಕೆಂಪು ೨೮೨೨. ಪಚ್ಚೆ ೬0 ರತ್ನ ೧೦೮ ಕೊಲ್ಲ 

ವಜ ೪೨೬ಕ್ಕೆ ಮಂಜಾತಿ-೬೫ 

ಮಧ್ಯಮಾಣಿಕ್ಕ ೩ ಸಹ ಮಾಣಿಕ್ಯ ೩ 


ನೀಲ ೧೦ ವೈಡೂರ್ಯ ೧೭ ಗೋಮೇಧಿಕಾ-೧ ಸಹಪ್ಪಂಟೆ ತೂಕ ೩೧೩೦ 


} ಮುತ್ತು ೧೩೩೯ ತೂಕ, ೧೬೩ ಮುತ್ತುಕುಟ್‌ಸುಪಸುರಾಗೋಣ ಹೊಂನು ತೂಂಕ 


೧೫ ಅಂತು ತೂಕ ೩೩೦೮ ಕ್ಕೆ 


. ಕಿರೀಟ ೧.ಗುಳ ೧೩೬ ಮಾಣಿಕ ೧೧ ನೀಲ ೧೨೧ ಕುಸುರಿ ೨ ಅಡ್ಡಿಕೆ ೧೫ ಸಹ 


ತೂಕ ೨೨೫ ಕೆ ಕೀಸಿಲ 


. ಮುತ್ತು ೬ ವಜ್ರ ೧೬೦ ಪಚ್ಚೆ ೧೧೧ ಮಾಣಿಕ ೨ ಕೆಂಪು ೫ ಸಹತೂಕ ೬೧ಕೆ 


ಪದಕ 


ಬೆಳ್ಳಿ ಆರತಿಗಳು ೧೫ ಸಮರ್ಪಿಸಿದ್ದು 


ಶಾಸನ ಸಂ.೩೦೯ ಮತ್ತು ೩೧೦ : ಮೇಲಿನ ಶಾಸನದಂತೆ - ನಕಲು 


ತಿರುಮಲೆ ದೇವಸ್ಥಾನದ ದಕ್ಷಿಣ ಗೋಡೆಯ ಮತ್ತೊಂದು ಶಾಸನವಿದೆ. (ಟಿ.ಟಿ.ಡಿ.ಐ.11 


ಸಂ.೬೨. ಕೃ.ದೇ.ಶಾ.ಸಂ.೧. ಕನ್ನಡ ವಿವಿ ಹಂಪಿ.೨೦೦೯ ಸಂ.೩೧೩) ದಿನಾಂಕ: 


೧೨-೦೫-೧೫೧೩ ಸೋಮವಾರ 


೨೬೩ 


ಇದರಂತೆ ಶ್ರೀ ವೀರ ಕೃಷ್ಣರಾಯ ಮಹಾರಾಯರು ತಿರುವೇಂಗಳನಾಧನಿಗೆ 
ಸಮರ್ಪಿಸಿದ್ದು. 
ತಿರುವಾರಣಗಳು ಸ್ವರೂಪಗಳುಯಿರಿಯ ರವಿಯ 
ಉಡುದರವೊಂದಕ್ಕೆ-ಯಿರಯ ರವಿ ೫ 
ಕಿರಿಯ ಅಡ್ಲಿಗೆ ೪ ಕಡೆ ಅಡ್ಡಿಗೆ ೨ 
ವಟು ಅಡ್ಡಿಗೆ ೬. ಅಂತು ಅಡಿಗೆ ೧೭ ಕೈ ಪಚ್ಚೆ ೧೩೯ 
ಮಾಣಿಕ್ಯ ೫ ಹಳೆಯ ವಜ-ಬ೫, ಕೆಂಹು-ಲೆ 
೧೮೯ ಹಟ್ಟೆನಗಯೆ ಚಿಂನ್ನದ 
ದಾರ-೧ ಯಸಕ್ಕಂದಡೆಯ ತೂಕ. ೬೬೨ ಉಡಿದಾರ-೧ 
ಕಠಾರಿ ಒರೆವಂದಕ್ಕೆ-ಹಳೆಯ ವಜ-೧೩೧ 
ಕೆಂಪು ೪೩೧.ನೀಲ.೨ ಇಸಕ್ಕಂದಡೆಯ ತೂಕ-೧೯೮ 
ಈ ಕಠಾರಿಯ ಕುಚ್ಚು-೧ಕ್ಕೆ ಮುತ್ತು ೩೫೦೦ 
ಕುಚ್ಚಿನ ಮೇಲಣ ದೊಡ್ಡ ಮುತ್ತು ೧೯ 
ಕುಚ್ಚಿನ ಕುಚ್ಚಿಗೆಯ ಕೆಂಹು ೨೮ ಸಹ ತೂಕ ೧೨೮ 
ಉಭಯ ಕುಚ್ಚು ಸಹ 
ತೂಕ ೩೨೬ ಕೆ ಕಠಾರಿ ಒರೆಣ ನಿಚ್ಚಳದ ಉಡುದಾರ 
೧ಕ್ಕೆ ಅಡ್ಡಿಗೆ ೮ಕ್ಕೆ ಕೆಂಹು ೪೩ 
ಪಚ್ಚೆ ೧೫ ವಜಾ ೨೦-ಅಷ್ಪಕ್ಕೆ ತೂಕ ೧೬೫ಕ್ಕೆ 
ಉಡುದಾರ ೧ ನಿಚ್ಚಲ ಕಠಾರಿ ಒರೆ ೧ಕ್ಕೆ ತೂಕ 
೧೩೨ ಪರಸಿರನಯಲಣ ಕೆಂಪು ೨೪ ಕಠಾರಿಯ ಒರೆ 
೧ಕ್ಕೆ ಕೆಂಪು ೫೫ ಪಚ್ಚೆ-೧ ವಜ್ರ ೩೬ ಇಷ್ಟಕ್ಕೆ 
ತೂಕ ೮೭ ಪತಕ ೧ಕ್ಕೆ ಮುತ್ತು ೪ ಕೆಂಪು ೭ ಪಚ್ಚೆ-೧೦ 
ವಜ್ರ ೧೧೭ ಪದಕಯಿಸ 
ಕೈ ಪದಕ-೧ ಭುಜಕೀರ್ತಿ ಜೋಡು ೨೦ ದಕ್ಕಂ ಮುತ್ತು ೩೨೨ 
ಕೆಂಪು ೩೬೦ ನೀಲ ೪ ಹಳೆಯ ವಜ್ರ ೨೪೭ 
ಇಅಸಕ್ಕಂದಡಯ ತೂಕ ೫೭ಕ್ಕೆ ಭುಜಕೀರ್ತಿ ಜೋಡು.೧ 
ನಿಚ್ಚಳದ ಭುಜಕೀರ್ತಿ ಜೋಡು-೧ ಕೆಂಪು ತೂಕ೧೯೮ 
ಪಟ್ಟ ೧ಕ್ಕೆ ಅಡ್ಡಿಗೆ ೧೭. ಅರಶಿಲೆ ಅಡ್ಡಿಗೆ ೩೦ ಮುತ್ತು 
೩೦ ಕೆಂಪು ೨೧೦ ವಜ್ರ ೫೮ ಪಚ್ಚೆ ಚಕ್ಕೆ ತೂಕ 
೨೦೫ ಕೈ ಪಟ್ಟ-೧ ಮತ್ತಂ ಪಟ್ಟ-೧ಕ್ಕಿಂ ಮುತ್ತು ೧೨೨ 
ಕೆಂಪು ೧೯೩ ವಜ್ರ ೧೦೪ ಅರಶಿಲೆ ಮುತ್ತು ೩ಪಿಕ್ಕೆ ತೂಕ.೪ 


೨೬೪ 


೨೭೯ ಕೈ ಪಟ್ಟ-೧ ಉಭಯಂ ಪಟ್ಟ ೨ ಉಚ್ಚವದೇವರಗಳ 
ಕಿರೀಟ ಒಕ್ಕೆ ಮುತ್ತು ೪೦೫ 

ಹಳೆಯ ವಜ್ರ ೨೮೪ ಕೆಂಹು ೮೨೨ ವೈಢೂರ್ಯ ೯೧ ನೀಲ ೬ 
ದಡಯ ತೂಕ ೩೮೦ ಕಿರೀಟ ೩ ಇಷ್ಟನು ತಮ್ಮ 


ಸೇವೆಯಾಗಿ ಸಮರ್ಪಿಸಿ ಚಿತ್ರೈಸ್ಥರು. 


ಶಾಸನ.೩೧೪ ಮೇಲಿನ ಶಾಸನದಂತೆಯೇ ದಿನಾಂಕ: ೨-೦೫-೧೫೧೩ 


* ತಿರುಮಲ ದೇವಾಲಯದ ಎರಡನೆಯ ಪ್ರಾಕಾರದ ದಕ್ಷಿಣ ಗೋಡೆಯ ಶಾಸನ 
(ಟಿ.ಟಿ.ಡಿ.ಐ.11-೬೪ ಕೃ.ದೇ.ಶಾ.ಸಂ.೨ ಕನ್ನಡ ವಿವಿ ಹಂಪಿ.೨೦೦೯ 
ಶಾಸಂ.೩೧೬.ಪು ೫೯೨) ೧೩-೦೬-೧೫೧೩ ಕೃಷ್ಣದೇವರಾಯನು 
ತಿರುವೇಂಗಳನಾಧನಿಗೆ- ೧ ಹರಿವಾಣಗಳು ೨ ಗಂಧಹಳ ೩ ಕರ್ಪೂರ ಕಣ ೪ 
ಕಸ್ತೂರಿ ಕಣ ೫ ಶುದ್ದಕುಂಕುಮ ೬ ಅಡಕೆ ೩೦೦ ೭ ಎಲೆ ೬೦೦ ನೀಡಿದನು 


ಅಲ್ಲದೆ ಚೆಂದಗಿರಿರಾಜ್ಯದ ೧. ನಾರಣವರದ ಅಂತಾಡಿ ಚಿತ್ತವಾಟಿ ಗ್ರಾಮ 


೨ ದಾರದ ಗಾಮ ೩ ಕರಕಂಪೇವಾಟಿಗ್ರಾಮಗಳನ್ನು ದಾನ ಮಾಡಿದ್ದು 


ಇದು ತಿರುನಾಳ ರಥೋತ್ಸವಕ್ಕಾಗಿ ಹಲವರ ಮುಂದೆ ಕೊಟ್ಟ ಧರ್ಮಶಾಸನ 


* ತಿರುಮಲೆ ದೇವಾಲಯದ ಎರಡನೇ ಪ್ರಾಕಾರದ ದಕ್ಷಿಣ ಗೋಡೆಯಲ್ಲಿ ಶಾಸನವಿದೆ. 
(ಟಿ.ಟಿ.ಡಿ.ಐ.11-೬೭ ಕೃ.ದೇ.ಶಾ.ಸಂ.೧ ಕನ್ನಡ ವಿವಿ ಹಂಪಿ.೨೦೦೯ 
ಶಾ.ಸಂ.೩೨ಪ೩) ದಿನಾಂಕ: ೦೬-೦೭-೧೫೧೪ ಗುರುವಾರ ಕೃಷ್ಣದೇವರಾಯನು 
ಪ್ರತಾಪರುದಗಜಪತಿಯ ಮೇಲೆ ದಂಡೆತ್ತಿ ಹೋಗಿ ಕೊಂಡವೀಡು ವರೆಗೆ ಓಡಿಸಿ, 

ಉದಯಗಿರಿಯನ್ನು ಗೆದ್ದು ವಿಜಯನಗರಕ್ಕೆ ಹಿಂತಿರುಗುವ ದಾರಿಯಲ್ಲಿ ತಿರುಮಲೆಗೆ 

ಬಂದು -ವೆಂಕಟೇಶನಿಗೆ ಕನಕಾಭಿಷೇಕ ಮಾಡಿದ ರೊಕ್ಕ ವರಹಾ ಮೂವತ್ತು 

ಸಾವಿರ-ಮತ್ತು ಬಂಣಸರದ ತ್ರಿಸರಮು. ಮುತ್ತು ೪೮೩ ಮಾಣಿಕ್ಯ ೧೧೯ 


ನೀಲ ೧೨೧ ಚಿನ್ನದ ಕುಸುಂ ೪೮೦ ಚಿಂನದ ಅಡಕಟ್ಟ ೧೬೦ ಅಯ ತೂಕ 


೨೬೫ 


೨೫೦ ಕ್ಕೆ ಬಂಣಸರದ ತ್ರಿಸರಣ ಮಾಣಿಕ್ಯ ೧೦೦ ವಜ್ರ ೩೨೨ ಸಹ ತೂಕ 


೨೬೫, ವಜ್ರ ಮಾಣಿಕದ ಶಿಖರದ ಕಡೆಯ ಜೋಡು-೧ ಇವನು ಸಮರ್ಪಿಸಿದ್ದಾನೆ. 


ಸೋಪಸರ ಸಹಿತವಾಗಿ ನೈವೇದ್ಯ ಸಮರ್ಪಿಸುವ ಸಲುವಾಗಿ 


೧. ಪೊತಪಿ ನಾಡೊಳಗಣ ತಾಳಪಾಕದ ಗ್ರಾಮ-ಈ ಗ್ರಾಮದ ರೊಕ್ಕ, ಧಾನ್ಯ 


ಏನುಂಟಾದರೂ ದೇವರಿಗೆ - ದಿನಂಿಕ್ಕೆ ೧ ಹರಿವಾಣ ೧೦ ಅಕಾಳಿಮಂಡೆ-೨ 


೨. ಆಪಪಡಿ. ೨ ಆಚಂದ್ರಾರ್ಕ ನಡೆಸಬೇಕು ಈ ಪ್ರಸಾದದಲ್ಲಿ ರಂಗಾಧೀಕ್ಷಿತರಿಗೆ ಪ್ರಸಾದ ೨ 


ಹರಿವಾಣ ಶಿವಾಧೀಕ್ಷಿತರಿಗೆ ಹರಿವಾಣ-೧, ತಿರುಪಣಿಪಳಿಗೆ ಪ್ರಸಾದ ಹರಿವಾಣ ೨, ಸತ್ರ 


ಬ್ರಾಹ್ಹಣ ಭೋಜನಕೆ ಅಕಾಳಿ ಮಂಡೆ-೧. ಅಪಪ್ರಸಾದ-೨೬ ಕೊಡುವ ಕಟ್ಟಳ ಮಾಡಿ 


ಹಾಕಿದ ಧರ್ಮಶಾಸನವಿದು. 


ಶಾಸನ ಸಂ.೩೨೪ ದಿನಾಂಕ: ೦೬-೦೭-೧೫೧೪ ಗುರುವಾರ ಶಾಸನ ಸಂ.೩೨೩ 
ರಂತೆಯೇ ಇದೆ. ಆದರೆ ಅರಸಿ ಚಿಂನಾದೇವಿಯು ಪ್ರತ್ಯೇಕವಾಗಿ-೧ ಮುತ್ತು 
ರತ್ನ ವಜ್ರಗಳಿಂದ ಕೂಡಿದ ಪದಕ ಕಂಠಮಾಲೆಯನ್ನು ನೀಡುತ್ತಾಳೆ. ದೇವರ 
ಸೇವೆ, ನೈವೇದ್ಯಕ್ಕೆ ೧ ತೊಂಡಲಮಂಡಲನಾಡಿನ ಮಡಿಯೂರು ಗ್ರಾಮವನ್ನು 
- ಈ ಗ್ರಾಮದ ರೊಕ್ಕ, ಧಾನ್ಯ ಏನುಂಟಾದರೂ ನೈವೇದ್ಯದ ಉಪಯೋಗಕ್ಕೆ 


ಶಾಸನ ೩೨೩ ರಂತೆಯೇ ಪ್ರಸಾದ ವಿನಿಯೋಗದ ಕಟ್ಟಳೆ ಮಾಡಿದ್ದಾರೆ. 


ತಿರುಮಲೆ ದೇವಾಲಯದ ಎರಡನೆ ಪ್ರಾಕಾರದ ದಕ್ಷಿಣ ಗೋಡೆಯಲ್ಲಿ ಒಂದು 
ಶಾಸನ. (ಟಿ.ಟಿ.ಡಿ.ಐ.11-೭೨ ಕೃ.ದೇ.ಶಾ.ಸಂ.೧ ಕನ್ನಡ ವಿವಿ ಹಂಪಿ.೨೦೦೯ 


ಶಾ.ಸಂ.೩೨೫) ದಿನಾಂಕ: ೦೬-೦೭-೧೫೧೪ 


ಕೃಷ್ಣದೇವರಾಯನು ಉದಯಗಿರಿಯನ್ನು ಜಯಿಸಿ ಪ್ರತಾಪರುದ್ರ ಗಜಪತಿಯನ್ನು 


ಕೊಂಡುವೀಡುವರೆಗೆ ಹಿಮ್ನೆಟ್ಟಿಸಿ ರಾಜಧಾನಿಗೆ ಮರಳುವಾಗ ತಿರುಮಲೆಗೆ ಹೋಗಿ ದೇವರ 


ದರ್ಶನ ಪಡೆಯುತ್ತಾನೆ. ಆಗ ಅರಸಿ ತಿರುಮಲದೇವಿ ದೇವರಿಗೆ-ಸಮರ್ಪಿಸಿದ್ದು 


೨೬೬ 


೧.ವಜ್ರ ೧೩೨ ಮಾಣಿಕ ೪೫ ಪಚ್ಚೆ ೮(೩) ಮುತ್ತು ೬೬(೪) 


ಸಹ ತೂಕ ೪೨೪ ಗೆ ಸಮರ್ಪಿಸ್ತ ಸರಪದಕ-೧ ತಂದು 


೨. ದೇವರ ಅಮ್ರುತಪಡಿ ನೈವೇದ್ಯಕೆ ದಿನ.೧ಕೆ 
ಹರಿವಾಣ ೫-ಅಕ್ವಾಳ ಮಂಡೆ, ೧ ಅಪ್ಪಪಡಿ, 


೧ ಇವನ ಸೋಪಸ್ವರ ಸಹಿತ ನೈವೇದ್ಯಕ್ಕಾಗಿ 


೩. ಚೋಳಂಗವರ ಪಟನ ಪಿರಾಟ ಕೊಳತೂರ ಗ್ರಾಮವನು 
ಈ ಗಾಮದ ರೊಕ್ಕ ಧಾನ್ಯ ಏನುಂಟೋ ಎಲ್ಲವನು 
ಆಗುಮಾಡಿಕೊಂಡು ದೇವರಿಗೆ - ೧ ಹರಿವಾಣ -೫ ಅಕ್ಕಾಳಮಂಡೆ 


೧ ಅಪ್ಪಪಡಿ, ಯಂತೆ ದಿನಂಪ್ರತಿ ನಡೆಸಲು ಕಟ್ಟಳೆ ಮಾಡಿದರು 
ಪ್ರತಿದಿನ ಪ್ರಸಾದ ವಿತರಣೆಯ ಬಗ್ಗೆಯೂ ವಿವರವಾಗಿ ಶಾಸನದಲ್ಲಿ ತಿಳಿಸಲಾಗಿದೆ. 


* ತಿರುಮಲ ದೇವಾಲಯದ ಎರಡನೇ ಪ್ರಾಕಾರದ ಉತ್ತರ ಗೋಡೆಯ ಮೇಲೆ 
ಇನ್ನೊಂದು ಶಾಸನವಿದೆ (ಟಿ.ಟಿ.ಡಿ.ಐ.11-೭೭ ಕೃ.ದೇ.ಶಾ.ಸಂ.೧ -ಕನ್ನಡ ವಿವಿ 


ಹಂಪಿ.೨೦೦೯ ಶಾ.ಸಂ.೩೨೭) ದಿ. ೨೫-೧೦-೧೫೧೫ 


ಯವನರಾಜ್ಯ ಸ್ಥಾಪನಾಚಾರ್ಯ ಗಜಪತಿ ವಿಬಾಡ ಕೃಷ್ಣದೇವರಾಯನು 
ಉದಯಗಿರಿದುರ್ಗವನು ಸಾಧಿಸಿ, ತಿರುಮಲ ಕಾಂತರಾಯ ಮಹಾಪಾತ್ರನನು ಹಿಡಕೊಂಡು. 
ಅದ್ದಂಕಿ, ವಿನುಕೊಂಡ, ಬೆಲ್ಲಂಕೊಂಡ, ನಾಗಾರ್ಜುನಕೊಂಡ, ತಂಗೆಡು, ಕೇತವರಂ 
ದುರ್ಗಗಳನು ಸಾಧಿಸಿ, ಕೊಂಡವೀಡು ದುರ್ಗವನೂ ತೆಕೊಂಡು ಅಲ್ಲಿದ್ದ ಗಜಪತಿರಾಯ 
ಕೊಮಾರ ವೀರಭದರಾಯನೂ, ಕುಮಾರ ಹಂಗೀರನ ಮಗ ನರಹರಿದೇವ, ಮಲ್ಲೂಖಾನ್‌, 
ಉದ್ದಂಡಖಾನ, ಜನ್ಯಾಲಕ ಸದಾಪಾತ್ರ, ಪೂಸಪಾಟಿ ರಾಚಿರಾಜು, ಶ್ರೀನಾಥರಾಜ, 


ಲಕ್ಷ್ಮೀಪತಿರಾಜ, ಬಾಲಚಂದಮಹಾಪಾ ಅ ಜೀವಗ್ರಹ ಉಡಿಕೊಂಡು, ಅವರಿಗೆ ಅಭಯನೀಡಿ 


ಧರಣಿ ಕೋಟೆಗೆ ಕೃಷ್ಣಾತೀರದಲ್ಲಿ ಅಮರೇಶ್ವರನಿಗೆ ತುಲಾಪುರುಷ ದಾನಮಾಡಿ; ದೇವಿಯರಾದ 


೨೬೭ 


ಜೆಂನಾಜಿ, ತಿರುಮಲದೇವಿಯರಿಂದ ಮಹಾದಾನ ಮಾಡಿಸಿ ವಿಜಯನಗರಕೆ ಬಂದು 


ತಿರುವೇಂಗಳನಾಥನಿಗೆ ಸಮರ್ಪಿಸಿದ್ದು. 
೧. ನವರತ್ನ ಪ್ರಭಾವಳಿ - ೧ ಕರಿಶತ ತಗಡು. ೨೫ ಕೆಂ.ಹೊಂಜಿಕೆ ತೂಕ ೧೩೮೩೫ 


೨. ಕುಂದಣ ತೂಕ ೭೯೭೮ ಕಂಭ ತಗಡು, ೨೦ ಕೆ.ತೂಕ 
೨೭ ದಲ ಮಾಣಿಕ್ಯ ೮೧, ಕೆಂಪು ೧೦೯೯೪, ಪಚ್ಚೆ ೭೫೪ 
ನೀಲ ೫೬೦, ವೈಡೂರ್ಯ ೪೦, ಗೋಮೇಧಿಕ ೪೫ 
ಪುಷ್ಯರಾಗ ೭೪ ಹಳೇ ವಜ್ರ ೯೨೦ ಮತ್ತು 
೩. ೩೯೩೩ ಗರಣಿ ನೀಲ (೪), ಹರಳು-೬, ಶಂಕಸ್ಪರೂಪ-೩೦ 
ಅರ್ಜಾ ಸ್ಪರೂಪ ೧೪೭೧೧, ಪ್ರಭಾವಳಿ-೧ ತೂಕ ೩೧,೧೨೪ 
ಕೊಟ್ಟ ಧರ್ಮಶಾಸನ 
* ತಿರುಮಲೆ ದೇವಾಲಯದ ಎರಡನೆಯ ಪ್ರಾಕಾರದ ಉತ್ತರ ಗೋಡೆಯ ಶಾಸನ 
(ಟಿ.ಟಿ.ಡಿ.ಐ.11-೮೬ ಕೃ.ದೇ.ಶಾ.ಸಂ.೧ -ಕನ್ನಡ ವಿವಿ ಹಂಪಿ.೨೦೦೯ 


ಶಾ.ಸಂ.೩೩೨) ದಿನಾಂಕ: ೧೭-೦೨-೧೫೨೧ 


ಶ್ರೀ ಕೃಷ್ಣದೇವರಾಯನು ತಿರುಮಲೆಗೆ ಬಂದು ತಿರುಮಲೇಶನಿಗೆ ನವರತ್ನ ಖಚಿತವಾದ 
ಪೀತಾಂಬರ, ಎರಡು ಚಾಮರ, ಒಂದು ಪದಕ ೧೦,೦೦೦ ವರಹಗಳನ್ನು ಅರಸಿ ತಿರುಮಲ 


ದೇವಿಯಂದು ಕೊಡಿಸುತ್ತಾನೆ. 


“ಖವೀತಾಂಬರವನೂ ಮುತ್ತು ಮಾಣಿಕ್ಯ ನೀಲ ಪಚ್ಚೆಯಿಕ್ಕಿದ ಕುಲ್ಲಾಯೂ, ನವರತ್ನ 
ಖಚಿತವಾದ ಚಾಮರ ೨, ಕಾಣಿಕೆ ೧೦ ಸಾವಿರ ವರಹ, ಒಂದು ನವರತ್ನದ ಪದಕವನೂ 


ತಿರುಮಲದೇವಿಯವರಿಂದ ಸಮರ್ಪಿಸಿದನು. 


% ಶಾಸನ.ಸಂ.೩೩೩ ಶಾಸನ ೩೩೨ ರಂತೆಯೇ ಇದೆ. 


೨೬೮ 


ಶಾಸನ.ಸಂ.೩೩೪ ಶಾಸನ ೩೩೨ ರಂತೆಯೇ ಇದೆ. 


ತಿರುಮಲ ದೇವಾಲಯದ ಎರಡನೇ ಪ್ರಾಕಾರದ ಉತ್ತರ ಗೋಡೆಯ ಶಾಸನ. 
(ಟಿ.ಟಿ.ಡಿ.ಐ.11-೮೩.೮೬ ರಂತೆಯೇ ಇರುವ ೫-೦೩-೧೫೨೧ರ ಶಾಸನ) 


ವಿವರಗಳು ಪುನರುಕ್ತಿಯಾಗಿದೆ. 


ಕೃಷ್ಣದೇವರಾಯನು ತಿರುಮಲ ವೆಂಕಟೇಶನಿಗೆ ಅನೇಕ ರೀತಿಯ ಅನರ್ಯ 
ರತ್ನಾಭರಣಗಳನ್ನು ಸಮರ್ಪಿಸಿದ್ದಾನೆ. ತಿರುಮಲೇಶನ ಗರ್ಭಗುಡಿಯ ಮೇಲಿನ ಗೋಪುರ 
ಆನಂದ ನಿಲಯವಿಮಾನಕ್ಕೆ ಬಂಗಾರದ ಹೊದಿಕೆಯನ್ನು ಹಾಕಿಸಿದನು. ದೇವರಿಗೆ ನವರತ್ನ 
ಖಚಿತವಾದ ಕಿರೀಟವನ್ನಿತ್ತನು. ಮುಂದಿನ ಸಲ ಬಂದಾಗ ದೇವರಿಗೆ ಅಡಿಯಿಂದ 
ಮುಡಿಯವರೆಗೆ ಅಲಂಕಾರಕ್ಕೆ ಅವಶ್ಯಕವಾದ ಉಡುದಾರ, ಕಠಾರಿ, ಅಡ್ಡಿಗೆ, ಪಟ್ಟಿ 
ಮುಂತಾದವುಗಳನ್ನಲ್ಲದೇ, ತಿಸರಗಳನ್ನು ಅಲ್ಲದೇ ನವರತ್ನ ಪ್ರಭಾವಳಿಯನೂ, ಮುತ್ತು ಮಾಣಿಕ್ಕ 
ನವರತ್ನ ಖಚಿತವಾದ ಪೀತಾಂಬರವನ್ನು ಕುಲ್ಲಾಯಿಯನ್ನು ನೀಡಿದನು. ಅವನೊಂದಿಗೆ 
ಅವನ ಅರಸಿ ತಿರುಮಲದೇವಿ ಮತ್ತು ಚಿನ್ನಾದೇವಿಯವರು ಚಿಲಿಪಾಲ ನೈವೇದ್ಯಕೆ ಬಟ್ಟಲನೂ, 


ಹರಿವಾಣಗಳನ್ನು, ಬೆಳ್ಳಿ ಮತ್ತು ಬಂಗಾರದ ಆರತಿ ಹಲಗೆಗಳನ್ನು ನೀಡುತ್ತಾರೆ. 


ದೇವರ ಅಲಂಕಾರಕ್ಕೆ ಇಂತಿಂತಹ ಆಭರಣಗಳು ಇದ್ದರೆ ಚೆನ್ನ ಎಂದು ತಾನೇ ಕಲ್ಪಿಸಿಕೊಂಡು, 
ಮರಿತ ಅಕ್ಕಸಾಲಿಗರಿಂದ ತಯಾರು ಮಾಡಿಸಿ ತಂದು ಸಮರ್ಪಿಸುತ್ತಾನೆ. ದೇವಸ್ಥಾನದ ಲೆಕ್ಕಕ್ಕೆ 
ತಿಳಿದಿರಲೆಂದು ಚಿನ್ನದ ತೂಕ ಮುತ್ತು ಮಾಣಿಕ ವಜಗಳ ಅಂಕಿ ಸಂಖ್ಯೆಗಳನ್ನು ಕೂಡಾ 
ಶಾಸನದಲ್ಲಿ ವಿವರವಾಗಿ ನೀಡಿದ್ದಾನೆ. ತಿರುಮಲೇಶನ ಬಗ್ಗೆ ಅವನಿಗಿದ್ದು ದೃಢವಾದ ಭಕ್ತಿ 
ಮತ್ತು ಶ್ರದ್ದೆಗಳು ಅವನನ್ನು ಈ ರೀತಿಯ ಅರ್ಪಣೆಗಳನ್ನು ಮಾಡಲು ಪ್ರೇರೇಪಿಸಿರಬೇಕು. 


ರಾಯವಾಚಕದ ಪ್ರಕಾರ ಕೃಷ್ಣದೇವರಾಯನು ಕಲಬುರ್ಗಿ ವಿಜಯದ ನಂತರ ತಿರುಮಲ 
ಯಾತ್ರೆ ಮಾಡಿದನು. ಅವನ ಅರಸಿಯರಾದ ತಿರುಮಲದೇವಿ ಮತ್ತು ಚಿಂನಾಜಿ ಅಮ್ಮನವರೂ 
ಅವನೊಂದಿಗಿದ್ದರು. ಕ್ರಿಶ. ೧೫೨೦ ರಲ್ಲಿ ರಾಯಚೂರನ್ನು ಗೆದ್ದು, ಸಾಗರದ ಮೂಲಕ 


೨೬೯ 


ಗುಲ್ಬರ್ಗಾವನ್ನು ಗೆದ್ದು, ಸುಲ್ತಾನ ಮಹಮ್ಮದ್‌ ಷಾ ಮಗನನ್ನು ಪಟ್ಟಕ್ಕೇರಿಸಿ ವಿಜಯನಗರಕ್ಕೆ 
ಹಿಂದಿರುಗಿದ ಮೇಲೆ ತಿರುಮಲ ಯಾತ್ರೆ ಮಾಡಿದರು. 


ಇದೇ ಸಂದರ್ಭದಲ್ಲಿ ಕೃಷ್ಣದೇವರಾಯನು ತನ್ನ ಮತ್ತು ತಿರುಮಲದೇವಿ, ಚಿಂನಾದೇವಿಯರ 
ಕಂಚಿನ ಮೂರ್ತಿಗಳನ್ನು ತಿರುಮಲ ದೇವಲಯದಲ್ಲಿ ಪ್ರತಿಷ್ಠಾಪಿಸಿದನು. ಆಳೆತ್ತರದ ಈ 
ವಿಗಹಗಳು ಈಗಲೂ ಮಹಾದ್ದಾರದ ಒಳಗಡೆ ಕೈಮುಗಿದು ನಿಂತಿರುವುದು ಕಾಣುತ್ತದೆ. 
ಇತಿಹಾಸಕಾರರಿಗೆ ಈ ಮೂರ್ತಿಗಳನ್ನು ಗುರುತಿಸುವುದು ಕಷ್ಟವಾಗಬಾರದೆಂದು ಅವುಗಳ 
ಮೇಲೆ ರಾಯನ ಮತ್ತು ರಾಣಿಯರ ಹೆಸರುಗಳನ್ನು ಕನ್ನಡದಲ್ಲಿ ಕೆತ್ತಲಾಗಿದೆ. 


ಕ್ರಿಶ. ೧೫೨೧ ರೊಳಗಾಗಿ ಕೃಷ್ಣದೇವರಾಯನ ದಿಗ್ಗಿಜಯಗಳು ಪೂರ್ತಿಯಾಗಿ, ಕಳಿಂಗದ 
ಗಜಪತಿ ಅರಸರೂ. ಬಹಮನಿ ಮತ್ತು ಆದಿಲ್‌ಷಾಹಿ "ಸುಲ್ತಾನರು ವಿಜಯನಗರವನ್ನು! 
ಎದುರಿಸುವ ಶಕ್ತಿ ಇಲ್ಲದವರಾಗಿದ್ದರು. ಈ ಕಾರಣಕ್ಕಾಗಿ ರಾಯರು ಶ್ರೀ ವೆಂಕಟೇಶ್ವರನ 
ಕರುಣೆಗೆ ಸದಾ ಕೃತಜ್ಞಧಾಗಿರುವುದಾಗಿ ಮತ್ತು ಅವನ ಸೇವೆಯನ್ನು ಗೈಯುತ್ತಿರುವ ಸಂಕೇತವಾಗಿ 


ನಿರೂಪಿಸಲು ಈ ಪ್ರತಿಮೆಗಳನ್ನು ಸ್ಥಾಪಿಸಿದನು. 


ಕೃಷ್ಣಾನದಿಯಿಂದ ಸೇತು ಸಮುದದವರೆಗೆ ವಿಸ್ತತವಾದ ರಾಯ ಸಾಮ್ರಾಜ್ಯದಲ್ಲಿ 


ಇತಿಹಾಸದ ಭಾಗ್ಯವೆಂಬಂತೆ ಈ ಮೂರ್ತಿಗಳು ತಿರುಮಲ ದೇವಸ್ಥಾನದಲ್ಲಿ ಸ್ಲಾಪಿಸಲಟು, 


ಥಿ ವ್‌ 


ರಕ್ಷಿಸಲ್ಲಟ್ಟು ಇಂದಿಗೂ ಕಾಣುತ್ತವೆ. 


ಬ ಊ 


ಹಂಪಿಯ ಶ್ರೀ ವಿಜಯವಿಠಲ ದೇವಾಲಯ : ದಾನ, ದತ್ತಿ 


ಈ ಪ್ರಸಿದ್ಧ ದೇವಾಲಯ ಪ್ರೌಢದೇವರಾಯನ ಕಾಲದಲ್ಲಿಯೇ (ಕ್ರಿಶ.೧೪೨೪-೧೪೪೬) 
ವಿಗಹ ಪ್ರಶಿಷ್ಠಾಪನೆಯಾಗಿ ಪೂಜಾದಿಗಳು ನಡೆಯುತ್ತಿರುವ ದೇವಾಲಯವಾಗಿತ್ತು ಹರಿಭಟ್ಟನು 
ರಚಿಸಿದ ಉತ್ತರ ನರಸಿಂಹ ಪುರಾಣ ಎಂಬ ಕಾವ್ಯದ ಪ್ರಸ್ತಾವನೆಯಲ್ಲಿ ಈ ದೇವಾಲಯದ 


ಪ್ರಸ್ತಾಪ ಮಾಡಿದ್ದಾನೆ. ಪ್ರೌಢರಾಯನ ಬ್ರಾಹ್ಮಣ ಸೇನಾಪತಿಯಾದ ಪ್ರೋಲುಗಂಟಿ 


ತಿಪ್ರಯ್ಕನೆಂಬುವವನು "ಹಂಪಿಯ ವಿಠಲಸ್ಪಾಮಿ ದೇವಾಲಯದಲ್ಲಿ ಭೋಗ ಮಂಟಪವನ್ನು 


೨೭೦ 


ನಿರ್ಮಿಸಿದನೆಂದು, ಅವನು ಕೆಲ ದಾನದತ್ತಿಗಳನ್ನು ನೀಡಿದನೆಂದು ಹರಿಭಟ್ಟನು ಬರೆದಿದ್ದಾನೆ.” ಆ 
ಕಾಲದಲ್ಲಿ ಅದೊಂದು ಪುಟ್ಟ ದೇವಾಲಯವಾಗಿರಬಹುದು. ಆದ್ದರಿಂದ ಅಭಿವೃದ್ದಿ ಹೊಂದುತ್ತಿರುವ 


ದೇವಾಲಯದ ಕೈಂಕರ್ಯಗಳಿಗಾಗಿ ಪ್ರೋಲುಗಂಟಿ ತಿಪ್ರಯ್ಧನು ಭೋಗ ಮಂಟಪ ಕಟ್ಟಿಸಿರಬೇಕು. 


ಕ್ರಿಶ. ೧೫೧೩ರ ನಂತರ ಈ ದೇವಾಲಯದ ಬಗ್ಗೆ ಅನೇಕ ಶಾಸನಗಳು ಹಾಕಲ್ಪಟ್ಟಿವೆ. 
ವಿಠಲದೇವಸ್ಥಾನದ ಸುತ್ತಮುತ್ತ ಅಭಿವೃದ್ದಿ ಹೊಂದಿದ ನಗರ ಪ್ರದೇಶಕ್ಕೆ "ಶೀವಿಠಶಲ' ಎಂಬ 
ಹೆಸರಾಯಿತು. ದೇವರ ಪ್ರತಿಷ್ಠೆಯೇ ಆಗದ ದೇವಸ್ಥಾನವಾಗಿದ್ದರೆ, ಈ ದೇವಾಲಯಕ್ಕೆ 
ಕ್ರಿಶ.೧೫೧೮ರಲ್ಲಿ ತಿರುಮಲದೇವಿಯವರು ತುಂಗಭದ್ರಕೀರದ ಶ್ರೀ ವಿಠಲೇಶ್ವರನ ಸನ್ನಿಧಿಯಲ್ಲಿ 
ಕೊಟ್ಟದಾನ ಎಂದು ಶಾಸನ ಹಾಕಿಸುತ್ತಿರಲಿಲ್ಲ. ಕ್ರಿಶ. ೧೫೨.೨ ರಲ್ಲಿ ಸ್ವಯಂ ಕೃಷ್ಣದೇವರಾಯನೇ 
ಪ್ರಥಮ ದ್ಹಾದಶೀ ಪುಣ್ಯಕಾಲದಲ್ಲಿ ಪೆರಿಯ ತಿರುವೆಂಗಳನಾಥನಿಗೆ ವಿಠಲೇಶ್ವರನ ಸನ್ನಿಧಿಯಲ್ಲಿ 


ದಾನ ನೀಡಿ ಶಾಸನ ಹಾಕಿಸಿದ್ದಾನೆ. 


ಕ್ರಿಶ. ೧೫೧೨ ರ ಕೃಷ್ಣದೇವರಾಯನ ಶಾಸನದಲ್ಲಿ ಹೊಸಪೇಟೆಯ ಶಾಸನ 
(ಎಸ್‌.ಐ.ಐ.1X-11-೪೯೦. ದಿನಾಂಕ ೭-೦೩-೧೫೧೨ ಸೋಮವಾರ) ಶ್ರೀವೀರ 
ಶ್ರೀಕ್ರಷ್ಠರಾಯಮಹಾರಾಯರು ಶ್ರೀ ವಿಠಲ ದೇವರಿಗೆ ಅಮೃತಪಡಿ ನೈವೇದ್ಯಕ್ಕೆ... ಇತ್ಯಾದಿಗಳಿಗಾಗಿ 
ವಿರುಪಾಪುರ ಗ್ರಾಮವನ್ನು ನೀಡುತ್ತಾನೆ. ಶ್ರೀ ವಿಠಲದೇವರ ಪ್ರತಿಷ್ಠಾಪನೆ ಎಂದಾಯಿತೆಂದು 
ಖಚಿತವಾಗಿ ಹೇಳಲು ಸದ್ಯ ಸಾಧ್ಯವಿಲ್ಲ. ಆದರೆ ಕೃಷ್ಣದೇವರಾಯನು ಪಟ್ಟಕ್ಷೆ ಬರುವ ಮೊದಲೇ 
ವಿಠಲದೇವಾಲಯವು ವಿಗ್ರಹ ಪ್ರತಿಷ್ಠಿತ, ಪೂಜಾದಿ ನಡೆಯುತ್ತಿದ್ದ ದೇವಾಲಯವಾಗಿತ್ತೆಂದು 
ಖಜಿತವಾಗಿ ಹೇಳಬಹುದು. ಅಭಿವೃದ್ಧಿಯಾಗುತ್ತಿದ್ದ ದೇವಸ್ಥಾನದ ಅಗತ್ಯವನ್ನು ಪೂರೈಸಲು 


ಕೃಷ್ಣದೇವರಾಯನು ಕ್ರಿಶ.೧೫೧೬-೧೫೧೭ರಲ್ಲಿ ನೂರು ಕಂಬದ ಮಂಟಪವನ್ನು ಕಟ್ಟಿಸಿದನು. 


ಕ್ರಿಶ.೧೫೧೩ ರ ನಂತರ ಈ ದೇವಸ್ಥಾನದಲ್ಲಿ ಅನೇಕ ಶಾಸನಗಳು ಹಾಕಲ್ಲಟ್ಟಿವೆ. 
ವಿಜಯನಗರದ ಯಾವ ದೇವಸ್ಥಾನದಲ್ಲಿಯೂ ಇಷ್ಟೊಂದು ಶಾಸನಗಳು ಹಾಕಲ್ಲಟ್ಟಿಲ್ಲ. ಈ 


ಶಾಸನಗಳು ತಿಳುಸುವಂತೆ ಈ ದೇವಾಲಯದಲ್ಲಿ ವರ್ಷಾದ್ಯಂತ ನಾನಾ ಉತ್ಸವಗಳೂ 


೨೭೧ 


ಪರ್ವದಿನಗಳೂ ನಡೆಯುತ್ತಿದ್ದವು. 


ವಿಜಯನಗರದ ಶ್ರೀ ವಿಜಯವಿಠ್ಠಲ ದೇವಸ್ಥಾನಕ್ಕೆ ಸಂಬಂಧಿಸಿದ ಶಾಸನಗಳನ್ನು ಈಗ 

ನೋಡಬಹುದು. 
* ಹಂಪಿಯ ಶ್ರೀ ವಿಶ್ಠಲೇಶ್ವರ ದೇವಸ್ಥಾನದ ಶಾಸನ (ಎಸ್‌.ಐ.ಐ.1V.ಸಂ.೨೭೮ 
ಮತ್ತು ೨೭೩ ARIE No. 99 ಮತ್ತು ೪೯೯-೧೮೮೯) ದಿನಾಂಕ ೧೧ 


ಮತ್ತು ೧೨ ಮಾರ್ಚ್‌ ೧೫೧೩ 


ಕೃಷ್ಣದೇವರಾಯ, ಆತನ ಅರಸಿ ತಿರುಮಲದೇವಿ ಮತ್ತು ಚಿನ್ನಾದೇವಿಯರು ವಿಠಲಾಲಯಕ್ಕೆ 
ನೀಡಿದ ದಾನದತ್ತಿ ವಿವರಗಳು ದೇವಾಲಯದ ದಕ್ಷಿಣದ್ದಾರ ಮತ್ತು ಪಶ್ಚಿಮದ್ದಾರದಲ್ಲಿ ಕೆತ್ತಲ್ಪಟ್ಟಿವೆ 
ಮೊದಲನೇ ಶಾಸನ ೫೨ ಸಾಲು ಮತ್ತು ಎರಡನೇ ಶಾಸನ ೫೦ ಸಾಲು ಇದೆ. ಈ ಎರಡೂ 


ಶಾಸನಗಳ ಪಠ್ಯ ಒಂದೇ ಆಗಿದೆ. 


ಮೊದಲನೆಯ ಶಾಸನ : ೨೭೩ರಲ್ಲಿ ಕೃಷ್ಣದೇವರಾಯರು ವಿಠ್ಗ್ಲಲನ ೧) ಅಮೃತಪಡಿ 
ನಯಿವೇದ್ಯ, ಅಂಗರಂಗ ವೈಭವಕ್ಕಲ್ಲದೇ “ಫಾಲ್ಗುಣ ಮಾಸದ ರಥಉತ್ತಹ ವಯಿಶಾಖ ಮಾಸದ 
ರಥ ಉತ್ಸಹ”ಗಳಿಗಾಗಿ ೧) ಹರಿಹರಪುರ ಗ್ರಾಮ ೨) ಹೊಸಲೂರ ಒಳಗಣ ವಿರುಪಾಪುರ 
ಗ್ರಾ, ೩) ಮಳಲಕೊಡುಕೆ ಒಳಗಾದ ಗೋರಿಯ ಕೆಳಗಣ ಗದ್ದೆ ೪) ಪಂಚಕಸೀಮೆಯ ಒಳಗಣ 


ಗೋಪಿಸೆಟಯಹಳ್ಳಿ 


ಈ ಗ್ರಾಮಗಳಿಗೆ ಸಲ್ಲುವ ತಳವಾರಕೆ ಸುಂಕ, ಬಿರಾಡ ಸಾಮ್ಯ ಸಕಲಾದಾಯ, ಭತ್ತಾದಾಯ 
ಏನುಂಟಾದನು ತಮ್ಮ ತಾಯಿ ತಂದೆಯರಿಗೆ ಪುಣ್ಕವಾಗಲೆಂದು ಸೂರ್ಯಗಹಣ ಪುಣ್ಯಕಾಲದಲ್ಲಿ 


ನೀಡಿದ ದಾನ. 


ಮಹಾರಾಯರ ಪಟ್ಟದೇವಿಯರಾದ ಚಿನ್ನಾದೇವಿ ಅಂಮನವರು ತಿರುಮಲದೇವಿ ಅಮ್ಮನವರೂ 


ವಿಠಲ ದೇವರಿಗೆ ಗೋಪುರಂಗಳ ಕಟ್ಟಿಸಿದರು. ದೇವರ ನಯಿವೇದ್ಯ ಆರೋಗಣೆಯ ಚಿತೈೆಸುವುದಕೆ- 


೨೬೭೨ 


ಸಮರ್ಪಿಸಿದ್ದು ೧. ಜೆಂನದ ಹರಿವಾಣ ೨. ಬೆಳ್ಳಿಯ ನೀಲಾಂಜನದ ಹಲಿಗೆ-4೯ ೩. ಹಿರಿಯ 


ಆರತಿ ೮ ೪. ಪುರುಷಾಮೃಗದ ಆರತಿ-೩ ೫. ನಾಗಾರತಿ-೧ ಧೂಪಾರತಿ-೧ ೭. ಕಖಡಿ 


ಬರ್ತಿ-೭ ೮. ಪ್ರತಿಮೆ ಆರತಿ-೧ ೯. ಹಸುಗಳು-೩೦ 


% ವಿಠಲ ದೇವಾಲಯದ ನೂರು ಕಂಬದ ಮಂಟಪದ ಉತ್ತರ ಗೋಡೆಯಲ್ಲಿನ 


ಶಾಸನ (ಎಸ್‌.ಐ.ಐ.೫-1 ೫೦೨. ಕ.ವಿ.ಶಾ.ಸಂ.೩.೨೦೭) ಕ್ರಿಶ. ೧೫೧೬ 


ಶಕವರುಷ ೧೪೩೮ ಧಾತು ಸಂವತ್ತ್ರರದಲು ಶ್ರೀಮನ್‌ ಮಹಾರಾಜಾಧಿರಾಜ 
ಜಪರಮೇಶ್ನರ ಶ್ರೀವೀರಪ್ರತಾಪ ಶ್ರೀ ಕೃಷ್ಣರಾಯ ಮಹಾರಾಯರೂ ಈ ವೀರ 


ಶ್ರೀ ವಿಠಲ ದೇವರಿಗೆ ಕಟಿಸ್ತ ನೂರುಕಂಬ ಮಂಟಪ” 
(ಎಸ್‌.ಐ.ಐ.XVI-H೬. ARLO೧೧, ೭೧೨, ೭೧೩, -೧೯೨೨) 
ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಮೇಲಿನಂತೆ ಶಾಸನ ಹಾಕಲಾಗಿದೆ. 


* ಕ್ರಿಶ ೧೫೧೩ ರಿಂದ ೧೫೨೬ರ ಅವಧಿಯಲ್ಲಿ ವಿಠಲಾಲಯಕ್ಕೆ ಕೃಷ್ಣದೇವರಾಯನು 
ಐದು ಸಲ ದಾನದತ್ತಿ ನೀಡಿದ್ದಾನೆ. ಈ ಸಂಗತಿಯನ್ನು ವಿಠಲಾಲಯದ 
ರಂಗಮಂಟಪ ದಕ್ಷಿಣ ಅಧಿಷ್ಠಾನದ ಮೇಲಿರುವ ಶಾಸನ ತಿಳಿಸುತ್ತದೆ. 


(ಎಸ್‌.ಐ.ಐ.ಬಗಿ ಸಂ.೨೭೭) 


ಪಟ್ಟಾಭಿಷೇಕ ಸಂದರ್ಭ 
ಭವಭಾದಪದ ಬಲಿ ಪಾಡ್ಯಮಿ ೫-೦೯-೧೫೧೪ 


ಪಮಾದಿ ಶಾವಣ ಶುದ್ದ ಪಾಡ್ಯಮಿ ೨೭-೦೭-೧೫೧೯ 


ಪಮಾದಿ ಪುಷ್ಯ ಶುದ್ದ ಪಂಚಮಿ ೨೬-೧೨-೧೫೧೯ 


AE ES 


: ವ್ಯಯ ಆಷಾಢ ಶುದ್ದ ೧೫ ೨೪-೦೬-೧೫೨೬ -ಚಂದಗಹಣ 


೧ನೇ ಸಲ : ಪಟ್ಟಾಭಿಷೇಕ ಸಮಯದಲ್ಲಿ - ಅಮೃತಪಡಿ, ಅಂಗರಂಗವೈಭೋಗ 


೨೭೩ 


ಮಾಸಪೂಜೆ, ಮಾಸೋತ್ತವ, ನಿತ್ಯನೈಮಿತ್ತಿಕ ಆರಾಧನೆ, ಪಂಚಪರ್ವಕಾರಣ 
೧) ಮಳಳಕೋಟೆಯ ಗೋರಿಯ ಕೆಳಗಿನ ಸಿಂಫಾರ ಹುಲಿಗೆಯಮಾಗಣೆ 
೨) ಹರಿಯಲಾಪುರ - ಇತ್ಯಾದಿ ದಾನ 
೨ನೇ ಸಲ: ಭಾವಭಾದಪದ ಬಲಿ ಪಾಡ್ಯಮಿ - ತಿಪರಾಜನ ತೇರು. 
೩ನೇ ಸಲ: ಪ್ರಮಾದಿ ಶ್ರಾವಣ ಶುಕ್ಷ ಪಕ್ಷ - ರಾಯದುರ್ಗ ಸೀಮೆಯ 
ದೇವಸಮುದ, ಉರುಪಹಾಳು, ಮುರುವಡಿ ದಡಗೂರು, ಪೋಕುಳಕೆ 
ಜಂಬಲಮಡಿಕೆ, ದಾಕವಾಡಿ, ಔಡಲಪುರ. 
೪ನೇ ಸಲ: ಪ್ರಮಾದಿ ಪುಷ್ಯ ಶುಕ್ಷ - ಹೊಸಲೂರ ಮಾಗಣೆಯ ವಿರುಪಾಪುರ 
ಜಂತಗಲ್‌ ಮಾಗಣಿಯ ಮುಷ್ಠ್ಮೂರು, ಕುಂಬಜಿ 
ಜನೇ ಸಲ: ವ್ಯಯ ಆಷಾಢ ಶುಕ್ಷ ಪೂರ್ಣಿಮಾ - ಹರಿಗೋಲು ತೆರೆ, ಹರಿಗೋಲ 
ಸ್ಥಳಗಳು — ೧. ಸಂಕಲಾಪುರ ಹೊಳೆ. ೨. ಹಂಪೆಯ ಹೊಳೆ. 
೩. ಕಾಳಗಟೆಯಹೊಳೆ ೪. ಹುಲಿಗೆ ೫. ಹೊನ್ನೂರು ೬. ಕೋರಗಲ್‌ 


೭. ಪಡುವಣ ಹೊಳೆ ೮. ಮೂಡಣಹೊಳೆ ೯. ಕಂಪಿಲೆಯಹೊಳೆ 


೧೦ ಮುಷ್ಟ್ಣೂರಹೊಳೆ. ೧೧. ಕಂಪಿಲೆ ಮಾಗಣೇಲು ಸಾಯಣಾಪುರ. 


ಹರಿಗೋಲು ನಡೆಸುವುದರಿಂದ ಬರುತ್ತಿದ್ದ ತೆರಿಗೆಯನ್ನು ಇಲ್ಲಿ ವಿಠಲನಿಗೆ ನೀಡಿರುವುದು 


ಗಮನಾರ್ಹ. 
ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯ : ದಾನ, ದತ್ತಿ 


* ಮಂಡ್ಯಜಿಲ್ಲೆ ಶ್ರೀರಂಗಪಟ್ಟಣದ ರಂಗನಾಥ ದೇವಾಲಯದ ಉತ್ತರಗೋಡೆಯ 


ಶಾಸನ. (ಎಕ.೪1 ಶ್ರೀರಂಗ -೨) ೨೪-೦೧-೧೫೨೮ ಶುಕ್ರವಾರ 


ಅಹೋಬಲದೇವನ ಮಗ ಕೃಷ್ಣರಾಯ ನಾಯಕನೇ ಇಲ್ಲಿ ಪ್ರಭು. ಕೃಷ್ಣದೇವರಾಯನ 


೨೭೪ 


ಅನುಮತಿ ಪಡೆದು ಕಾವೇರಿ ಮಧ್ಯದ ಗ್ರಾಮವಾದ ಬೀರಿಸೆಟ್ಟಿಹಳ್ಳಿಯನ್ನು ರಂಗನಾಥ ದೇವರ 
ಅತಿರಸ ನೈವೇದ್ಯಕೆಂದು ನೀಡಿದ್ದಾನೆ. ಪ್ರತಿದಿನ ಅತಿರಸ ೨೫ ಹರಿವಾಣ-೧ ಚೆ೦ಗಣಿಗಿಲ 
ದಂಡ-೧, ಷೋಡಶೋಪಚಾರ ಕಾಲದಲ್ಲಿ ಸಮರ್ಪಿಸಬೇಕೆಂದು ನೀಡಲಾಗಿದೆ. 


ಕುರುವಂತನಾಡಿನ ಬೀರಸೆಟ್ಟಿಹಳ್ಳಿಯ ಆದಾಯ ಐವತ್ತು ವರಹವಾಗಿತ್ತು. 


* ಅದೇ ದೇವಾಲಯದ ಒಳ ಪ್ರಾಕಾರದ ಉತ್ತರ ಭಿತ್ತಿಯ ಶಾಸನ (ಎ.ಕ. (೧೯೭೭) 


ಶ್ರೀರಂಹ-೮) ದಿನಾಂಕ ೨೯-೦೬-೧೫೨೮ ಸೋಮವಾರ 


ಭೋಗಯ್ಯದೇವ ಮಹಾ ಅರಸನ ಪರಿಪಾಲಕ ಕೃಷ್ಣದೇವರಾಯನ ಅನುಮತಿಯಿಂದ 
ಶ್ರೀರಂಗಪಟ್ಟಣ ಸೀಮೆಯ ಗುಮ್ಮನವೃತ್ತಿ ಸ್ಥಳದ ದೇವಪುರಿಯನ್ನು ನಾಗಲಾಪುರವೆಂದು 


ಹೆಸರಿಸಿ, ಶ್ರೀರಂಗನಾಯಕಿ ದೇವಿಯ ಸೇವೆಗೆ ಅರ್ಪಿಸುತ್ತಾನೆ. ಇದು ಕರ್ಕಾಟಕ ಸಂಕಾಂತಿ 


ಪುಣ್ಯಕಾಲ. 


ಈ ಗ್ರಾಮದ ಆದಾಯ ೯೦ ವರಹಗಳನ್ನು ಬೇರೆ ಬೇರೆ ಸೇವೆಗಳಿಗೆ ನಿಗದಿ ಮಾಡಲಾಗಿದೆ. 
೧ ರಥೋತ್ಸವ - ೪೦ ವರಹ 

೨. ಪ್ರತಿಶುಕವಾರ ಪಚ್ಚಕರ್ಪುರ - ಪುನುಗಿನ ಅಭಿಷೇಕ - ೧ಕ್ಕೆ ನಾಲ್ಕು 

೩. ಹೂಗಡಲೆ ಕದಲಿಗೆ ವರ್ಷಕ್ಕೆ ಮತ್ತು ರಂಗನಾಥನ ನಿತ್ಯ ನೈವೇದ್ಯಕ್ಕೆ ಪ್ರತಿದಿನ-೪ 
೪. ರಂಗನಾಥನ ತಳಿಗೆ. ಲಕ್ಷ್ಮಿದೇವಿಯ ಹರಿವಾಣ - ಉಭಯ ಹರಿವಾಣ ೨ಕ್ಕೆ 


ಅಕ್ಕಿ ಮುಂತಾದ ವಸ್ತುಗಳಿಗೆ ಉಪಯೋಗ ಮಾಡಲು ತಿಳಿಸಿದೆ. 


ಹಂಪಿಯ ಹಜಾರರಾಮ ದೇವಾಲಯ 
* ಹಜಾರರಾಮ ದೇವಾಲಯದ ಉತ್ತರ ಪ್ರಾಕಾರದ ಒಳಗಿನ ಶಾಸನ 
(ಎಸ್‌.ಐ.ಐ.1V-ಸಂ.೨೫೩) ದಿನಾಂಕ ೧೨-೦೩-೧೫೧೩ ಸೂರ್ಯಗಹಣ 


ಪುಣ್ಯಕಾಲ 


ಕೃಷ್ಣದೇವರಾಯನು ತನ್ನ ತಂದೆ-ತಾಯಿಗೆ ಪುಣ್ಯವಾಗಲೆಂದು ರಾಮಚಂದ್ರದೇವರ- 


೨೭೫ 


ಅಮೃತಪಡಿ, ನೈವೇದ್ಯ, ಅಂಗರಂಗ ವೈಭೋಗ ನಿತ್ಯಾನೈಮಿತ್ತಿಕ ಕಾರ್ಯ, ಮಾಸಪೂಜಿೆ, 


ಮಾಸೋತ್ತವ, ಪಂಚಪರ್ವಗಳಿಗೆ ಸಮರ್ಪಿಸಿದ್ದು : 


. ಕಳಸಾಪುರ ಮಾಗಣೆಯ - ಒಳಕೋಟೆಗ್ರಾಮ 
. ಸೊಂಡೂರ ಸೀಮೆಯ - ತಾಳೂರು 
. ನಾರೀಸೀಮೆಯ - ಇಟ್ಟಿಗೆ 


. ಅತುಭಳದೇವರ ಕಣಿವೆ - ಮುದ್ದಾಪುರ 


$s 4@ »# lb OD 


. ಕೊಪಣಸೀಮೆಯ - ಕುಟುಕನಹಳ್ಳಿ 


೬. ನಾರೀಸೀಮೆಯ - ಜಾಯನೂರು 


ಈ ಗ್ರಾಮಗಳ ಸುವರ್ಣಾದಾಯ, ಭತ್ತ ಆದಾಯ, ಸುಂಕಸ್ವಾಮ್ಯ ತಳವಾರಿಕೆಯ 
ರೊಕ್ಕ, ಭತ್ತ, ಜೋಡಿ ಬಿರಾಡ, ನೀರ ಬಿರಾಡ, ಅನುಪು ಹಾರಿಕಾ ಮೊದಲಾದ ಉತ್ತತ್ತಿಗಳನ್ನು 


ನೀಡಲಾಗಿದೆ. 


* ಹಂಪೆಯ ಹಜಾರರಾಮಸ್ತಾಮಿ ದೇವಸ್ಥಾನದ ಭಿತ್ತಿಶಾಸನ (ಎಸ್‌.ಐ.ಐ.IV- 


೨೫೦) ದಿನಾಂಕ : ೧೫-೦೧-೧೫೨೧ 


ಕೃಷ್ಣದೇವರಾಯರು ೧೨-೦೩-೧೫೧೩ ರಲ್ಲಿ ರಾಮಚಂದ್ರ ದೇವರ ಅಮೃತಪಡಿ 
ನೈವೇದ್ಯಕೆ ನೀಡಿದ ಸೊಂಡೂರು ಸೀಮೆಯ ಪಾಳೂರು ಗ್ರಾಮದ ತಿಮ್ಮರಾಜರು ಕಟ್ಟಿಸಿದ 
ಚಿಕಬೆಂಚಿಯ ದೊಡ್ಡ ಕೆರೆಯು ಬೇಚರಾಕ್‌ ಆಯಿತು. ಅದರಿಂದ ಮಹಾಮಂಡಲೇಶ್ವರ 
ತಿಮ್ಮರಾಜನು ಗುಡಿಯ ಮುಂದೆ ಉತ್ಸವ ಮಂಟಪ ಕಟಿಸಿ, ಒಂದು ಖಂಡುಗ ಬೀಜವರಿ 
ಗದ್ದೆಯನ್ನು ನೀಡುವನು. ಈ ಗದ್ದೆ ಆದಾಯದ ಸ್ವಲ್ಪ ಭಾಗವನ್ನು ತಾನು ಕಟ್ಟಿಸಿದ ಉತ್ತವ 
ಮಂಟಪದಲ್ಲಿ ದೇವರನು ಇಟ್ಟಾಗ ಚೆರುಪು ಸೇವೆಗಾಗಿ ಮಾಡಿದ ದಾನ ನೀಡಬೇಕಾದ 


ವಸ್ತು ಮತ್ತು ಪ್ರಮಾಣದ ವಿವರಗಳು ಇವೆ. 


೨೭೬ 


ಕೃಷ್ಣದೇವರಾಯನ ಕಾಲದಲ್ಲಿ ಇತರ ವೈಷ್ಣವ ದೇವಾಲಯಗಳಿಗೆ ನೀಡಿದ ದಾನ, ದತ್ತಿ 


ಕೃಷ್ಣದೇವರಾಯನು ಹಂಪಿಯಲ್ಲಿ ಆಗಲೇ ನಿರ್ಮಾಣವಾಗಿ ಆರಾಧಿಸಲ್ಲಡುತ್ತಿದ್ದ ಶಿ 


ro 


ವಿಜಯವಿಠಲ ದೇವಸ್ಥಾನ ಮತ್ತು ಶ್ರೀ ಹಜಾರ ರಾಮಸ್ವಾಮಿ ದೇವಸ್ಥಾನಗಳಿಗೆ ದಾನದತ್ತಿ 
ನೀಡಿದನು. ವಿಜಯವಿಠಲ ದೇವಸ್ಥಾನದಲ್ಲಿ ಅವಶ್ಯಕವಾದ ನೂರು ಕಂಬದ ಮಂಟಪವನ್ನು, 
ಅಮ್ಮನ (ಲಕ್ಷ್ಮೀದೇವಿ) ಗುಡಿಯನ್ನು ಅದ್ದುತವಾದ ಮುಖಮಂಟಪವನ್ನು ನಿರ್ಮಿಸಿದನು ಅವನ 
ಅರಸಿಯರು ಗೋಪುರಗಳನ್ನು ಕಟ್ಟಸಿದರು. ವರ್ಷವಿಡೀ ನಡೆಯುವ ನಾನಾ ಉತ್ತವಗಳಿಗೆ, 
ನಿತ್ಯಾನೈಮಿತ್ತಿಕ ದೀಪಾರಾಧನೆ ಮತ್ತು ಅಮೃತಪಡಿ ಅಂಗರಂಗವೈಭವಗಳಿಗೂ ಸಾಕಷ್ಟು 


ದಾನದತ್ತಿ ನೀಡಿದನು. 


ಅವನು ಉದಯಗಿರಿಯಿಂದ ತಂದ ಬಾಲಕೃಷ್ಣನಿಗಾಗಿ ಸುಂದರವಾದ ದೇವಾಲಯ 
ನಿರ್ಮಿಸಿ ಪ್ರತಿಷ್ಠಾಪನೆ ಮಾಡಿದನು. ಅದರಂತೆ ಕೃಷ್ಣಾಪುರದಲ್ಲಿ ನಾರಸಿಂಹನ ದಿವ್ಯ ವಿಗಹವನ್ನು 


೬ 


ಸ್ಥಾಪಿಸಿದನು. ಅನಂತಶಯನನಿಗಾಗಿ ವಿಶೇಷ ಶೈಲಿಯ ದೇವಾಲಯ ಕಟ್ಟಿ ದೇವರನ್ನು 


ಪ್ರಶಿಷ್ಠಿಖಿದನು. ತಾನೇ ಸ್ಪತಃ ಈ ದೇವಾಲಯಗಳಿಗೆ ಸಾಕಷ್ಟು ಆದಾಯ ಬರುವಂತೆ ಮಾಡಿದನು. 

ಕೃಷ್ಣದೇವರಾಯನ ಆಡಳಿತದ ಅವಧಿ ಕೇವಲ ಇಪ್ಪತ್ತೊಂದು ವರುಷ. ಅವನು ಮಾಡುವ 
ಧರ್ಮಕಾರ್ಯಗಳಿಂದ ಸ್ಫೂರ್ತಿಗೊಂಡ ಅವನ ಆಡಳಿತದ ಅನೇಕರು ರಾಜ್ಯದ ಮೂಲೆಮೂಲೆಯಲ್ಲಿ 
ದೂರದ ಚಾಮರಾಜನಗರ ಜಿಲ್ಲೆಯಲ್ಲಿ, ಉತ್ತರದ ಉದಯಗಿರಿ ಗುಂಟೂರುಗಳಲ್ಲಿ, 
ರಾಯಲಸೀಮೆಯ ಕಡಪ, ಕರ್ನೂಲು, ಅನಂತಪುರ ಚಿತ್ತೂರು ಜಿಲ್ಲೆಗಳಲ್ಲಿ ಹಾಳಾಗಿದ್ದ 
ದೇವಸ್ಥಾನಗಳು ಪುನರುಜ್ಜೀವನವಾದವು. ಸುಸ್ಥಿತಿಯಲ್ಲಿದ್ದ ದೇವಾಲಯಗಳಿಗೆ ಹೊಸಮಂಟಪ, 
ಪ್ರಾಕಾರ, ತೋಟ, ಬಾವಿ ನಿರ್ಮಾಣವಾದವು. ಜನರು, ಆಳುವವರೂ ಉತ್ಸಾಹದಿಂದ 


ದೇವತಾಕಾರ್ಯಗಳಲ್ಲಿ ಪಾಲ್ಗೊಂಡು ನಾನಾ ರೀತಿಯ ಉತ್ಸವಗಳನ್ನು ನಡೆಸಿದರು. 


ಅವಸರದವರು, ಬಾಗಿಲ ಕಾಯಕದವರು, ಕರಣಿಕರು, ನಿಜ ಸೇವಕರು, ಭಂಡಾರದವರು, 


ಊಳಿಗದವರು ದಳವಾಯಿಗಳು ಅಲ್ಲಲ್ಲಿ ದೇವಾಲಯಗಳ ಜೀರ್ಣೋದ್ದಾರ ಮಾಡಿ ಅಭಿವೃದ್ಧಿ 


೨೭೬೭ 


ಕಾರ್ಯದಲ್ಲಿ ನಿರತರಾದರು. ಈ ರೀತಿಯಲ್ಲಿ ತನ್ನ ನಾಡಿನ ಇತರೆಡೆಯ ವಷ್ಟು ದೇವಾಲಯಗಳಿಗೆ 
ಸ್ಪತಃ ತಾನು ಹಾಗೂ ತನ್ನ ಅಧೀನ ವ್ಯಕ್ತಿಗಳಿಂದ ದಾನ ಕೊಟ್ಟಿದ್ದಾನೆ. ಈ ವೈವಿಧ್ಯವನ್ನು 


ಮುಂದೆ ನೋಡಬಹುದಾಗಿದೆ. 


* ತುಮಕೂರು ಜಿಲ್ಲಾ ಮಧುಗಿರಿ ತಾಲ್ಲೂಕು ಹಂದರಾಳು ರಂಗನಾಥ ದೇವಾಲಯದ 
ಶಾಸನ- (ಎ.ಕ.೫X1 ಮಧು-೫೮) ದಿನಾಂಕ ೧೦-೦೩-೧೫೧೦ 
(ಪರಮಶಿವಮೂರ್ತಿ ಡಿ.ವಿ. ಕೃಷ್ಣದೇವರಾಯನ ಶಾಸನಗಳು, ಕನ್ನಡ ವಿ.ವಿ. 


ಹಂಪಿ ೨೦೦೯ ಮ.೧೨ ಪಕಾರ ೨೮-೦೨-೧೫೧೧) 


ಕೃಷ್ಣದೇವರಾಯನಿಗೆ ಪುಃ್ಯವಾಗಲೆಂದು ಅವನ ಅಧೀನ ಅಧಿಕಾರಿ ಯೆಲ್ಲಪನಾಯಕರು 
ಹಂದರಹಾಳು ಗ್ರಾಮವನ್ನು ಅದೇ ಊರಿನ ತಿರುಮಲದೇವರ ಅಂಗರಂಗವೈಭೋಗ, ನೈವೇದ್ಯ, 


ನಂದಾದೀಪಗಳಿಗೆ, ನೀಡಿದ ದಾನ. 


ರಾಯರು ನಮಗೆ ನಾಯ್ಯತನಕೆ ಪಾಲಿಸಿದ ರಾಮ ನಾಯ್ಕನಹಳ್ಳಿಯ ಸೀಮೆಗೆ 
ಸಲುವ ಹಂದರಹಾಳ ಗ್ರಾಮವನು ಶ್ರೀವೀರ ಕೃಷ್ಣರಾಯ ಮಹಾರಾಯರಿಗೆ 
ಧರ್ಮವಾಗಿ ಆ ಊರ ತಿರುಮಲದೇವರಿಗೆ ಅಂಗರಂಗವೈಭೋಗ, ನಯಿವೇದ್ಯ 


ನಂದಾದೀಪ ದೇವರಿಗೆ ನಡೆಯಬೇಕೆಂದು 


% ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ರಾಮಶೆಟ್ಟಿಪುರ ಊರ ಬಾಗಿಲ 


ಶಾಸನ (ಎ.ಕ.೩ ನಂಜನ ೩೦೨) ದಿನಾಂಕ: ೯-೧೨-೧೫೧೨ 


ಒಡೆಯರು ಸಿಂಧುಹರ ಜನಾರ್ದನದೇವರಿಗೆ ದಾಸನೂರು ಸ್ಥಳದ ರಾಮಸೆಟ್ಟಿಪುರವನ್ನು 


ಸರ್ವಸ್ಥಾಮ್ಯ ಸಹಿತವಾಗಿ ದಾನ ಮಾಡಿದನು. 


ಕೃಷ್ಣದೇವರಾಯನನ್ನು - ನಾರಸಿಂಹ ವರ್ಮರಾಜಾಧಿರಾಜ ತತ್ತುತ್ತ ಶೌರ್ಯ ವೀರ್ಯ 


ಪರಾಕಮೋದಾರ, ಸಕಲದೇಶಾಧೀಶ್ವರ ಮಣಿಮುಕುಟ ಚರಣಾರವಿಂದ ಶ್ರೀ ಮತ್ಕೃಷ್ಣವರ್ಮ 


೨೭೮ 


- ಎಂದು ಕರೆಯಲಾಗಿದೆ. 


* ಮೈಸೂರು ಜಿಲ್ಲಾ ನಂಜನಗೂಡು ತಾಲೂಕು ರಂಗಾಪುರದ ಶಾಸನ (ಎ.ಕ.೩ಿ 


ನಂಜನ.೨೮೫) ದಿನಾಂಕ : ೯-೧೦-೧೫೧೩. 


ಕೃಷ್ಣದೇವರಾಯನ ನಿರೂಪದಂತೆ ಸಾಳುವ ಗೋವಿಂದ ರಾಜರು ಉಮ್ಮತ್ತೂರಿನ 
ತಿರುಮಲದೇವರಿಗೆ ಸರ್ವಮಾನ್ಯವಾಗಿ ಕಾರ್ಯದಸ್ಥಳದ ರಂಗಿಯಪ್ಪನ ಹುರದ 
ಸರ್ವಾದಾಯದಾನ. ದಕ್ಷಿಣವಾರಣಾಸಿಯಾದ ತ್ರಿಮಕೂಟದಲ್ಲಿ ಅಗಸ್ಮನಾಥ ದೇವರ 


ಸಂನಿಧಿಯಲು 


* ಹಂಪಿಯ ಶೀಕೃಷ್ಣಸ್ಹಾಮಿ ದೇವಾಲಯದ ಮುಂದಿನ ಶಾಸನ (ಎಸ್‌.ಐ.ಐ.1V 


ನಂ.೨೫೪ ದಿನಾಂಕ ೧೬-೦೨-೧೫೧೫ ಕ.ವಿ.ಶಾ.ಸಂ. ೩-೭೩). 


ಕೃಷ್ಣದೇವರಾಯನು ಉದಯಗಿರಿ ವಿಜಯದಿಂದ ತಂದ ಬಾಲಕೃಷ್ಣದೇವರಿಗೆ ಗುಡಿಕಟ್ಟಿ 
ಪ್ರತಿಷ್ಠೆ ಮಾಡಿ ದೇವರಿಗೆ ನವರತ್ನ ಖಚಿತವಾದ ವಿವಿಧ ರೀತಿಯ ಆಭರಣಗಳನ್ನು, ಚಿನ್ನ 


ಬೆಳ್ಳಿಯ ಪೂಜೋಪಕರಣಗಳನ್ನು ದಾನವಾಗಿ ನೀಡುತ್ತಾನೆ. 


೧. ದೀಪಾರಾಧನೆ ೨. ಫಲಪೂಜಾದಿ ನಿತ್ಯಾನೈವೇದ್ಯಗಳಿಗೆ ನೈಮಿತ್ತಿಕ 
ಪಂಚಪೂರ್ವ ರಥಮಹೋತ್ಸವ, ಬ್ರಾಹ್ಹಣ ವಿನಿಯೋಗ, ಅಂಗರಂಗ 


ವೈಭವಕ್ಕಾಗಿ ತತ್ಕಾಲದಲ್ಲಿ ಸರ್ವಮಾನ್ಯವಾಗಿ ಸಮರ್ಪಿಸಿದ ಗ್ರಾಮಗಳು. 


೧. ಅತಿವಟೆ ೨. ಹೊಸವೂರ ಮಾಗಣೆಗೆ ಸಲುವ ಮುದಲಾಪುರ ೩. 
ಕಂಪಿಲೆಯ ಮಾಗಣಿಗೆ ಸಲುವ ದೇವಲಾಪುರ ೪. ಕಳಸಾಪುರಕ್ಕೆ ಸಲುವ 


ಹರಿಯ ಸಮುದ್ರ ೫. ತೊಗಲುಗಲ್ಲು ೬. ಬಾದನಹಟಿ ೭. ತೆಕ್ಕಲಕೋಟೆಗೆ 


೨೭೯ 


ಸಲುವ ರುದಪಾದ ೮. ಕೃಷ್ಣಾಪುರದ ಸ್ಥಳಸುಂಕ. 


% ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಕುಂಬಾರಕುಂಟೆಯ ಬಂಡೆಶಾಸನ - 


(ಎಸ್‌.ಐ.ಐ. IX. PtI1 ಸಂ.೫೧೦) ದಿನಾಂಕ ೧೫-೧೦-೧೫೧೮ 


ವಿಜಯನಗರ ಪಟ್ಟಣದ ಚಿಕ್ಕ ರಾಯನಕೆರೆಯ ಅಂಜನಗಿರಿಯ ಶ್ರೀ ಕರಿಯ 
ತಿರುವೇಂಗಳನಾಥ ದೇವರಿಗೆ - ತಿರುಮಲದೇವಿ ಅಮ್ಮನವರು ತಿರುಮಲರಾಯ 
ಮಹಾರಾಯರಿಗೆ ಪುಣ್ಯವಾಗಲೆಂದು - ಭೂದಾನ ಮಾಡಿದ್ದು. 


ವಿಠಲೇಶ್ವರನ ಸಂನಿಧಿಯಲ್ಲಿ ಕುಂಬಾರಗುಂಟೆಯ ಸ್ಥಳವನ್ನು ದಾನ ಮಾಡಿದ್ದು 


% ಮೈಸೂರ ಜಿಲ್ಲೆ ಗುಂಡ್ಲುಪೇಟೆತಾಲೂಕು ತೆರಕಣಾಂಬಿಂರಂ 
ರಾಮಭದದೇವಾಲಯದ ಪಾತಾಳ ಅಂಕಣದ ಶಾಸನ. (ಎ.ಕ.11 ಗುಂಡ್ಣು 


೧೧೯) ದಿನಾಂಕ ೩-೦೧-೧೫೨೧ ಗುರುವಾರ 


ಸಾಳುವ ಗೋವಿಂದರಾಜನು ಕೃಷ್ಣದೇವರಾಯನಿಗೆ ಪುಣ್ಯವಾಗಲೆಂದು ತೆರಕಣಾಂಬಿಯ 
ಆಳ್ತಾರು ದೇವರಿಗೆ ರಥೋತ್ಸವಕ್ಕೆಂದು ಕೊಟ್ಟ ವಿವರ 


ತೆರಕಣಾಂಬಿಯ ಕೆಲವು ತೆರಿಗೆಗಳು ಮತ್ತು ಸುತ್ತಲ ಗ್ರಾಮ, ಸುತ್ತಲ ಹಳ್ಳಿ. ಹಿರಿಯೂರು, 
ಪುರಗಳಿಂದ ಪ್ರಶಿಹೆರಳಿಗೆ ಎರಡು ಹಣ ನೀಡಬೇಕೆಂದು ನಿರ್ಣಯಿಸುತ್ತಾನೆ. ತೆರಕಣಾಂಬಿಯ 
ಚಿಕ್ಕ ಪಾರುಪತ್ತೆಗಾರರು ಇದನ್ನು ನಡೆಸಬೇಕೆಂದು ಶಾಸನ ತಿಳಿಸುತ್ತದೆ. ಪಾರುಪತ್ತೆಗಾರ 
ಅಯ್ಯಪ್ಪಗಳ ಮಂಟರಸ, ಮಾಗಯರ ನಂಜಯ ಅರಸರಿಗೆ ಅಪ್ಪಣೆ ಮಾಡುತ್ತಾನೆ. 


* ಚಾಮರಾಜನಗರ ತಾಲೂಕು ಹೆಗ್ಗೊಠಾರದ ಬಂಡೆಶಾಸನ - (ಎ.ಕ.೦೪ 


ಚಾ.೩೮೮) ದಿನಾಂಕ: ೩-೦೧-೧೫೨೧ 


ಇಲ್ಲಿಯ ಗೋಪಾಲಕೃಷ್ಣದೇವರ ಪಡಿತರ ಮತ್ತು ದೀಪಾರಾಧನೆಗೆಂದು ಪ್ರಧಾನಿ 
ನಂಜಯ್ಯನು ಕೃಷ್ಣಾಪುರ ಗ್ರಾಮವನ್ನು ಸರ್ವಮಾನ್ಯವಾಗಿ ಕೊಟ್ಟನು. 


೨೮೦ 


xk ಮೈಸೂರು ಜಿಲ್ಲೆ ತಿರುಮಕೂಡಲು ನರಸೀಪುರ ತಾಲ್ಲೂಕು 
ಕಲಿಯೂರ ಗ್ರಾಮದ ಶಾಸನ (ಎ.ಕ.೦೫ ತಿನ.೨೨೫) 


ದಿನಾಂಕ: ೫-೦೧-೧೫೨೧ ಮಂಗಳವಾರ 


ಕೃಷ್ಣರಾಯರಿಗೆ ಪುಣ್ಯವಾಗಬೇಕೆಂದು ಅವರ ಶಿರಃಪ್ರಧಾನಿ ಸಾಳುವ ಗೋವಿಂದರಾಜರು 
ಮುಳೂರು ಸ್ಥಳದ ಕಲವೂರನ್ನು ಕೃಷ್ಣಾಪುರವೆಂದು ಪ್ರತಿನಾಮ ನೀಡಿ, ೩೭ ವೃತ್ತಿಗಳಾಗಿ 


ಮಾಡಿ, ನಾನಾ ಗೋತ್ರದ ಬ್ರಾಹ್ಮಣರಿಗೆ ನೀಡಿದ್ದು. 


ಹಳಿಮುಳೂರು ಕೆರೆ, ಕಟ್ಟೆ, ಕಾಲುವೆ 

ಪೇರಂಬಳಿ ಹೊಳೆ, ಬೆಟ್ಟ 

ಸೋಮನಪುರ ಆಡು, ಹುಲ್ಲುಹೊರೆ, ಒಕ್ಕೆಲಸುಂಕ 

ಅರವಟ್ಟಿಗೆ ಸುವರ್ಣಾದಾಯ, ಮಗ್ಗ, ಮನೆವಣ 
ಆಲಮಾಲಂಗಿ ಮಾದಾರಿಕೆ, ಒಳವಾರು, ಹೊರವಾರು, ಗೃಹಸುಂಕ 


ಶ್ರೀ ಚೆನ್ನಕೇಶವ ದೇವಾಲಯ 


* ಬೇಲೂರಿನ ಚೆನ್ನಕೇಶವ ದೇವಾಲಯದ ದಕ್ಷಿಣ ದ್ವಾರದ ಎರಡನೇ ಸಾಲಿನ 
ಕಂಬಗಳ ಮೊದಲ ಕಂಬದ ಶಾಸನ. (ಎ.ಕ1X ಬೇಲೂರು. ೧೧) 


ದಿನಾಂಕ: ೧೧-೦೧-೧೫೨೨ ಶನಿವಾರ 


ಮಂಚಪ್ಪನಾಯಕನ ಮಗ ಸಿಂಗಪುನಾಯಕನು ತನ್ನ ನಾಯಕತನದ ಗೋಣಿಬೀಡು 
ಸೀಮೆಯ, ಹಾವಣಿಗೆ ನಾಡಿನ ೧ ಗಂಗಾವರ ೨ ಮಲ್ಲವಳಿ ೩ ಕೂಸಾವರ ಈ ಗ್ರಾಮಗಳ 
ಆದಾಯವನ್ನು ಚೆನ್ನಕೇಶವನ ಸೇವೆಗಾಗಿ ನೀಡುತ್ತಾನೆ. ಈ ದಾನವನ್ನು ಕೃಷ್ಣದೇವರಾಯರಿಗೆ 
ಪುಃ್ಯವಾಗಲೆಂದು ಹೇಮಾವತೀ ತೀರದಲ್ಲಿ ಆಕಾಣ ಹೆಬ್ಬಾರ, ಚೆಂನಣ ಹೆಬ್ಬಾರ, ಲಕ್ಷ್ಮೀಪತಿ 


ಅಯ್ಯಾ, ಚೆಂನಪ್ಪಾರಾಧ್ಯರಿಗೆ ಈ ಗ್ರಾಮಗಳನ್ನು ದಾನ ನೀಡಿ ಪೂಜೆ-ನೈವೇದ್ಯ ನಡೆಸಬೇಕೆಂದು 


೨೮೦೧ 


ಶಾಸನದಲ್ಲಿ ತಿಳಿಸಲಾಗಿದೆ. 


* ಬೇಲೂರಿನ ವಿಷ್ಣು ಸಮುದ ಕೆರೆಯ ಹಿಂದೆ ಚೆನ್ನಕೇಶವಸ್ತಾಮಿಯ ತೋಟದಲ್ಲಿನ 
ತೆಪ್ಲೋತ್ತವ ಮಂಟಪದ ಶಾಸನ. (ಎ.ಕ.£. ಬೇಲೂರು.೧೫೯) ದಿನಾಂಕ: 


೧O-0೭-೧H೨೪. 


ಕೃಷ್ಣದೇವರಾಯನ ಊಳಿಗದ ಬಸವನಾಯಕನು ತಮ್ಮ ತಂದೆ ತಾಯಿಗೂ 
ಕೃಷ್ಣದೇವರಾಯನಿಗೂ ಧರ್ಮವಾಗಲೆಂದು ೧. ತೆಪ್ರಕೊಳವನೂ ವಸಂತ ಮಂಟಪವನ್ನೂ 
ಕಟ್ಟಿಸಿ ೨. ಫಾಲ್ಗುಣ ಬಹುಳದಲ್ಲಿ ತೆಪ್ಪ ತಿರುನಾಳ ನಡೆಸಲೂ ೩. ಸ್ವಾಮಿಗೆ ನೈವೇದ್ಯಕ್ಕೆ — 
ಚೆರುಪಮು, ಭೋಜನ, ನಿತ್ಯಸ್ತುತಿ, ದೋಸೆ-ಬೆಣ್ಣೆ-ಸಕ್ಕರೆ ಉದಯದಲ್ಲಿ ಮಧ್ಯಾಹ್ನದಲ್ಲಿ 


ಮೃಷ್ಟಾನ್ನಭೋಜನ ೪೦ ಜನ ಬ್ರಾಹ್ಮಣರಿಗೆ ಛತ್ರದಲ್ಲಿ ಪ್ರತ್ಯೇಕವಾಗಿ ಪರಮಾನ್ನ ಚಿಲಿಪಾಲು, 


ಕರ್ಪೂರ ವೀಳೆಯದ ವ್ಯವಸ್ಥೆ ಮಾಡಿದ್ದಾನೆ. 


* ಅನಂತಪುರ ಜಿಲ್ಲೆ ಕಲ್ಯಾಣದುರ್ಗ ತಾಲೂಕು ಭೈರಸಮುದ್ರಂ ಶಾಸನ 


(ಎಸ್‌.ಐ.ಐ.೫೪ಳ ಸಂ.೭೪) ದಿ. ೨೮-೧೨-೧೫೨೨ ಭಾನುವಾರ 


ರಾಯದುರ್ಗ ಕೋಟೆಗೆ ಸೇರಿದ ಕುಂದುರ್ಪ್ಷಿ ಸೀಮೆಯ ಕುಗರಿನಾಡು ಸ್ಥಳದ 
ಭೈರವಗ್ರಾಮಕೆ ಸೇರಿದ ವಂಪಲಪರ್ಶಿಯ ವೆಂಗಳನಾಥನಿಗೆ ಕೊಂಡಮರಸಯ್ಯನವರ 
ಶಿಫಾರಸಿನಿಂದ ಕುಂದುರ್ಪಿ ಸೀಮೆಯ ಮಹಾನಾಯಂಕಾರ ಅಧಿಕಾರ ಪಡೆದ ನರಸನಾಯಕನು 
ಭೃರಸಮುದ್ರ ಗ್ರಾಮದಾನ ಮಾಡಿದನು. ತಮ್ಮ ತಂದೆಗೆ ಪುಣ್ಯವಾಗಲೆಂದು ಮಕರ ಸಂಕ್ರಾಂತಿಯ 
ಸಂದರ್ಭದಲ್ಲಿ ಮಾಡಿದ ದಾನ. ನೀರಾರಂಭ, ಕಾಡಾರಂಭ, ಭಾವಿ, ಯಾಪ, ಕೆರೆ, ಕುಂಟೆ 
ಸುಂಕಗಳಲ್ಲದೆ, ಸುವರ್ಣಾದಾಯ ಅಷ್ಟಭೋಗ ಸರ್ವಸ್ಥಾಮ್ಯವನ್ನು ವೆಂಗಳನಾಧನಿಗೆ ನೀಡಿದರು. 
ಸ್ಥಾನಿಕ ಅರ್ಚಕರಾದ ರಾಮಯ್ಯ, ಅನಂತಯ್ಯ, ಪಿನ ಅನಂತಯ್ಯ ಅರ್ಥಭಾಗ, ಮಂತ್ರಪುಷ್ಪ 


ಪಠಿಸುವವರಿಗೆ ಕಾಲುಭಾಗ, ಉಳಿದದ್ದು ದೇವರ ಅಂಗರಂಗವೈಭವಕ್ಕೆ ಮೀಸಲು ಮಾಡಿದ 


೨೮೨ 


ಶಾಸನವಿದು. 


% ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ದರ್ಗಾದ ಬಳಿಯ ಹೊಲದಲ್ಲಿನ 


ಶಾಸನ (ಎಸ್‌.ಐ.ಐ. ೦೪ ಸಂ.೨೪೯) ದಿನಾಂಕ : ೫-೦೭-೧೫೨೨. 


ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಶಿಖಾಮಣಿಯಂತಿದ್ದ ಚಿಕ್ಕಹ೦ಸನಕೆರೆಯ 
ಪೆರಿಯ ತಿರುವೇಂಗಳದೇವರಿಗೆ ನಗರದ ನಡುವಣ ಸ್ಥಳವನ್ನು ದಾನ ನೀಡಿದ್ದು. ಅಮೃತಪಡಿ, 
ನೈವೇದ್ಯ, ಧೂಪದೀಪ ಅಂಗರಂಗ ಭೋಗಸೆ ಪಥಮದ್ದಾದಶ ಪುಣ್ಯಕಾಲದಲ್ಲಿ ತುಂಗಭದ್ರಾತೀರದ 


ವಿಠಲೇಶನ ಸನ್ನಿಧಿಯಲ್ಲಿ ಕೊಟ್ಟ ಧರ್ಮಶಾಸನ. 


* ರಾಮನಗರ ಜಿಲ್ಲೆ ಮಾಗಡಿಯ ಶಾಸನ (ಎ.ಕ1X ಮಾಗ-೬) ದಿನಾಂಕ : 


೧೬-೦೪-೧೫೨೪ ಶನಿವಾರ. 


ಕೃಷ್ಣದೇವರಾಯನಿಗೆ ಪುಣ್ಯವಾಗಲೆಂದು ಮಠದ ತಿರುಮರಸನು-ಮಾಗಡಿಯ 
ತಿರುವೇಂಗಳೇಶ್ನರಗೆ ಆಭರಣ ಸೇವೆಗೆಂದು - ಗ್ರಾಮಂಗಳನು ದಾನ ಮಾಡಿದ್ದಾನೆ. ವಿವರಗಳು 
ನಷ್ಟವಾಗಿವೆ. ತಿರುಮಲರಾಯರಿಗೆ (ಕೃಷ್ಣದೇವರಾರ್ಯ ಪುತ್ರ ಧರ್ಮವಾಗಬೇಕೆಂದೂ ಮಾಡಿದ 


ದಾನಶಾಸನ. ಅನೇಕ ವಿವರಗಳು ನಷ್ಟವಾಗಿವೆ. 


% ಹಂಪಿಯ ತುರ್ತುಕಾಲುವೆಯ ಉತ್ತರದ ವೈಷ್ಣವ ದೇವಾಲಯದ ಎದುರು - 
ಕಡಿರಾಂಪುರ - ಹಂಪಿರಸ್ನೆಯ ಪೂರ್ವ - ಶಾಸನ (ವಿ.ಐ.ಆರ್‌. ೧೯೮೩.೮೪ 


ನಂ.೧೬ ಕ.ವಿ.ಶಾ.ಸಂ.೩-೨೨೯) ದಿನಾಂಕ: ಕ್ರಿಶ.೧೫೨೪ 


ತೆರಕಣಾಂಬಿಯ ವಿರೂಪಾಕ್ಷ ಭಟ್ಟನ ಮಗ ಗೋಪಿನಾಥ ದೀಕ್ಷಿತನು ಹಿರಿಯ ಕಾಲುವೆಯ 
ಬಳಿ ತಾನು ಪ್ರತಿಷ್ಠಾಪಿಸಿದ ರಘುನಾಥ ದೇವರಿಗೆ ಪಂಪಾವಿರೂಪಾಕ್ಷ ದೇವಸ್ಥಾನದಿಂದ ೫ 
ಪಡಿ ಅಕ್ಕಿ, ೧/೪ ಪಡಿ ಎಣ್ಣೆ ನೀಡುವ ನಿಯಮ ಮಾಡುತ್ತಾನೆ. ಕೃಷ್ಣದೇವರಾಯನು-ದಿನಕ್ಕೆ 


೨೦ ಪಡಿ ಅಕ್ಕಿ ಒಂದು ಪಡಿ ತುಪ್ಪ, ಒಂದು ಪಡಿ ಎಣ್ಣೆ, ತಿಂಗಳಿಗೊಂದು 


೨೮೩ 


ಗದ್ಯಾಣ ನೀಡುತ್ತಾನೆ. ಆಗಲೇ ಗೋಪಿನಾಥ ದೀಕ್ಷಿತನು - ನೆಳಲಹುಣಸೆಯ ಅಗ್ರಹಾರದಲ್ಲಿ 
ಮತ್ತು ಇತರೆಡೆ ಗದ್ದೆಯನ್ನು, ಹಸ್ತಿನಾವತಿಯ ಏಳಿತದ, ಅರಕೆರೆ ವೇಂಠೆಯ, 
ಪ್ರತಾಪದೇವರಾಯಪುರವೆಂದು ಹೆಸರಾದ "ಯರಗುಡಿ' ಗಾಮವನ್ನು ದಾನವಾಗಿ ನೀಡುತ್ತಾನೆ. 


ರಘುನಾಥ ದೇವರ ಅಮೃತಪಡಿಗೆ ಭಟ್ಟರೂ ಕೊಟ್ಟರು. ರಾಯರೂ ಕೊಟ್ಟರು. ಮತ್ತೊಬ್ಬ 


ದೀಕಿತರು ಗಾಮ, ಗದೆ ಕೊಟರು. 
[0 ಖ [@) ಊ 


* ಅನಂತಪುರ ಜಿಲ್ಲಾ ಹಿಂದೂಪುರ ತಾಲೂಕು ಗೋರಂಟ್ನ್ಲದ ಮಾಧವರಾಯ 
ಸ್ವಾಮಿ ದೇವಸ್ಥಾನದ ಶಾಸನ (ಎಸ್‌.ಐ.ಐ.೫೪VI ಸಂ.೯೦) ದಿನಾಂಕ : 


೭-೧೧-೧೫೨೪ ಸೋಮವಾರ 


ಗೋರಂಟ್ಲದ ವಿಷ್ಣುದೇವರಿಗೆ ವಾಕಿಟಿ ಆದೆಪ್ಪ ನಾಯಡು ಅವರ ಕಾರ್ಯಕರ್ತನು “ದಶಮಿ” 
ಉತ್ಸವ ನಡೆಸಲು ಕೆಲಭೂಮಿಗಳನ್ನು ದಾನ ನೀಡಿದನು. ಇದು ತನ್ನ ತಂದೆ ಮತ್ತು ಗುರು 
ರಾಮರಸರಿಗೆ ಪುಣ್ಯವಾಗಲೆಂದು ನೀಡಿದ ದಾನ. ಕೃಷ್ಣದೇವರಾಯರ ಆಳ್ಳಿಕೆಯ ಕಾಲ. 


ಆದರೆ ತಿರುಮಲರಾಯರ ಹೆಸರೂ ಉಲ್ಲೇಖಗೊಂಡಿದೆ. 


x ಮಂಡ್ಯಜಿಲ್ಲೆ ನಾಗಮಂಗಲ ತಾಲೂಕು ಕಾಳಿಂಗನಹಳ್ಳಿ ಅಗಸಿಯಲ್ಲಿರುವ ಶಾಸನ 


(ಎ.ಕ.೭ ನಾಗ.೧೨೩) ದಿನಾಂಕ ೩೦-೦೭-೧೫೨೬ 


ಕೃಷ್ಣದೇವ ಮಹಾರಾಯರು ಪುುತುವೀ ರಾಜ್ಯಂಗೈಯುತಿರಲು ಮೇಲುಗೋಟೆಯ 
ಚೆಲಪಿಳಯನ ಸೇವೆಗಾಗಿ ಕಾಳಿಂಗ ರಾಮನ ಹಳ್ಳಿಯಲಿ ತೆಂಕಣಭಾಗವನು ಧರ್ಮವಾಗಿ 


ಕೊಟ್ಟ ಶಿಲಾಶಾಸನ 


% ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಅಂಕುಸಯ್ಯನ ಪುರದ ಹೊಲದ 


ಶಾಸನ. (ಎ.ಕ. ೩ ನಂಜನ.೨೯೮) ದಿನಾಂಕ : ಅಕ್ಟೋಬರ್‌ ೧೫೨೬ 


ಕೃಷ್ಣದೇವರಾಯನ ನಿರೂಪದಿಂದ ಉಮ್ಮತ್ತೂರಿನ ಆಡಳಿತಗಾರ ಗೌರವ ನರಸಪ್ಪನವರು 


೨೮೪ 


ಆಲೂರಿನ ರಂಗನಾಥ ದೇವರಿಗೆ ಆ ಸ್ಥಳದ ಚಿಕ್ಕ ಹೊಂಮ ಗ್ರಾಮವನ್ನು ರಂಗನಾಥಹುರ 
ಎಂದು ಹೆಸರಿಟ್ಟು, ಕಪಿನೀ ಕಾವೇರಿ ಸಂಗಮದ ಶ್ರೀ ಅಗಸ್ಕ್ಯಲಿಂಗ ನಾರಸಿಂಹ ದೇವರ 


ಸಂನಿಧಿಯಲ್ಲಿ ದಾನ ಮಾಡಿದ್ದು. ದೇವರ ಧೂಪ, ದೀಪ ನೈವೇದ್ಯಕ್ಕೆ 


* ಆಂಧ್ರಪ್ರದೇಶ ಮಹಬೂಬ್‌ನಗರ ಜಿಲ್ಲೆ ಅಲಂಪುರ ತಾಲೂಕು ಚೆನ್ನಿಪಾಡು 
ಗ್ರಾಮದ ಶಾಸನ (ತೆಲಂಗಾಣ ಶಾಸನ ಮುಲು ಸಂ.1 ನಂ.೫ ಪಮ.೧೪೮) 


ದಿನಾಂಕ : ೩೦-೩-೧೫೨೭ ಭಾನುವಾರ 


ಭಂಡಾರದ ಸಿದಿನಾಯಕನ ಮಗ ಪೆದನಾಯಕನು ಅಲಂಪುರಿ ಸೀಮೆಯ ಅಮರನಾಯಕ. 
ಈ ಗ್ರಾಮಕ್ಕೆ ಭಂಡಾರದ ಪೆದಾಪುರ ಎಂಬ ಹೆಸರೂ ಇದೆ. ಕೃಷ್ಣರಾಯರಿಗೆ ಪುಣ್ಯವಾಗಲೆಂದು 
ನೀಡಿದ ದಾನ. ಪೆದನಾಯಕನು ಸಾಷ್ಟಾಂಗ ನಮಸ್ವಾರ ಮಾಡಿ (ಚೆನ್ನಿಪಾಡಿನ) ಭಂಡಾರದ 
ಪೆದಾಪುರ ಗ್ರಾಮವನು ಚೆನ್ನಕೇಶವ ದೇವರ ಅಮೃತಪಡಿ, ಅಂಗರಂಗ ವೈಭವಕ್ಕಾಗಿ 


ಸರ್ವಮಾನ್ಯವಾದಿ ಧಾರೆಯೆರೆದು ಕೊಟ್ಟ ಧರ್ಮಶಾಸನ. 


* ಕಡಪ ಜಿಲ್ಲೆ ಬದ್ದೇಲು ತಾಲೂಕು ಪೊರುಮಾಮಿಲ್ಲ ಲಕ್ಷ್ಮೀಕಾಂತ ಸ್ಪಾಮಿಗುಡಿಯ 


ಶಾಸನ. (ಐ.ಎ.ಪಿ. ಕಡಪ 1 ಸ೦.೯೦) ೨೩-೦೫-೧೫೨೬ ಬುಧವಾರ 


ಹೊರುಮಾಯಿಲ್ಲದ ಶ್ರೀ ಲಕ್ಷ್ಮೀಕಾಂತ ಸ್ಥಾಮಿಯ ದೇವಾಲಯದ ಹತ್ತಿರ ಬಾವಿಯೊಂದನ್ನು 
ತೆಗೆಸಿ, ಪಕ್ಕದ ಎರಡು ಎಕರೆ ಪ್ರದೇಶದಲ್ಲಿ ದೇವರ ಪೂಜೆಗೆಂದು ಹೂವು-ಹಣ್ಣಿನ ಗಿಡಗಳನ್ನು 
ನೆಟ್ಟು ತೋಟ ಮಾಡಿಸಿದರು. ಕೃಷ್ಣಂರಾಜು ಅವರ ಪುತ್ತ ರೇವೂರಿ ವೆಂಗಳಯ್ಕನು ಘಂಡಿಕೋಟ 
ಸೀಮೆಯ ನಾಯಂಕರರಾದ ದೇಮರಸಯ್ಯ ಮತ್ತು ಸಾಕಲಿಸೀಮೆಯ ಪಾರುಪತ್ತೆದಾರ 


ಅಮಂಜಯ್ಯ ಅವರ ಸೂಚನೆಯಂತೆ ಈ ಕೆಲಸ ಗಳನ್ನು ಮಾಡಿಸಿದನು. 


* ಪ್ರಕಾಶಂ ಜಿಲ್ಲೆ ಕಂದುಕೂರಿ ತಾಲೂಕು ಸಿಂಗರಾಯನ ಕೊಂಡದ ಶಾಸನ 


(ಎನ್‌.ಡಿ.ಐ.೦೧ ಕಂದುಕೂರು ೭೭) ದಿನಾಂಕ: ೧೧-೦೮-೧೫೨೭ ಭಾನುವಾರ 


೨೮೫ 


ಯಗ್ಗೇದ ಪಂಡಿತ ರಾಯಸಂ ಅಯ್ಯಪರಸರೇ ಉದಯಗಿರಿಯ ರಾಜ್ಯಪಾಲರು. 
ಮಣಿ ತ್ರಿಕೂಟವೆಂಬ ಪರ್ಣಶಾಲೆಯನ್ನು ಶ್ರೀರಾಮನೇ ನಿರ್ಮಿಸಿದ ಸ್ಥಳ ಸೋಮರಾಜಪಲ್ಲೆ. 
ಇಲ್ಲಿ ಉದ್ಭವ ನಾರಸಿಂಹನಿದ್ದಾನೆ. ರಾಯಸಂ ಅಯ್ಯಾಪರಸರು-ಕೃಷ್ಣದೇವರಾಯನಿಗೆ 
ಪುಣ್ಯವಾಗಲೆಂದು ಪಾಲೇರು ನದಿಯ ದಕ್ಷಿಣ ತೀರದ ಜಿಲ್ಲೆಲಮೂಡಿ ಗ್ರಾಮವನ್ನು 


ಸರ್ವಮಾನ್ಯವಾಗಿ ನರಸಿಂಹದೇವರ ಅಂಗರಂಗವೈಭೋಗಕ್ಕಾಗಿ ನೀಡಿದರು. 


x ಚಾಮರಾಜನಗರ ಜಿಲ್ಲೆ ಉಮ್ಮತ್ತೂರಿನ ಶಾಸನ (ಎ.ಕ.೪ ಚಾಮ-೧೦೦) 


ದಿನಾಂಕ: ೨೭-೧೨-೧೫೨೭ ಶುಕ್ರವಾರ 


ಅವಸರದ ದೇವರಸಯ್ಯನ ನಿರೂಪದಿಂದ, ಕೃಷ್ಣದೇವರಾಯನಿಗೆ ಧರ್ಮ- 
ಕೀರ್ತಿ ಯಾಗಲೆಂದು ಲಕ್ಕರಾಜಗಳ ತಿಮ್ಮರಾಜನು ಗರ್ಭಗೃಹ, ಸುಕನಾಶಿ ಮುಂತಾದವುಗಳ 
ಜೀರ್ಣೋದ್ದಾರ ಮಾಡಿಸಿದ್ದು. ಕೃಷ್ಣದೇವರಾಯನ ಕಾಲದಲ್ಲಿ ಈ ರೀತಿ ಅನೇಕ ಪಾಳುಬಿದ್ದ 


ದೇವಾಲಯಗಳು ಪುನರುದ್ದಾರ ಆಗಿವೆ. 


* ಚಾಮರಾಜನಗರ ಜಿಲ್ಲೆ ಹೆಗ್ಗೊಠಾರದ ಶಾಸನ (ಎಕ.೪ ಚಾಮ ೩೮೬) 


ದಿನಾಂಕ: ೨೯-೧೨-೧೫೨೭ ಭಾನುವಾರ 


ಅವಸರದ ದೇಮರಸಯ್ಯನ ಪಾಲನೆ. ರಾಯನ ನಿರೂಪದಿಂದ ಅವನು ತಗಡೂರು 
ಸ್ಥಳದ ಹೆಗ್ಗೊಠಾರ ಮತ್ತು ಅದಕ್ಕೆ ಸಲುವ ಪುರವರ್ಗದ ಸರ್ವ ಆದಾಯಗಳನ್ನು ಬಂಮಾಪುರದ 
ಶ್ರೀ ಬಾಲಕೃಷ್ಣ ದೇವರ ಸೇವೆಗೆ ದಾನ ನೀಡುತ್ತಾನೆ. ಮಕರ ಸಂಕ್ರಾಂತಿ ಪುಣ್ಯ ಕಾಲದಲ್ಲಿ 


ಪಂಪಾಕ್ಷೇತದ ವಿರೂಪಾಕ್ಲೇಶ್ಲರನ ಸನ್ನಿಧಿಯಲ್ಲಿ ಸಮರ್ಪಿಸಿದನು. 


[0 


* ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕೆಸರಟ್ಟಿ ಶಾಸನ (ಕ.ವಿ.ಶಾ.ಸಂ.1 


ಗಂಗಾವತಿ.೭೩) ೧೯-೦೮-೧೫೨೭ 


ಕೊಂಡಾಜೆಟ್ಟಿಯ ಮಗ ಕೃಷ್ಣಯ್ಯನು ಕೆಸರಹಟ್ಟಿಯಲ್ಲಿ "ಕೃಷ್ಣ'ನನ್ನು ಪ್ರತಿಷ್ಠಾಪಿಸಿ, ದೇವ 


೨೮೬ 


ಪೆರುಮಾಳ್‌ ಮತ್ತು ಕೊಮಾರ ಪೆರುಮಾಳರಿಗೆ ಸ್ಥಾನಿಕ ಹುದ್ದೆ ನೀಡಿ, ಅನೇಕ ಕಡೆ ಗದ್ದೆ 
ನೀಡಿದರು. ಈ ಗದ್ದೆಗಳ ಆದಾಯದಲ್ಲಿ ಒಂದು ಪಾಲು ದೇವರಿಗೆ, ಎರಡು ಪಾಲು 
ಸ್ಥಾನಿಕರಿಗೆಂದು ಶಾಸನ ತಿಳಿಸುತ್ತದೆ. ದಾನಿಗಳು, ಭಾರದ್ದಾಜಗೋಪುರದ ತಿಂಮಯ್ಯ, 


ಗೌತಮಗೋತ್ರದ ಹಜಪಯ್ಯ ಕೃಷ್ಣದೇವರ ಅಮೃತಪಡಿಗೆ ಭೂಮಿ ನೀಡಿದರು. 


% ಮಂಡ್ಯಜಿಲ್ಲೆ ಪಾಂಡವಪುರ ತಾಲೂಕು ಮೇಲುಕೋಟೆ ನಾರಾಯಣಸ್ವಾಮಿ 
ದೇವಾಲಯದ ಶಾಸನ (ಎಕ! ಪು.೧೩೪ ಪಾಂಡ-೧೩೪) ದಿ. ೨೮- 


೦೧-೧೫೨೮ ಮಂಗಳವಾರ 


ಅಹೋಬಳದೇವಗಳ ಮಕ್ಕಳು ಕೃಷ್ಣನಾಯಕನೇ ಪರಿಪಾಲಕ ತನ್ನ ನಾಯಕತನದ 
ಸಿಂದಘಟ್ಟ ಸೀಮೆಯ ಗೊಲ್ಲರ ಚಟ್ನಹಳ್ಳಿ, ಶ್ರೀರಂಗಪಟ್ಟಣ ಸೀಮೆಯ ಕಾಮೆನಾಯಕನಪಳ್ಳಿ 
ಮತ್ತು ಮೇಲುಕೋಟೆಯ ಹೊಸ ಸಂತೆಯ ಆದಾಯವನ್ನು-ಒಟ್ಟು ೨೫೪ ವರಹಗಳನ್ನು 
ದಾನವಾಗಿ ನೀಡುತ್ತಾನೆ. ೧) ತೆಪ್ಪ ತಿರುನಾಳಿಗೆ ೨) ಪುಳುಗಾಪಿಗೆ ೩) ಲಕ್ಷ್ಮಿದೇವಿ 


ನೈವೇದ್ಯ ೪) ಅಕ್ಕಾಳೆಯ ಪಾಯಸ ೫) ನರಸಿಂಹದೇವರ ಆರೋಗಣೆಗೆಂದು ಕೊಟ್ಟದಾನ. 


* ಹಂಪಿ ಲಕ್ಷ್ಮೀನರಸಿಂಹ (ಉಗನರಸಿಂಹ)ನ ಮುಂದಿರುವ ಶಾಸನ (ಎಸ್‌.ಐ.ಐ.IV 


೨೬೪ ಕ.ವಿ.ಶಾ.ಸಂ.೩-೮೧) ದಿನಾಂಕ: ೨೩-೦೪-೧೫೨೯ 


ಕೃಷ್ಣದೇವರಾಯನು ಹಂಪಿಯ ಕೃಷ್ಣಾಪುರದಲ್ಲಿ ಆರ್ಯಕೃಷ್ಣ ಭಟ್ಟರಿಂದ 
ಲಕ್ಷ್ಮೀನರಸಿಂಹನನ್ನು ಪ್ರತಿಷ್ಠಾಪಿಸಿ ಅವರ ಸೇವೆಗಾಗಿ - ೧) ಗುತ್ತಿಸೀಮೆಯ ಹೊಂನೆನಾಡಿನ 
ವಂಗನೂರು ೨) ಉರವಕೊಂಡ ಸೀಮೆಯ ಬೇಲಚಿಂತ ಗ್ರಾಮದಾನ ಮಾಡುತ್ತಾನೆ. ಈ 
ಶಾಸನವು ಕೃಷ್ಣದೇವರಾಯನನ್ನು ಅರಿರಾಯವಿಭಾಡ, ಮೂರುರಾಯರ ಗಂಡ, ಸಂಗೀತ, 


ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂದು ಹೊಗಳುತ್ತದೆ. 


* ಆಂಧ್ರಪ್ರದೇಶ ಮಹಬೂಬ್‌ ನಗರ ಜಿಲ್ಲಾ ಅಲಂಪುರ್‌ - ಚೆನ್ನಿಪಾಡು ಶಾಸನ 


(ತೆಲಂಗಾಣ ಶಾಸನಮುಲು ಬಂL1-ಸಂ.೬ ಪು.೧೪೯) ದಿನಾಂಕ: ೨೩-೦೪- 


೨೮೭ 


೧೫೨೯ ಶುಕವಾರ 


ಚಂದಗಹಣ ಪುಣ್ಯಕಾಲದಲ್ಲಿ ಚೆನ್ನಿಪಾಡು ಶ್ರೀ ಚನ್ನಕೇಶವನಿಗೆ ಪೂಸಲಪಾಡು ಗಾಮದಾನ 
ಅಲಂಪುರ ಸೀಮೆಯ ಅಮರನಾಯಕ ದೀಕ್ಷಿತಯ್ಯ ಕೃಷ್ಣದೇವರಾಯನಿಗೆ ಮತ್ತು ತಿಮ್ಮರಸಯ್ಯನಿಗೆ 
ಪುಣ್ಯವಾಗಲೆಂದು ಪೂಸಲಪಾಡುಗಾಮಕ್ಕೆ ಕೃಷ್ಣರಾಯಪುರವೆಂದು ಕರೆದು ಮಾಡಿದ ದಾನ 


ಚೆನ್ನಕೇಶವನ ಅಮೃತ ಪಡಿಗಾಗಿ, ಸರ್ವಮಾನ್ಯವೆಂದು ನೀಡಿದ ಗಾಮದಾನ. 
ವೈಷ್ಣವ ದೇವಾಲಯಗಳ ದಾನ, ದತ್ತಿ ಶಾಸನಗಳ ಸಮೀಕ್ಷೆ 


ಈವರೆಗೆ ನೋಡಿದ ವೈಷ್ಣವ ದೇವಾಲಯಗಳಿಗೆ ದಾನ ನೀಡಿದ ಶಾಸನಗಳು ನಾನಾ 
ರೀತಿಯ ಜನರ ದೇಣಿಗೆ ತ್ಯಾಗ ಮತ್ತು ಸೇವೆಗಳನ್ನು ಗುರುತಿಸುತ್ತದೆ. ಕೆಲ ಶಾಸನಗಳು 
ದೇವಸ್ಥಾನಗಳಿಗೆ ಅವಶ್ಯವಾದ ಸ್ಥಳನೀಡಿದ ದಾಖಲೆಯಾಗಿವೆ. ಕೆಲವೆಡೆ ಗ್ರಮ ಅಥವಾ 
ಗ್ರಾಮಗಳನ್ನು ಸರ್ವಮಾನ್ಯವಾಗಿ ನೀಡಿದ್ದಾರೆ. ಒಂದು ದೇವಾಲಯಕ್ಕೆ ಅವಶ್ಯವಾದ ತೆಪ್ಪ 
ಕೊಳವನ್ನು ನಿರ್ಮಿಸಲಾಗಿದೆ; ಮತ್ತೊಂದು ಕಡೆ ಕೆರೆ ನಿರ್ಮಿಸಿ ನೀರಾವರಿ ಆದಾಯ ಬರುವಂತೆ 
ಮಾಡಲಾಗಿದೆ. ಒಂದು ದೇವಾಲಯದಲ್ಲಿ ಹವನ-ಹೋಮದ ವ್ಯವಸ್ಥೆಯಾದರೆ, ಇನ್ನೊಂದರಲ್ಲಿ 
ಬ್ರಾಹ್ಮಣ ಭೋಜನದ ಅನುಕೂಲ. ಕೆಲ ದೇವರಿಗೆ ಆಭರಣಗಳನ್ನು ನೀಡಲಾಗಿದೆ. ಅಲಂಕಾರ 


ಪ್ರಿಯನಾದ ಶೀ ವಿಷ್ಣುವಿಗೆ ವಸ್ತಾಭರಣಗಳು ಕೊಡಲ್ಲಟ್ಟಿವೆ. 


ಒಂದೂರಿನ ರಥೋತ್ಸವ ನಡೆಸಲು ಸುತ್ತಲಿನ ಗ್ರಾಮಗಳ ಜನರು ಗಾಮಕ್ಕಿಷ್ಠಂದು 
ವಂತಿಗೆ ನೀಡಿದ್ದಾರೆ. ಒಂದೂರಿನಲ್ಲಿ ಹೊಸ ಸಂತೆಯ ಏರ್ಪಾಟು ಮಾಡಿ, ಸಂತೆಯ 


ಆದಾಯವನ್ನು ದೇವಸ್ಥಾನ ನಿರ್ವಹಣೆಗೆ ನೀಡಿದ್ದಾರೆ. 


ಹಲವಾರು ಕಡೆ ಕೃಷ್ಣದೇವರಾಯನ ನಿರೂಪದಿಂದ ಅವನ ಅಧಿಕಾರಿಗಳು ಮುಂದೆ 
ಬಂದು ನಾನಾ ಅಭಿವೃದ್ಧಿಕಾರ್ಯ ಮಾಡಿದ್ದಾರೆ. ಹೀಗಾಗಿ ಆತನ ಕಾಲದಲ್ಲಿ ಇಡೀ ಸಮಾಜವೇ 
ಜಾಗೃತಗೊಂಡು ತಮ್ಮಲ್ಲಿದ್ದ ಮೊದಲಿನ ದೇವಸ್ಥಾನಗಳಿಗೆ ಉಸಿರು ತುಂಬಿ, ಹೊಸ ಉತ್ಸವ 


ಮತ್ತು ಪೂಜೆಗಳನ್ನು ಮಾಡಿ ಎಲ್ಲೆಡೆಗೆ ಧಾರ್ಮಿಕ ಭಾವನೆಯ ಪುನರುಜ್ಜೀವನಕ್ಕೆ ಶ್ರಮಿಸಿದ್ದಾರೆ. 


೨೮೮ 


ಈ ಎಲ್ಲ ಕೆಲಸಗಳಿಗೆ ಕೃಷ್ಣದೇವರಾಯನು ರಾಜಧಾನಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳೇ 


ಸ್ಪೂರ್ತಿಯಾಗಿರಬೇಕು. 


ಈ ಶಾಸನಗಳ ಪರಿಶೀಲನೆಯಿಂದ ತಿಳಿಯುವುದೇನೆಂದರೆ ಕೃಷ್ಣದೇವರಾಯನ ಆಳ್ಗಿಕೆಯ 
ಕಾಲದಲ್ಲಿ ವಿಷ್ಣುದೇವಾಲಯಗಳಿಗೆ ಯಥಾರೀತಿಯಲ್ಲಿ ಈ ಮುಂಚೆ ದೊರೆಯುತ್ತಿದ್ದ ಆಸರೆ, 
ಬೆಂಬಲಗಳು ದೊರೆತವು. ಶಿವಾಲಯಗಳನ್ನು ಅಲಕ್ಷಿಸುವುದಾಗಲೀ, ವೈಷ್ಣವ ದೇವಾಲಯಗಳಿಗೆ 


ಇನ್ನಿಲ್ಲದ ಪ್ರೋತ್ಸಾಹವಾಗಲೀ ದೊರೆಯಲಿಲ್ಲ. 
ಶೈವಧರ್ಮ 


ಶೈವ ಧಾರ್ಮಿಕ ಪರಂಪರೆಯು ವಿಜಯನಗರ ಸಾಮ್ರಾಜ್ಯದ ಎಲ್ಲ ಕಡೆ 
ಅನುಸರಣೆಯಲ್ಲಿತ್ತು. ಶೈವಧರ್ಮಕ್ಕೆ ಮೂಲಾಧಾರವಾಗಿರುವುದು ಇಪ್ಪತ್ತೆಂಟು ಶೈವಾಗಮಗಳು. 
ಶೈವರಿಗೆ ಸಂಬಂಧಿಸಿದಂತೆ ಶಿಲ್ಲ ವಾಸ್ತುಶಿಲ್ಪ ಮತ್ತು ಕಲೆಗಳಿಗೆ ಆಧಾರ ಈ ಶೈವಾಗಮಗಳು. 
ಶೈವರು ಶಿವನನ್ನು ಲಿಂಗರೂಪದಲ್ಲಿ ಆರಾಧಿಸುತ್ತಾರೆ. ವಿಜಯನಗರ ಕಾಲಕ್ಕೆ ಅದ್ದೆ ಪತೆ ಪಾಶುಪತ 
ಕಾಳಾಮುಖ, ವೀರಶೈವ ಮತ್ತು ಲಿಂಗಾಯತ ಸಿದ್ದಾಂತಗಳು ಪ್ರಚಾರದಲ್ಲಿದ್ದವು. ಶಿವಪಾರಮೃದ 
ಈ ಧರ್ಮಗಳಿಗಾಗಿ ಅನೇಕ ದೇವಾಲಯಗಳು ನಿರ್ಮಾಣವಾದವು. ಕೃಷ್ಣದೇವರಾಯನ ಕಾಲಕ್ಕೆ 
ಹಿಂದಿನ ಉಗ್ರ ಆಚರಣೆಯ ಶೈವ ಪಂಥಗಳು ಅಸ್ತಿತ್ವವನ್ನು ಕಳದುಕೊಂಡಿದ್ದವು ಅಥವಾ 
ಸೌಮ್ಯರೂಪವನ್ನು ಪಡೆದುಕೊಂಡಿದ್ದವು. ಈ ಎಲ್ಲ ಬೇರೆ ಬೇರೆ ಶೈವ ಪಂಥಗಳಲ್ಲಿ 
ಪೂಜಾವಿಧಾನಗಳಲ್ಲಿ ಭಿನ್ನತೆಯಿತ್ತು. ಆದರೆ ಶಿವ ಅಥವಾ ಹರನೇ ಈ ಎಲ್ಲ ಪಂಥಗಳಿಗೆ 


ಸರ್ವಾಧಿಕ ಆರಾಧ್ಯದೈವ. 


ವಿಜಯನಗರವನ್ನು ಪರಿಪಾಲಿಸಿದ ಮೊದಲನೆಯ ರಾಜವಂಶದವರಿಗೆ ಮೊದಲು 
ಚಂದ್ರಭೂಷಣ ಕ್ರಿಯಾಶಕ್ತಿಯೂ, ಅನಂತರ ಮಲ್ಲಿಕಾರ್ಜುನ ಕ್ರಿಯಾಶಕ್ಷಿಗುರುಗಳೂ 
ಮಾರ್ಗದರ್ಶಕರಾಗಿದ್ದರು. ವಿದ್ಯಾನಗರ ನಿರ್ಮಾಣಕ್ಕೆ ಮತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ 
ಮಾರ್ಗದರ್ಶಕರಾದ ಶೃಂಗೇರಿ ಪೀಠದ ಜಗದ್ಗುರುಗಳ ಉಪದೇಶ ಮತ್ತು ಆದೇಶಗಳಿಗೆ 


೨೮೯ 


ಪ್ರಾಮುಖ್ಯತೆ ಇತ್ತು. ಹರಿಹರ ಮತ್ತು ಬುಕ್ಕರಾಯರಿಗೆ ವೈಯಕ್ತಿಕವಾಗಿ ಕಾಶೀವಿಲಾಸ ಕ್ರಿಯಾಶಕ್ತಿ 


ಗುರುಗಳು ಮಾರ್ಗದರ್ಶಕರಾಗಿದ್ದರೆಂದು ಗುರುತಿಸಲಾಗಿದೆ. 


ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನವರ ತಾತ್ತಿಕ ಚಿಂತನೆಗಳಿಂದ ಶೈವಧರ್ಮದಲ್ಲಿ 
ತುಂಬಾ ಬದಲಾವಣೆಗಳಾದವು. ಕಾಳಾಮುಖ, ಪಾಶುಪತ, ಲಕುಲೀಶ ಪಂಥಗಳಲ್ಲದೇ 
ಉಳಿದ ಶೈವಧರ್ಮದ ಕವಲುಗಳೂ ವೀರಶೈವ ಧರ್ಮದಲ್ಲಿ ಸಂಗಮವಾದವು. ಬಸವಣ್ಣನವರು 
ಸ್ಥಾವರಲಿಂಗ ಪ್ರತಿಷ್ಠಾಪನೆಯನ್ನು ನಿರಾಕರಿಸಿ ಇಷ್ಟಲಿಂಗ ಪೂಜಾ ವಿಧಾನವನ್ನು 
ಪ್ರತಿಪಾದಿಸಿದರು. ಅದರಿಂದ ಹೊಸ ಶಿವದೇವಾಲಯ ನಿರ್ಮಾಣವಾಗುವುದು ಕಡಿಮೆ ಆಯಿತು. 
ರಾಜರ, ಆಸ್ಥಾನಿಕರ, ಪಾಳೇಗಾರರ ಮತ್ತು ಒಟ್ಟಾರೆ ರಾಜಕೀಯ ಬೆಂಬಲದಿಂದ ದೇವಾಲಯ 
ನಿರ್ದಾಣ, ಧಾರ್ಮಿಕ ಕಾರ್ಯಗಳ ನಿರ್ವಹಣೆಯನ್ನು ಶರಣರು ವಿರೋಧಿಸಿದರು. ಜಾತಿ 
ಭೇದವನ್ನು ನಿರಾಕರಿಸಿ, ಯಜ್ಞಯಾಗಾದಿಗಳನ್ನು ಬಹಿಷ್ಟರಿಸಿ, ಕಾಯಕ ಸಿದ್ದಾಂತವನ್ನು 
ಪ್ರತಿಪಾದಿಸಿದ್ದರಿಂದ ಸಾರ್ವತಿಕವಾದ ಬೆಂಬಲ ದೊರೆಯಿತು. ಬಸವಣ್ಣನವರ ಲಿಂಗಾಯತ 
ಧರ್ಮವು ನಾಡಿನ ಎಲ್ಲಾ ಕಡೆ ಸ್ಪಾಗತಿಸಲ್ಪಟ್ಟಿತು. ಶೈವ ಧರ್ಮವು ಸಾಧಾರಣವಾಗಿ ಸಮಾಜದ 


ಎಲ್ಲ ವರ್ಗಗಳನ್ನು ಆಕರ್ಷಿಸಿ ಕ್ಷಿಪ್ರಗತಿಯಲ್ಲಿ ವಿಸ್ತರಿಸಿತು. 


ಇದೇ ಕಾಲದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಮಠಗಳ ಮುಖಾಂತರ 
ಅದ್ವೈತ ಸಿದ್ದಾಂತವು ಭಾರತದ ಹಾಳಾದ ದೇವಸ್ಥಾನಗಳ ಪುನರುದ್ದಾರ, ನಿಂತುಹೋಗಿದ್ದ 
ಪೂಜಾವ್ಯವಸ್ಥೆ ಕಾರ್ಯದಲ್ಲಿ ಉತ್ತೇಜನ ನೀಡಿತು. ಸಂಗಮ ವಂಶದ ಅರಸರೆಲ್ಲರೂ ಅದ್ವೈತ 
ಸಂಪ್ರದಾಯದ ದೇವಾಲಯಗಳಿಗೆ, ಅಗ್ರಹಾರಗಳಿಗೆ ಮತ್ತು ಮಠಗಳಿಗೆ ಅಗತ್ಯವಾದ 


ದಾನದತ್ತಿಗಳನ್ನು ನೀಡಿ ಬೆಳೆಸಿದರು. 


ಕೃಷ್ಣದೇವರಾಯನು ವೈಯಕ್ತಿಕವಾಗಿ ಪರಮ ವಿಷ್ಣು ಭಕ್ತನಾಗಿದ್ದನು. ಆದರೆ ಪ್ರಜೆಗಳ 


ದೃಷ್ಟಿಯಿಂದಲೂ, ರಾಜಧರ್ಮ ಪರಿಪಾಲನೆಯ ದೃಷ್ಟಿಯಿಂದಲೂ, ಸರ್ವಧರ್ಮ 


ಸಮಭಾವವನ್ನು ಪಾಲಿಸುತ್ತಿದ್ದನು. ಅದ್ವೈತವಾಗಿರಲಿ, ವೀರಶೈವವಾಗಿರಲಿ ಒಟ್ಟಾರೆ ಶೈವ 


೨೯೦ 


ಧರ್ಮಕ್ಕೆ ಸೇರಿದ ಎಲ್ಲ ಕಾರ್ಯಗಳಿಗೆ, ಅವರವರ ಧಾರ್ಮಿಕ ಅಧಿಕಾರಗಳ ರಕ್ಷಣೆಗೆ. 
ಸಂಪ್ರದಾಯಗಳ ಆಚರಣೆಗೆ ಕೃಷ್ಣದೇವರಾಯನು ಉದಾರವಾಗಿ ದಾನ-ದತ್ತಿಗಳನ್ನು ನೀಡಿದನು. 
ಪಂಪಾಪುರದ ಅರಸು ಎಂದು ಪ್ರಖ್ಯಾತನಾದ ಶ್ರೀ ವಿರೂಪಾಕ್ಷ ದೇವರ ಗುಡಿಯಿಂದ 
ಮೊದಲು ಮಾಡಿ ಶ್ರೀ ಕಾಳಹಸ್ಸೀಶ್ವರ, ಶೀಶೈಲ ಮಲ್ಲಿಕಾರ್ಜುನ ಮುಂತಾದ ಸಮಸ್ತ ಶೈವ 


ದೇವಸ್ಥಾನಗಳಿಗೆ ಉದಾರವಾಗಿ ದಾನ ದತ್ತಿ ನೀಡಿದನು. 


ಕೃಷ್ಣದೇವರಾಯನು ಟಂಕಿಸಿದ ಚಿನ್ನದ ನಾಣ್ಯದ ಮುಂದಿನ ಭಾಗದಲ್ಲಿ ಕುಳಿತ ಭಂಗಿಯ 
ಶಿವ ಮತ್ತು ಅವನ ತೊಡೆಯ ಮೇಲೆ ಪಾರ್ವತಿ ಇದ್ದಾರೆ. ಶಿವನ ಬಲಗೈಯಲ್ಲಿ ತ್ರಿಶೂಲವು 
ಇದೆ. ಅವನ ಎಡಗೈ ಪಾರ್ವತಿಯ ಹೆಗಲ ಮೇಲಿದೆ. ಒಂದು ತಾಮದ ನಾಣ್ಯದ ಮೇಲೆ 
ನಂದಿಯ ಚಿತ್ರವಿದೆ. ಇದು ಅವನು ಶೈವಧರ್ಮಕ್ಕೆ ತೋರಿದ ಗೌರವದ ಸಂಕೇತ. 
ಕೃಷ್ಣದೇವರಾಯನು ಹಾಕಿಸಿದ ಎಲ್ಲ ಶಾಸನಗಳಲ್ಲಿ ಪೂರ್ವ ಮರ್ಯಾದೆಯಂತೆ ಶ್ರೀ ವಿರೂಪಾಕ್ಷ 
ಎಂಬ ಅಂಕಿತವಿದೆ. ಕೃಷ್ಣದೇವರಾಯನು ಶ್ರೀ ವಿರೂಪಾಕ್ಷ ದೇವಸ್ಥಾನದೊಂದಿಗೆ, ಪ್ರಸನ್ನ 
ವಿರೂಪಾಕ್ಷ ದೇವಾಲಯದ ಅಭಿವೃದ್ದಿಗೆ ಸಾಕಷ್ಟು ನೆರವು ನೀಡಿದ್ದಾನೆ. ಜನರು ಕೂಡಾ 
ಬೇರೆ ಬೇರೆ ಪಂಥಗಳಲ್ಲಿ ವಿಭಿಜಿತರಾಗಲಿಲ್ಲ. ರಾಜ್ಯದ ಎಲ್ಲ ದೇವಾಲಯಗಳಿಗೂ ದಾನ 
ದತ್ತಿ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದರು. ಧಾರ್ಮಿಕ, ವಿವಾದಗಳಾಗಲೀ, ಘರ್ಷಣೆಗಳಾಗಲೀ 


ಆಗ ನಡೆಯಲೇ ಇಲ್ಲ. 


ಕೃಷ್ಣದೇವರಾಯನು ಕಳಿಂಗ ವಿಜಯದ ನಂತರ ಮೊದಲು ತನ್ನ ಅರಸಿಯರೊಂದಿಗೆ 
ಧರಣೀಕೋಟೆಯ ಸುಪ್ರಸಿದ್ದ ಅಮರೇಶ್ವರ ದೇವಾಲಯಕ್ಕೆ ಬಂದು ನಾನಾದಾನಗಳನ್ನು 


ಸಮರ್ಪಿಸಿ, ಅಮರೇಶ್ವರ ದೇವರಿಗೆ ನಾನಾ ಸೇವೆಗಳಿಗಾಗಿ ದಾನ-ದತ್ತಿಗಳನ್ನು ನೀಡಿದನು. 


ತಿರುಪತಿಗೆ ಹೋದಾಗಲೆಲ್ಲ ಶೀ ಕಾಳಹಸ್ತೀಶ್ಚರ ದೇವಾಲಯ ಸಂದರ್ಶಿಸಿ ಕಾಳಹಸ್ಲೀಶ್ವರನಿಗೆ 
ನಾನಾ ಆಭರಣಗಳನ್ನು ನೀಡಿದನು. ಕಾಳಹಸ್ತಿಯ ದೇವಾಲಯದಲ್ಲಿ ನೂರುಕಂಬದ 
ಮಂಟಪವನ್ನು ಕಟ್ಟಿಸಿದನು. ಇದಕ್ಕೆ ಶಾಸನೋಲ್ಲೇಖ ಇದೆ. ಕ್ರಿಶ. ೧೫೧೭ರಲ್ಲಿ ಅತ್ಯಂತ 


ಎತ್ತರವಾದ ಕಲಾತ್ಮಕವಾದ ರಾಯಗೋಷುರವನ್ನು ನಿರ್ಮಿಸಿದರು. ಶ್ರೀ ಶೈಲ ಮಲ್ಲಿಕಾರ್ಜುನ - 


೨೯೧ 


ಭ್ರಮರಾಂಬಾದೇವಿಯ ದರ್ಶನ ಮಾಡಿ, ದೇವಾಲಯದ ಮುಂದಿನ ಬೀದಿಯಲ್ಲಿ 
ಮಂಟಪಗಳನ್ನು ನಿರ್ಮಿಸಿದನು. ಯಾತ್ರಿಕರಿಗೆ ಹೊರೆಯಾಗಿದ್ದ ಎಲ್ಲಾ ತೆರಿಗೆ-ಸುಂಕಗಳನ್ನು 


ರದ್ದುಮಾಡಿದನು. 


ತಮಿಳುನಾಡಿನ ತಿರುವಣ್ಣಾಮಲೆಗೆ ಹೋದಾಗ ಪುರಾತನ ಅರುಣಾಚಲೇಶ್ವರನ 
ದೇವಸ್ಥಾನಕ್ಕೆ ಸಾವಿರ ಕಂಬದ ಮಂಟಪವನ್ನು ನಿರ್ಮಿಸಿದನು. ಅರುಣಾಚಲಸ್ವಾಮಿಗೆ ಎತ್ತರವಾದ 
ಹನ್ನೊಂದು ಅಂತಸ್ತಿನ ಗೋಪುರವನ್ನು ಕಟ್ಟಿಸಿದನು ಅದರಂತೆಯೇ ಚಿದಂಬರದ ನಟರಾಜ 
ದೇವಸ್ಥಾನಕ್ಕೆ ಅನೇಕ ಅನುಕೂಲಗಳನ್ನು ಒದಗಿಸಿ, ದಾನ ದತ್ತಿ ನೀಡಿ ತನ್ನ ಭಕ್ತ ವಿಗ್ರಹವನ್ನು 
ನಿರ್ದಿಸಿದನು. 


ವೀರಶೈವ, ವೈಷ್ಣವ, ಸ್ಮಾರ್ತ, ಜೈನ ಎಂದೆಣಿಸದೇ ಸಕಲರಿಗೆ ಸಾಮ್ರಾಜ್ಯದ ಸೇವೆಯಲ್ಲಿ, 
ಸೈನ್ಯದಲ್ಲಿ ಸಮಾನ ಅವಕಾಶ ನೀಡಿದರು. ಈ ಸಮಯದಲ್ಲಿ ಎಡೆಯೂರಿನ ತೋಂಟದ 
ಸಿದ್ದಲಿಂಗಯತಿಗಳು ನಾಡಿನಾದ್ಯಂತ ಸಂಚರಿಸಿ, ಹಂಪೆಗೂ ಆಗಮಿಸಿ, ವೀರಶೈವ ಧರ್ಮಪ್ರಸಾರ 
ಮಾಡಿದರು. ಕೃಷ್ಣದೇವರಾಯನ ಕಾಲದಲ್ಲಿ ಬ್ರಾಹ್ಮಣ ಶೈವ ಮಠಗಳು ತಮ್ಮ ಧಾರ್ಮಿಕ 
ಕಾರ್ಯದಲ್ಲಿ ನಿರತವಾಗಿದ್ದನು. ಲಿಂಗಾಯತ-ವೀರಶೈವ ಮಠಗಳು ತಾತ್ತಿದೃಷ್ಟಿಯಿಂದ ಉದ್ದೇಶ 
ಪೂರ್ವಕವಾಗಿ ರಾಜಾಶ್ರಯದಿಂದ ದೂರ ಉಳಿದಂತೆ ತೋರುತ್ತದೆ. ಆದರೆ ಕೃಷ್ಣದೇವರಾಯನ 
ಪ್ರಿಯಕವಿಗಳಾದ ಅಷ್ಟದಿಗ್ಗಜರಲ್ಲಿ ಅನೇಕ ಶೈವಧರಾವಲಂಬಿಗಳು ಇದ್ದರು. 
ಪಾರಿಜಾತಾಪಹರಣಮು - ರಚಿಸಿದ ನಂದಿ ತಿಮ್ಮನ, ಶ್ರೀ ಕಾಳಹಸ್ತೀ ಮಹಾತ್ಮವನ್ನು ರಚಿಸಿದ; 
ಧೂರ್ಜಟಿ, ಮಾದಯ್ಯಗಾರಿ ಮಲ್ಲನ, ಮತ್ತು ರಾಮಲಿಂಗ ಕವಿ (ತೆನಾಲಿ ರಾಮಕೃಷ್ಣ) 
ಕೂಡಾ ಶೈವರೇ. ಕೃಷ್ಣದೇವರಾಯನು ಆಡಳಿತದಲ್ಲಿ ಯಾವ ಧರ್ಮವನ್ನೂ ಅಲಕ್ಷಿಸಲಿಲ್ಲ 


[se] 


ಆತನ ಆಡಳಿತದಲ್ಲಿ ಇತರ ಧರ್ಮಗಳಂತೆ ಶೈವಧರ್ಮವೂ ಅನೇಕ ರೀತಿಯಲ್ಲಿ 


[so 


ಅಭಿವೃದ್ಧಿಯಾಯಿತು. 


೨೯೨ 


ಶೈವದೇವಾಲಯಗಳಿಗೆ ದಾನ, ದತ್ತಿ 


ವಿಜಯನಗರ ಸ್ಥಾಪನೆಗೆ ಆಶೀರ್ವದಿಸಿ, ಮಾರ್ಗದರ್ಶನ ಮತ್ತು ರಕ್ಷೆಯನ್ನು 
ನೀಡಿದವರು. ಶೃಂಗೇರಿ ಪೀಠದ ಯತಿಗಳೇ. ಅವರಿಗೆ ವಿಜಯನಗರ ಸಾಮ್ರಾಟರು ಸದಾ 
ಅವರು ಕೇಳಿದ್ದನ್ನು ಕೊಡುತ್ತಿದ್ದರು. ಸಂಗಮರ ಸುಮಾರು ನೂರೆಪ್ಪತ್ತು ವರುಷಗಳ 
ಆಡಳಿತಾವಧಿಯಲ್ಲಿ ಅದ್ವೈತ ಸಂಪ್ರದಾಯದ ಯತಿಗಳಿಗೆ, ಕಾಳಾಮುಖ, ಪಾಶುಪತ ಪಂಥದ 
ಗುರುಗಳಿಗೆ ಪೂಜ್ಯಸ್ಥಾನ ನೀಡಿದರೂ, ವೈಷ್ಣವ ಧರ್ಮದ ಬಗ್ಗೆ ಅಥವಾ ಬೇರೆ ಬೇರೆ 
ಪಂಥದ ಪ್ರಜೆಗಳಿಗೆ ಅವರು ಹೆಚ್ಚಿನ ಸಹಾಯ ಬೆಂಬಲ ನೀಡಿದರು. ಪ್ರೌಢದೇವರಾಯನ 
ಕಾಲದಲ್ಲಿ ಹಂಪಿಯ ವಿಜಯವಿಠಲ ದೇವಾಲಯದಲ್ಲಿ ದೇವರ ಪ್ರತಿಷ್ಠಾಪನೆಯಾಯಿತು 


ಮತ್ತು ನಾನಾ ಉತ್ಸ್ತವಗಳೂ ಪ್ರಾರಂಭಿಸಲ್ಲಟ್ಟವು ಎಂಬುದು ಗಮನಾರ್ಹ. 


ಕೃಷ್ಣದೇವರಾಯನು ಪಟ್ಟಾಭಿಷಿಕ್ಷನಾದ ಮೇಲೆ ಪ್ರಥಮವಾಗಿ ವಿರೂಪಾಕ್ಷ ದೇವಾಲಯದಲ್ಲಿ 
ಅಗತ್ಯವಾದ ಮತ್ತು ಭವ್ಯವೂ ಸುಂದರವೂ ಆದ ಮುಖಮಂಟಪವನ್ನು ಕಟ್ಟಿಸಿದನು. ಮಹಾದ್ದಾರದ 
ಗೋಪುರವನ್ನು ಜೀರ್ಣೋದ್ದಾರ ಮಾಡಿದ್ದಲ್ಲದೆ ಪಂಪಾಪತಿಗೆ ಚಿನ್ನದ ಮುಖಕಮಲವನ್ನು 
ಪೂಜೆಯ ಪರಿಕರಗಳನ್ನು ನೀಡಿದನು. ಅಲ್ಲದೆ ಅರಮನೆಯ ಆವರಣದಲ್ಲಿ ಹೊಸದಾಗಿ ಪ್ರಸನ್ನ 
ವಿರೂಪಾಕ್ಷ ದೇವಸ್ಥಾನ ನಿರ್ಮಿಸುತ್ತಾನೆ. ಅವನು ಶೈವ, ವೈಷ್ಣವ ಎಂದು ಎಣಿಸದೇ ಕೃಷ್ಣಯಿಂದ 
ಸೇತುಸಮುದ್ರದವರೆಗೆ ವ್ಯಾಪಿಸಿದ್ದ ಸಾಮ್ರಾಜ್ಯದಲ್ಲಿ ಅವಶ್ಯವಿದ್ದಲ್ಲೆಲ್ಲಾ ಇರುವ ದೇವಸ್ಥಾನಗಳನ್ನು 
ನಾನಾ ವಿಧವಾಗಿ ದುರಸ್ತಿ ಮಾಡಲು, ಅಲ್ಲಿ ನಾನಾ ರೀತಿಯ ಉತ್ತವಾದಿಗಳನ್ನು ಆರಂಭಿಸಲು, 
ಹೊಸ ದೇವಸ್ಥಾನಗಳನ್ನು ನಿರ್ಮಿಸಲೂ ದಾನದತ್ತಿ ನೀಡಿದ್ದಾನೆ. ಅವನ ಅಧಿಕಾರಿಗಳೂ, 


ಕಾರ್ಯಕರ್ತರೂ ಠಃ ರೀತಿಯ ಕೈಂಕರ್ಯಗಳನ್ನು ನಡೆಸಿದ್ದಾರೆ. 
ಹಂಪಿಯ ಶ್ರೀ ವಿರೂಪಾಕ್ಷದೇವಾಲಯ : ದಾನ, ದತ್ತಿ 


* ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ಹಂಪಿಯಶಾಸನ (ಎ.ಇ.೧-೩೬೧- 


ಕವಿಶಾ ಸಂ.೩-೩೪) ದಿ : ೨೪.೦೧.೧೫೧೦ ಗುರುವಾರ ಕೃಷ್ಣದೇವರಾಯನ 


೨೯೩ 
ಅವಧಿಯ ಪ್ರಥಮ ಶಾಸನ 


ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ದಿನ ಶ್ರೀ ವಿರೂಪಾಕ್ಷ ದೇವರ ಅಮೃತ 
ಪಡಿಗೆ ೧ ಸಿಂಗನಾಯಕನಹಳ್ಳಿಯನ್ನು ದಾನ ನೀಡುತ್ತಾನೆ. ದೇವರ ಮುಂದಿನ ದೊಡ್ಡ 
ರಂಗಮಂಟಪವನ್ನು ನಿರ್ಮಿಸಿ, ಅದರ ಮುಂದಿನ ಗೋಪುರವನ್ನು ಕಟ್ಟಿಸುತ್ತಾನೆ. ಮಹಾದ್ದಾರದ 
ಗೋಪುರವನ್ನು ಜೀರ್ಣೂದ್ದಾರ ಮಾಡಿಸುತ್ತಾನೆ. ವಿರೂಪಾಕ್ಷ ದೇವನಿಗೆ ಚಿನ್ನದ ನವರತ್ನ 
ಖಚಿತ ಕಮಲವನ್ನು, ನಾಗಾಭರಣವನ್ನು ಮಾಡಿಸಿ, ಹೂಜೆಗೆ ಚಿನ್ನದ ಹರಿವಾಣ ಎರಡು 
ಬಂಗಾರದ ಆರತಿ, ೨೪ ಬೆಳ್ಳಿಯ ಆರತಿಗಳನ್ನು ದಾನ ನೀಡುತ್ತಾನೆ. ಶ್ರೀ ವಿರೂಪಾಕ್ಷ 
ದೇವಸ್ಥಾನವನ್ನು ಕೃಷ್ಣದೇವರಾಯನು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದನು. ಅವನು 
ಶ್ರೀವಿರೂಪಾಕ್ಷನ ಅಂಕಿತದಲ್ಲಿ ಶಾಸನಗಳನ್ನು ಹಾಕಿಸಿ ಅವನ ಹೆಸರಿನಲ್ಲಿಯೇ ರಾಜ್ಯ ಪರಿಪಾಲನೆ 
ಮಾಡಿದನು. ಅವನು ರಾಜ್ಯದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ನೀಡಿದ ದಾನದತ್ತಿಗಳನ್ನು 


ತುಂಗಭದ್ರಾ ತೀರದ ಶ್ರೀ ವಿರೂಪಾಕ್ಷನ ಸಂನಿಧಿಯಲ್ಲಿ ನೀಡಿದ ದಾನ ಎಂದು ಘೋಷಿಸಿದ್ದಾನೆ. 


* ಹಂಪಿಯ ಶಾಸನ (ಎಸ್‌.ಐ.ಐ. IX-1-೪೯೧ ೧೧.೦೩.೧೫೧೩ ಶುಕವಾರ) 
ಹಂಪಿಯ ಪ್ರಸನ್ನ ವಿರೂಪಾಕ್ಷ ದೇವಾಲಯದಲ್ಲಿನ ಶಾಸನ ವಿಜಯನಗರದಲ್ಲಿ 
ಆಗಲೇ ಇದ್ದ ದೇವಾಲಯವು ನೆಲಮನೆ ದೇವಾಲಯವೆಂದೂ ಪಸಿದ್ಧವಾಗಿದೆ. 


ಕೃಷ್ಣದೇವರಾಯನು ಈ ದೇವಲಯಕ್ಕೆ ನೀಡಿದ ದಾನದತ್ತಿಗಳು 


ಶ್ರೀವೀರ ಕೃಷ್ಣರಾಯ ಮಹಾರಾಯರು ನಂಮ್ಮ ಪಟ್ಟದಲು ಶ್ರೀ ಪ್ರಸಂನೆ ವಿರೂಪಾಕ್ಷ 
ದೇವರ ೧. ಅಮ್ರುತಪಡಿ ನೈವೇಧ್ಯಕೂ ೨. ಅಂಗರಂಗವಯಿಭೋಗ ಕೂ 
೩. ಮಾಸಪೂಜೆ, ಮಾಸ ಉತ್ತವ ೪. ನಿತ್ಯ ನೈಮಿತ್ತಿಕ ದೀಪಾರಾಧನೆ ೫. ಪಂಚಪರ್ವ 
ಮೊದಲಾದ ಪುಣ್ಯಾಕಾಲಗಳಲ್ಲೂ ಮಾಡುವ ಮಹಾಪೂಜೆ ನೈವೇಧ್ಯಕ್ಕು ಸಮರ್ಪಿಸಿದ 
ಗ್ರಾಮ” ತೋಟಗಳು ಸಕಲ ಸರ್ವಾದಯ, ಸಕಲ ಭಿತ್ತಾದಾಯ, ಸ್ಥಳದ ಸುಂಕ 


ಸಾಮ್ಯ ತಳವಾರಿಕೆಯ ರೊಕ್ಕ, ಜೋಡಿ ಗ್ರಾಮಗಳ ನೀರ ಬಿರಾಡ, ಅನುಷು 


೨೯೪ 
ಹಾರಿಕಾಯಿ ಮುಂತಾದ ಏನುಂಟಾದವು ಸರ್ವಮಾನ್ಯವನು ಸಮರ್ಪಿಸ್ತರು 


ಕೃಷ್ಣದೇವರಾಯನು ತನ್ನ ಎರಡು ದಶಕಗಳ ಆಡಳಿತ ಕಾಲದಲ್ಲಿ ಈ ದೇವಸ್ಥಾನಕ್ಕೆ 
ನೀಡಿದ ಏಕಮೇವ ದಾನಶಾಸನ ಇದು. ಶ್ರೀ ವಿರೂಪಾಕ್ಷನ ವಿರುದ್ದ ಪ್ರಸನ್ನ ವಿರೂಪಾಕ್ಷ 
ದೇವಾಲಯಕ್ಕೆ ಪ್ರಾಧಾನ್ಯತೆ ಇತ್ತು ಬೆಳಸಿದರೆಂಬ ಕೆಲ ಸಂಶೋಧಕರ ವಾದ ಸರಿಯಲ್ಲವೆಂದು 
ಗೊತ್ತಾಗುತ್ತದೆ. 


* ಹೊಸಪೇಟೆ ತಾಲೂಕು ಹಂಪಿಯ ವಿರೂಪಾಕ್ಷ ದೇವಾಲಯದ ದಕ್ಷಿಣ 
ಪ್ರವೇಶದ್ದಾರದ ಎರಡೂ ಬದಿಗಿರುವ ಶಾಸನ (ಎಸ್‌.ಐ.ಐ. IXii೪೯೩ 


ಕ.ವಿ.ಶಾ.ಸಂ.೩-೩ಪಿ)ದಿನಾಂಕ : ೮.೦೬.೧೫೧೩. 


ಕೃಷ್ಣದೇವರಾಯನು ತನ್ನ ತಂದೆ ತಾಯಿಗೆ ಪುಣ್ಯವಾಗಲೆಂದು ಸೂರ್ಯಗಹಣ 


ಪುಣ್ಯಕಾಲದಲ್ಲಿ ಶೀವಿರೂಪಾಕ್ಷ ದೇವರ ಅನೇಕ ಸೇವೆ, ಉತ್ಸವಗಳಿಗೆ ನೀಡಿದ ಗ್ರಾಮದಾನ 


ಶಾಸನ 

೧. ಚೆಂನಿನಾಯಕನಹಳ್ಳಿ ೨. ಕಾಳಗಟ್ಟಿ ೩. ಡಣಾಯಕಪುರ 
೪. ರಾಮಚಂದಪುರ ೫. ಕಂಚುಮಂತಿನಕುಪ್ರೆ ೬. ಅಯೋದಿ 

೭. ಹೊಂನಾಪುರ ೮. ಮಂಡನೂರು ೯. ದಂಮೂರು 
೧೦. ಭೈರದೇವನಹಳ್ಳಿ ೧೧. ಕಲ್ಲುಕಂಬ ೧೨. ಗೋನಹಾಳು 
೧೩. ಗುಂಡೆಗನೂರು ೧೪. ಪಾಡಿರಾಲ ೧೫. ಮುದೆಗೆರೆ 


ಈ ಗ್ರಾಮಗಳ ಉತ್ಪತ್ತಿ ಮತ್ತು ತೋಟಗಳನ್ನು ನೀಡಲಾಗಿದೆ. ಅಲ್ಲದೇ ವಿರೂಪಾಕ್ಷ ದೇವರಿಗೆ 
ನಾಗಾಭರಣ, ನವರತ್ನಖಚಿತ ತಾವರೆ ಕಮಲ, ಹರಿವಾಣ ಚಿನ್ನದ ಆರತಿ, ಹಿ೪ ಬೆಳ್ಳಿಯ 
ಆರೂ ಹಲಗೆ ನೀಡಲಾಗಿದೆ. ಕೃಷ್ಣದೇವರಾಯನು ನೀಡಿದ ಈ ಆಭರಣ ಮತ್ತು ಪೂಜಾ 
ಪರಿಕರಗಳಲ್ಲದೇ ಸುಂದರವಾದ ಚಿನ್ನದ ಶಿವನ ಮುಖವು ಇಂದಿಗೂ ಉತ್ಸವದ ದಿನಗಳಲ್ಲಿ 


ವಿರೂಪಾಕ್ಷಲಿಂಗವನ್ನು ಅಲಂಕರಿಸುತ್ತದೆ. 


೨೯೫ 


ಶ್ರೀ ಕಾಳಹಸ್ಲೀಶ್ಚ್ನರ ದೇವಾಲಯ : ದಾನ, ದತ್ತಿ 


ಶಿವಭಕ್ತರಿಗೆ ಕಾಳಹಸ್ತಿ ಪ್ರಸಿದ್ಧವಾದ ಯಾತ್ರಸ್ಥಳ. ಇಲ್ಲಿಗೆ ಸಮೀಪದ "ಪುಟ್ಟಪಿನಾಡು” 
ಶಿವಭಕ್ತ ಬೇಡರ ಕಣ್ಣಪ್ಪನ ಜನ್ಮಸ್ಥಳವಾಗಿದೆ. ಸಾಳುವ ಮತ್ತು ತುಳುವವಂಶದ ಅರಸರಿಗೆ 


ತಿರುಮಲೆ ಮತ್ತು ಕಾಳಹಸ್ತಿ ಅತ್ಯಂತ ಪ್ರಿಯವಾದ ಆರಾಧನಾ ಸ್ಥಳಗಳು. 


* ಕಾಳಹಸ್ಟೀಶ್ಚ್ಷರ ದೇವಾಲಯದ ಮೂರನೇ ಪ್ರಾಕಾರದ ಪಶ್ಚಿಮ ಗೋಡೆಯಲ್ಲಿ 
ಶಾಸನವಿದೆ (ಎಸ್‌.ಐ.ಐ. 1X-1-ಸಂ.೪೮೮ ಕೃಷ್ಣದೇವರಾಯ ಶಾ. ಸಂ.೧ 
ಕನ್ನಡ ವಿ.ವಿ. ಹಂಪಿ, ೨೦೦೯ ಸಂ.೩೧೧ ಹು.೫೮೬) ದಿನಾಂಕ : 
೧೦.೦೨.೧೫೧೩ ಗುರುವಾರ ಮತ್ತು ಅದೇದಿನ ಹಾಕಿಸಿದ ಶಾಸನ ಎಸ್‌.ಐ.ಐ. 
1X-1-ಸಂ.೪೮೭ ಕೃಷ್ಣದೇವರಾಯ ಶಾ ಸಂ.೧ ಕನ್ನಡ ವಿ.ವಿ. ಹಂಪಿ ೨೦೦೯, 


ಸಂ.೩೧೨, ಹು. ೫೮೭) 


ಇದು ಕೃಷ್ಣದೇವರಾಯನು ಪಟ್ಟವೇರಿದ ನಂತರ ಮೊದಲ ಸಲ ಕಾಳಹಸ್ತಿಗೆ ಬಂದು 
ಅನೇಕ ಅಭರಣಗಳನ್ನು ಪೂಜಾ ಪರಿಕರಗಳನ್ನು ಸಮರ್ಪಿಸಿದ್ದನ್ನೆ ಹೇಳುತ್ತದೆ. ಅವನು 
ಸಮರ್ಪಿಸಿದ ಆಭರಣಗಳ ವಿವರ ಹೀಗಿದೆ : ೧. ಮುತ್ತಿನ ಕಂಡಮಾಲೆ ಮತ್ತು ಮಾಣಿಕದ 
ಕಂಡಮಾಲೆ ೨. ಚಿನ್ನದ ಬಟ್ಟಲು, ಚಿನ್ನದ ಪುರುಷಾಮೃಗದ ಆರತಿ, ಗಿರಿಯಾರು ೩. ೨೫ 
ಬೆಳ್ಳಿಯ ಆರತಿಗಳು ಶಾಸನದಲ್ಲಿ ಎರಡು ಕಂಠಮಾಲೆಗಳಿಗೆ ಬಳಸಿದ ಮತ್ತು ಮಾಣಿಕ್ಕ 
ನೀಲಗಳ ಸಂಖ್ಯೆಯನ್ನು ವಿವರವಾಗಿ ನೀಡಲಾಗಿದೆ. ಎರಡನೆಯ ಶಾಸನದಲ್ಲಿ ಮೇಲಿನಂತೆಯೂ 
ಒಡವೆಗಳ ವಿವರ ಮತ್ತು ಮುತ್ತು ಮಾಣಿಕ್ಯ ಮತ್ತು ನೀಲಗಳ ವಿವರವಿದೆ. ಶಾಸನವು 


ದ್ವಿಪ್ರತಿಯಲ್ಲಿ ಬರೆಯಲ್ಲಿಟ್ಟಿದೆ ಎನಿಸುತ್ತದೆ. 


% ಕಾಳಹಸ್ತೀಶ್ವರ ದೇವಾಲಯದ ಮೂರನೇ ಪ್ರಾಕಾರದ ಪಶ್ಚಿಮ 
ಗೋಡೆಯಲ್ಲಿರುವ ಶಾಸನದ ವಿವರ (ಎಸ್‌.ಐ.ಐ. 1%-i ಸಂ. ೪೯೨ ಕೃ.ದೇ.ಶಾ ಸಂ.೧ 


ಕನ್ನಡ ವಿ.ವಿ.ಹಂಪಿ, ೨೦೦೯, ಸಂ.೩೧೫) 


೨೯೬ 


ಈ ಅವಧಿಯಲ್ಲಿ ಕೃಷ್ಣದೇವರಾಯನು ಕಾಳಹಸ್ಲೀಶರನಿಗೆ ಮುತ್ತು, ಪಚ್ಚೆ ಕೆಂಪು, ವೈಢೂರ್ಯ, 
ನೀಲಗಳಿಂದ ಕೂಡಿದ ಪದಕವನ್ನು ಮಾಡಿಸಿ ಸಮರ್ಪಿಸುತ್ತಾನೆ. ಈ ಪದಕದಲ್ಲಿ ಮುತ್ತು-೬೧, 


ಪಚ್ಚಿ-೦೩ಿ ಕೆಂಪು-೧೨, ವೈಢೂರ್ಯ-೦೪, ನೀಲ-೩೭ ಮತ್ತು ತೂಕವನ್ನು ಹೇಳಲಾಗಿದೆ. 


* ಕಾಳಹಸ್ಸೀಶ್ಚರ ದೇವಾಲಯದ ಉತ್ತರ ದಿಕ್ಕಿನ ಪವೇಶ ಗೋಪುರದ ಬಲಭಾಗದಲ್ಲಿ 
ಇನ್ನೊಂದು ಶಾನವಿದೆ. (ಎಸ್‌.ಐ.ಐ. 1%X-ii ಸಂ.೪೮್ರ ಕೃದೇ.ಶಾ ಸಂ.೧ 


ಕನ್ನಡ ವಏ.ವಿ.ಹಂಪಿ, ೨೦೦೯, ಸಂ.೩೧೭ ಷು. ೫೯೪) ಕ್ರಿಶ. ೧೫೧೩. 


ಕೃಷ್ಣದೇವರಾಯನು ತನ್ನ ತಂದೆ ತಾಯಿಗೆ ಪುಣ್ಯವಾಗಲೆಂದು ಕಾಳಹಸೀಶ್ವರನಿಗೆ 
ಸಮರ್ಪಿಸಿದ್ದು, ಶಾಸನದ ಆರಂಭದ ೩೫ ಸಾಲು ಸಂಸ್ಕೃತದಲ್ಲಿ ತಾಮಶಾಸನದಲ್ಲಿ ಬರುವ 
ಸಂಸ್ಕೃತ ಪಾಠವಾಗಿದೆ. ಶ್ರೀಕಾಳಹಸ್ತಿ ದೇವರ ಭಂಡಾರಕೆ ಸಮರ್ಪಿಸಿದ ಧರ್ಮಶಾಸನ- 
ತಮ್ಮ ತಂದೆ ತಾಯಿಗೆ ಧರ್ಮವಾಗಲೆಂದು ಎಂಬ ಮಾತಿದೆ. ೧. ನವರತ್ನ ಖಚಿತವಾದ 
ಚಿಂನದ ಪ್ರಭಾವಳಿ ೨. ಅಮೃತಪಡಿನೈವೇದ್ಯ ಮತ್ತು ವಿನಾಯಕ ಪೂಜೆಗೆ ನಾರಿಕೆಳ ಯಾಲಕ್ಕಿ, 
ಲವಂಗ, ಸಂಪಗೆ ಮುಗುಳು, ಸಕ್ಕರೆ, ಎಳನೀರು, ಬಾಳಹಣ್ತು, ಕುಂಕುಮ, ಕಸ್ತೂರಿ, ಪುನುಗು, 
ಪಂನೀರು, ತಿರುಮಲೆ ಜೋಡು, ಧೂಪ, ನಂದಾದೀಪಗೆ ಚೆಲುವಾನ್ಯ, ದೀವಿಗೆ ಮತ್ತು 
ಆರೋಗಣೆಗೆ ನೈವೇದ್ಯದ ಹರಿವಾಣ, ಅಪಪಡಿ, ಅಪ, ಅತಿರಸ ಸುಖಯನ, ಏಡೆ, ಐಟ್ಟು 
ಅಕ್ಕಾಳೆ ಪಡಿ, ಅಡಕೆ, ಎಲೆ, ಕರರ್ನೂರದ ಉಂಡೆ, ತಿರುವಂದಿಕಾಪು ತಿರುನಾಳು ವೈಗಾಶಿಯಲಿ 
ನಡೆವ ತಿರುನಾಳಿಗೆ ಅಂಕುರಾರ್ಪಣೆ. ಕಣ್ಣಪ್ಪದೇವರ ತಿರುನಾಳು, ಗಜಾರೋಹಣ ದಿನಕೂ 
ಎರಡನೇ ತಿರುನಾಳು, ಆರಬ್ಯ, ಆರನೆಯ ತಿರುನಾಳು ರಥಾರೋಹಣ ಮಹೋತ್ಸ್ತವಕೂ 
ಕಲ್ಯಾಣದ ತಿರುನಾಳು ತಾಂಡವಮೂರ್ತಿ ಉತ್ಸವ ಮೊದಲಾದ ಉತ್ತವಗಳಿಗಾಗಿ ಗ್ರಾಮದಾನ 
ಮಾಡುತ್ತಾನೆ. ಗ್ರಾಮದ ಹೆಸರು ಅಳಿಸಿದೆ. ಈ ಮೊದಲು ವೀರನರಸಿಂಹರಾಯನು ನೀಡಿದ 
ಗ್ರಾಮದಾನ. ಚಿಕ್ಕಜೆಂಬೇಡು ಗ್ರಾಮವನ್ನು ಪುನಃ ನೀಡುತ್ತಾನೆ. ಐವತ್ತು ಜನ ಬ್ರಾಹ್ಮಣರಿಗೆ 


ಅನ್ನಭತ್ರಕ್ಕಾಗಿಯೂ ದಾನ ಮಾಡುತ್ತಾನೆ. 


೨೯೭ 


* ಕಾಳಹಸ್ತೀಶ್ತರ ದೇವಾಲಯದ ಮೂರನೆಯ ಪ್ರಾಕಾರದ ಪಶ್ಚಿಮ ಗೋಡೆಯಲ್ಲಿನ 
ಶಾಸನವಿದು (ಎಸ್‌.ಐ.ಐ. 1X ಸಂ.೫೦೫ ಕೃ.ದೇ.ಶಾ ಸಂ.೧ ಕನ್ನಡ 


ವಿ.ವಿ.ಹಂಪಿ, ೨೦೦೯, ಸಂ.೩೩೦) ದಿನಾಂಕ : ೧೭.೦೩.೧೫೧೭. 


ಕೃಷ್ಣದೇವರಾಯನ ಆಳಿಕೆ ಜಯಂಗೊಂಡ ಚೋಳಮಂಡಲದ ಆತೂರನಾಡ ತಿಕಾಳಹಸ್ತಿ 
ಮುಂಮಡಿ ಚೋಳಪುರದ ನಯನಾರರು, ಶ್ರೀಕಾಳಹಸ್ತಿ ನಯನಾರ ದೇವರ ಭಂಡಾರ 
ಸ್ತಾನದವರೂ ಮಾದೆನಾಯಕರಿಗೆ ಮಾಡಿದ ಧರ್ಮಶಾಸನ. ಕೃಷ್ಣರಾಯರಿಗೂ ತಮಗೂ 
ಪುಣ್ಯವಾಗಬೇಕೆಂದು ದೇವರಿಗೆ ಹಲವಾರು ಸೇವೆ ಹಲವಾರು ರೀತಿಯ ನೈವೇದ್ಯ ವ್ಯವಸ್ಥೆಗೆ 
ಮಾದೆನಾಯಕರಿಗೆ ದಾನ ಕೊಡುತ್ತಾರೆ. 


ಈ ದಾನದ ನಾಲ್ಕರಲ್ಲಿ ಒಂದು ಪಾಲನ್ನು ವೀರಭದ್ರದೇವರ ಗುಡಿಯ ಜಂಗಮರಾದ 
ಲಿಂಗಯ್ಯನ ಮಗ ವೀರಯ್ಯನಿಗೂ ಸ್ಥಾನಿಕರಿಗೆ, ಕೃಷ್ಣಭಟ್ಟ, ಆಡುಗುಂದೆ ಸಂಗರಸನ ಮಗ 
ಶಿಮ್ಮಯ್ಯನಿಗೂ ಮೀಸಲು ಮಾಡಲಾಗಿದೆ. 


ಕೃಷ್ಣದೇವರಾಯನು ಕ್ರಿಶ. ೧೫೧೭ರಲ್ಲಿ ಕಾಳಹಸ್ತಿಯ ಸ್ಪರ್ಣಮುಖೀ ನದಿಗೆ ಹೋಗುವ 
ಮಾರ್ಗದಲ್ಲಿ ೩೬.೫ ಮೀಟರ್‌ ಎತ್ತರದ ರಾಯಗೋಪಷಮರ ನಿರ್ಮಿಸಿದ್ದಾನೆ. ಅಲ್ಲದೇ 


ದೇವಾಲಯದೊಳಗೆ ಇಂದಿಗೂ ಇರುವ ನೂರು ಕಂಬದ ಮಂಟಪವನ್ನು ನಿರ್ಲಿಸಿದ್ದಾನೆ. 


ಇದೇ ಸಮಯದಲ್ಲಿ ತಮಿಳುನಾಡಿನ ಚಿದಂಬರಂನ ನಟರಾಜ ದೇವಸ್ಥಾನದ ಉತ್ತರ 
ಬಾಗಿಲಿಗೆ ಎತ್ತರವಾದ ಗೋಪುರವನ್ನು ನಿರ್ಮಿಸಿದ್ದಾನೆ. ತಿರುವಣ್ಣಾಮಲೆಯ ಅರುಣಾಚಲೇಶ್ವರ 
ದೇವಸ್ಥಾನದ ಮಹಾದ್ದಾರದ ಉತ್ತಂಗ ಗೋಪುರವನ್ನು ಆ ದೇವಸ್ಥಾನದೊಳಗಡೆ ಸಾವಿರ 
ಕಂಬದ ಮಂಟಪವನ್ನು ನಿರ್ಮಿಸಿದ್ದಾನೆ. ಹಂಪಿಯಲ್ಲಿ ಆತನು ವಿರೂಪಾಕ್ಷ ದೇವಾಲಯದ 
ಕಿರುಗೋಪುರ, ವಿಠಲ ದೇವಾಲಯ, ಕೃಷ್ಣ ದೇವಾಲಯ ಮತ್ತು ಅನಂತಶಯನಗುಡಿಯ 


ವಿಶಿಷ್ಠವಾದ ಗೋಪುರವನ್ನು ನಿರ್ಮಿಸಿದ್ದಾನೆ. 


೨೯೮ 


ಶ್ರೀಶೈಲ ಶ್ರೀಮಲ್ಲಿಕಾರ್ಜುನ ದೇವಾಲಯ : ದಾನ, ದತ್ತಿ 


ಕರ್ನೂಲ ಜಿಲ್ಲೆ ನಂದಿಕೂಟ್ಟೂರು ತಾಲೂಕಿನ ನಲ್ಲಮಲೈಪರ್ವತ ಶ್ರೇಣಿಯಲ್ಲಿರುವ 
ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯವು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗವೆಂದು 
ಪರಿಗಣಿತವಾದ ಪವಿತ್ರ ಶೈವಕ್ಷೇತವಾಗಿದೆ. ಆದಿ ಶಂಕರಚಾರ್ಯ ವಿರಚಿತ "ಶಿವಾನಂದಲಹರಿ'ಯ 


೫೦ನೇ ಶ್ಲೋಕವು ಹೀಗಿದೆ : 


ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿಶಿರ ಸ್ಥಾನಾಂತರಾಧಿಷ್ಠಿತಂ 
ಸಪ್ರೇಮ ಭ್ರಮರಾಂಭಿರಾಮ ಮಸತೃತ್ತದ್ದಾಸನಾ ಶೋಭಿತಂ 
ಭೋಗೇಂದ್ರಾಭರಣಂ ಸಮಸ್ತ ಸುಮನಃಪೂಜ್ಯಂ ಗುಣಾವಿಷ್ಠತಂ 


ಸೇವೇ ಶ್ರೀಗಿರಿ ಮಲ್ಲಿಕಾರ್ಜನ ಮಹಾಲಿಂಗ ಶಿವಾಲಿಂಗಿತಂ ॥ 


ದಕ್ಷಿಣ ಭಾರತದಲ್ಲಿಯೇ ಪವಿತ್ರ ಕ್ಷೇತ್ರವಾದ ಶೀಶೈಲಕ್ಕೆ ಕರ್ನಾಟಕದ ಕದಂಬರಿಂದ ಮೊದಲು 
ಮಾಡಿ, ಆಂಧ್ರದ ಕಾಕತೀಯರೂ ರೆಡ್ಡಿರಾಜರೂ ಇಪ್ಲಾರು ಅರಸರೂ ಶಾತವಾಹನರೂ 


ತೆಲುಗು ಚೋಳರೂ ಎಲ್ಲ ಅರಸರು ಭೇಟಿ ನೀಡಿದ್ದಾರೆ. ಅಲ್ಲಿ ಕಾಣಿಕೆ ಸಲ್ಲಿಸಿದ್ದಾರೆ. 


ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದ ಕೂಡಲೇ ಶೀಶೈಲವನ್ನು ತನ್ನ ಸಾಮ್ರಾಜ್ಯದ 
ಆಡಳಿತ ವಿಭಾಗ "ರಾಜ್ಯ' ಎಂದು ಏರ್ಪಡಿಸಿದನು (MER ೧೪-೧೯೧೫). ಆ ಕಾಲದಲ್ಲಿ 
ಶ್ರೀಶೈಲದಲ್ಲಿ ಜೈನರಿಗೂ ವೀರಶೈವರಿಗೂ ನಡೆಯುತ್ತಿದ್ದ ಸಂಘರ್ಷದ ನಿವಾರಣೆಗೆ 
ಕೃಷ್ಣದೇವರಾಯನು ವೇಲಗೋಟಿ ಗಾಣಿ ತಿಮ್ಮನಾಯ್ದುನನ್ನು ಕಳಿಸಿದನು. ಆತನು ದುಷ್ಟ 
ಶಿಕ್ಷಣಮಾಡಿ ಶಿಷ್ಟರನ್ನು ರಕ್ಷಿಸಿದನು. ಇವಲ್ಲದೆ ಕೃಷ್ಣದೇವರಾಯನು ಈ ದೇವಾಲಯಕ್ಕೆ 


ಅನೇಕ ದಾನ ದತ್ತಿ, ನೀಡಿದ್ದಾನೆ. ಮುಂದೆ ಅದನ್ನು ನೋಡಬಹುದು. 


* ದಿ. ೨೫.೦೭.೧೫೧೫ರ ಶ್ರೀಶೈಲ ದೇವಸ್ಥಾನದ ಮುಖಮಂಟಪದ ಪೂರ್ವದ 


ನೆಲಭಾಗಕ್ಕೆ ಹಾಸಿರುವ ಕಲ್ಲಿನ ಶಾಸನ (ಎಸ್‌.ಐ.ಐ. IX-i| ಸಂ. ೫೦೦) 


೨೯೯ 


ಕೃಷ್ಣದೇವರಾಯನು ಪೂರ್ವ ದಿಗ್ನಿಜಯ ಯಾತ್ರೆಗೆ ಹೋಗಿ ಉದಯಗಿರಿಯನ್ನು 
ಗೆದ್ದು ತಿರುಮಲಕಾಂತರಾಯನ ಬಂಧಿಸಿ ಅದ್ಭಂಕಿ, ವಿನುಕೊಂಡ, ಬೆಲ್ಲಂಕೊಂಡ, 
ನಾಗಾರ್ಜುನಕೊಂಡ, ತಂಗೆಡ ಕೇತವರ ಇತ್ಯಾದಿ ಗಿರಿದುರ್ಗಗಳನ್ನು ಏಕದಾಳಿಯಲ್ಲಿ ಗೆದ್ದು 
ಕೊಂಡವೀಡು ಜಯಿಸಿ ಪ್ರತಾಪರುದ ಗಜಪತಿಯ ಮಗ ವೀರಭದರಾಯ, ಕುಮಾರಪಾತ್ರನ 
ಮಗ ನರಹರಿದೇವ ಮತ್ತಿತರ ಮಹಾಪಾತ್ರ ಸಾಮಂತರನ್ನು ಸೆರೆಹಿಡಿದು ಕ್ಷಮಿಸಿ, ಅಮರೇಶ್ವರಕ್ಕೆ 
ಬಂದು ತುಲಾಪುರುಷ ಮಹಾದಾನ ಮಾಡುವನು. ಆತನ ಅರಸಿ ಚಿನ್ನಾದೇವಿಯು ರತ್ನಧೇನು 
ಮಹಾದಾನವನ್ನು ತಿರುಮಲದೇವಿಯ ಸಷ್ಪಸಾಗರ ಮಹಾದಾನ ಮಾಡುವರು. ಇದಲ್ಲದೆ 
೧. ದೇವರ ತೇರುಬೀದಿಯಲ್ಲಿ ಶಿಲಾಮಂಟಪ ನಿರ್ಲಿಸುವನು. ೨. ಪಾರು ಮಾಂಚಾಲ, 
ಆತಕೂರು ಗ್ರಾಮಗಳನ್ನು ದೇವರ ಸೇವೆಗೆ ನೀಡುವನು ೩. ಅಲ್ಲಿನ ಕಂಬಿ, ಕಾವಡಿ, ಕುದುರೆ, 
ಎತ್ತು, ಕತ್ತೆ, ತಲೆಹೊರೆ ಮೊದಲಾದ ಕೈಯ ಸುಂಕವನು ರದ್ದುಮಾಡುತ್ತಾನೆ. 


* ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದ ಮುಖಮಂಟಪದ ಉತ್ತರ ಭಾಗದ 
ತೆಲುಗು ಶಾಸನ ಹೀಗೆ ಹೇಳುತ್ತದೆ. (ಎಸ್‌.ಐ.ಐ. ೫೪V1ಸಂ.೮೬) ದಿನಾಂಕ : 


೧೭.೧೦.೧೫೨೯ ಭಾನುವಾರ. 


ಅವಸರದ ಚಂದಶೇಖರಯ್ಯನವರು ಮಲ್ಲಿಕಾರ್ಜುನ ದೇವರ ಅಮೃತಪಡಿಗೆಂದು 
ಸಿದ್ದಾಪುರ ಸೀಮೆಯ ಗಟ್ಟಿರಾಜು ಪೆಂಟ ಎಂಬ ಗ್ರಾಮವನ್ನು ಅಗ್ರಹಾರ ಮಾಡಿ 
ಕೃಷ್ಣದೇವರಾಯರಿಗೆ ಪುಣ್ಕವಾಗಲೆಂದು ದಾನ ಮಾಡಿದ್ದು, ಬಸವ ಮಠದ ರಾಜೇಟಿ ವೀರಣ್ಣ 
ಒಡೆಯರಿಗೆ ಭೂದಾನ ಧರ್ಮಶಾಸನ. 


* ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಮುಖಮಂಟಪದ ಉತ್ತರಭಾಗದ 
ಮತ್ತೊಂದು ಕಡೆಯ ಶಾಸನ ವಿವರ ಹೀಗಿದೆ : (ಎಸ್‌.ಐ.ಐ. ೧೬ ಸಂ. ೮೭ 


ತೆಲುಗು) ದಿನಾಂಕ : ೨೮.೦೩.೧೫೩೦. 


ಅವಸರಂ ಚಂದ್ರಶೇಖರಯ್ಯನು ಮಲ್ಲಿಕಾರ್ಜುದೇವರ ಶಯನಕಕ್ಷದ ಎದುರಿಗೆ 


ಮಂಟಪವನ್ನು ಕಟ್ಟಿಸಿ, ಬಂಗಾರದ ನಂದೀಶ್ವರ ಮತ್ತು ಭೃಂಗೀಶ್ವರ ಮೂರ್ತಿಗಳನ್ನು ಸಮರ್ಪಿಸಿ, 


೩೦೦ 


ತನ್ನ ಅಧಿಪತಿಯಾದ ಕೃಷ್ಣದೇವರಾಯನ, ತನ್ನ ಮಾವ ದೇಮರಸ ಮತ್ತು ತನ್ನ ನಿಂತಭಂಗಿಯ 
ಪ್ರತಿಮೆಗಳನ್ನು ಮಂಟಪದಲ್ಲಿ ಸ್ಥಾಪಿಸುತ್ತಾರೆ. ತನ್ನ ನಾಯಕತನದ ಮೊಸಲಿಮಡುಗು ಸೀಮೆಯ 
ಶಿವಪುರ ಗ್ರಾಮವನ್ನು ಆ ಮಂಟಪದಲ್ಲಿ ದೇವರಪೂಜೆಗೆಂದು ದಾನ ಮಾಡಿದ್ದಾನೆ. ದೇವರಿಗೆ 
ಬಂಗಾರದ ಕಾಳೆಯನು (ಕಹಳೆ), ಬೆಳ್ಳಿಯ ಪಾಣಿಬಟ್ಟಲನ್ನು ನೀಡಿದನು. ಮಲ್ಲಿಕಾರ್ಜುನನ 
ಉತ್ತರ ಭಾಗದಲ್ಲಿ "ದೇಮರಸಯಲಿಂಗ' ಪ್ರತಿಷ್ಠಾಪಿಸಿ ಮುಂದೆ ಸುವರ್ಣಸ್ತಂಭ ನೆಟ್ಟನು. 
ಶ್ರೀಶೈಲದ ಕೆಳಗೆ ನಾಗಲೂಟಿ ವೀರಭದಗುಡಿಯ ಹತ್ತಿರ ಸ್ನಾನಘಟ್ಟ ನಿರ್ಮಿಸಿದನು. ಅಲ್ಲಿಯೇ 
ಮತ್ತೊಂದು ದೇಮಯ್ಯಲಿಂಗ ಪ್ರತಿಷ್ಠಾಪಿಸಿ, ಬ್ರಾಹ್ಮಣರಿಗೆ ದೇಮಸಮುದವೆಂಬ ಅಗಹಾರ 


ನೀಡಿದನು. ಆಗ ಚೆಂದಶೇಖರಯ್ಯನು ಶ್ರೀಶೈಲ ರಾಜ್ಯಪಾಲಕನಾಗಿದ್ದನು. 
ಇತರ ಶೈವದೇವಾಲಯಗಳು : ದಾನ, ದತ್ತಿ 


ಇಲ್ಲಿರುವ ಶೈವದೇವಾಲಯಗಳಿಗೆ ಸಂಬಂಧಿಸಿದ ಶಾಸನಗಳಲ್ಲಿ ೧. ಹೊಸ ದೇವಸ್ಥಾನ 
ನಿರ್ಮಿಸಿದ ಶಾಸನಗಳು ಇಲ್ಲ ೨. ಈಗಾಗಲೇ ಇರುವ ೧೩ ದೇವಸ್ಥಾನಗಳಿಗೆ ನಾನಾ ರೀತಿಯ 
ನೆರವನ್ನು ಕೃಷ್ಣದೇವರಾಯನ ನಿರೂಪದಂತೆ ಅಥವಾ ಸ್ವಯಂಪ್ರೇರಿತರಾಗಿ ಅಧಿಕಾರಿಗಳು 


ನೀಡಿದ್ದಾರೆ. 


ಕಡಪ ಜಿಲ್ಲೆಯ ರಾಮಲಿಂಗೇಶ್ವರನ ಪೂಜೆ, ಪುನಸ್ಕಾರ, ಅಮುತಪಡಿ, ನಯಿವೇದ್ಯಕೆ 
ಸ್ವಯಂ ಕೃಷ್ಣದೇವರಾಯನೇ "ಪಯಿಂಡಾಲೆ' ಗ್ರಾಮವನ್ನು ದಾನ ಮಾಡಿದ್ದಾನೆ. ಪಾಣ್ಕಂ 
ಸೀಮೆಯ ಹೊನ್ನಪುನಾಯಕನು ಪಾಣಿಕೇಶ್ವ್ಷರನ ಅಮೃತಪಡಿಗಾಗಿ "ಬೂಡೆದಪಾಡು' ಗಾಮದಾನ 
ಮಾಡಿದ್ದಾನೆ. ಪಕಾಶಂ ಜಿಲ್ಲೆಯ ಅಮ್ಮನಬೊಲು ಅಧಿಪತಿ ಅಭಿನಾಯಕನು ಗೋಣುಗುಂಟದ 
ಅಮರೇಶ್ವರನ ಪೂಜಾದಿಗಳಿಗೆ ಕೆಲ ಭೂಮಿದಾನ ಮಾಡಿದ್ದಾನೆ. ಕೃಷ್ಣದೇವರಾಯನ 
ನಿರೂಪದಂತೆ ಕೊಂಡಮರಸಯ್ಯನವರು ಪೊದಿಲಿಯ ಭೀಮೇಶ್ವರ ಮತ್ತು ಕೈಲಾಸನಾಥ 
ದೇವರ ಸೇವೆಗೆ ಈ ಮೊದಲು ನೀಡಿದ ಗ್ರಾಮದಾನದ ಮರುಸ್ಲಿರೀಕರಣ, ಅನ್ಯಾಕ್ರಾಂತವಾಗಿದ್ದ 


ಭೂಮಿಗಳ ಮರುವರ್ಗಾವಣೆ ಮಾಡಿದ್ದಾರೆ. 


೩೦೧ 


ಕೃಷ್ಣದೇವರಾಯನು ತನ್ನ ಅರಸಿಯರೊಂದಿಗೆ ಉದಯಗಿರಿ ವಿಜಯದ ನಂತರ 
ಅಮರೇಶ್ವರಕ್ಕೆ ಬಂದು ತುಲಾಪುರಷ ರತ್ನಧೇನು ಮತ್ತು ಸಪ್ಪಸಾಗರ ದಾನ ಮಾಡಿದನು. 


ಎರಡು ಗ್ರಾಮದಾನ ಮಾಡಿ ೧೦೮ಜನ ವೇದಪಾರಂಗತರಿಗೆ ಸರ್ವಮಾನ್ಯವಾಗಿ ನೀಡಿದನು. 


ಕಡಪ ಜಿಲ್ಲೆ ದೇವಿಗುಡಿಯ ತುಲಾಕಾಂತಮ್ಮ ದೇವಾಲಯದ ಪುನುರುದ್ದಾರವನ್ನು 
ರೆಡ್ಡಿಗಳು ಮಾಡಿದ್ದಾರೆ. ಅನಂತಪುರ ಜಿಲ್ಲೆಯ ಮಿಡತೂರಿನ ಗಣಪತಿಗೆ ಗ್ರಾಮದಾನವಾಗಿದೆ. 
ವಿಜಯವಾಡದ ಕನಕದುರ್ಗ ದೇವಾಲಯದ ಶಾಸನವು ರಾಚೂರು ಸಿಂಗರಾಜನಿಂದ ಸಮಗ್ರ 
ಅಭಿವೃದ್ಧಿಯಾದುದ್ದನ್ನು ಹಂಪಿಯಲ್ಲಿ ಆತನು ನಿರ್ಮಿಸಿದ ದುರ್ಗಿ, ಗಣಪತಿ ಮುಂತಾದ 


ದೇವಾಲಯದ ವಿವರಗಳನ್ನು ತಿಳಿಸುತ್ತದೆ. 


ಈ ಶಾಸನಗಳ ಅವಲೋಕನದಿಂದ ಸಷ್ಟವಾಗುವುದೇನೆಂದರೆ ಕೆಲವರು ಭಾವಿಸಿರುವಂತೆ 
ಕೃಷ್ಣದೇವರಾಯನ ಕಾಲದಲ್ಲಿ ಶೈವಧರ್ಮಕ್ಕಾಗಲಿ ಶಿವಾಲಯಗಳಿಗಾಗಲೀ ಹಿನ್ನಡೆಯಾಗಲಿಲ್ಲ. 
ಅಲ್ಲದೆ ಸ್ವಯಂ ರಾಯನೂ ಅವನ ಅಧಿಕಾರಿಗಳೂ ಅನೇಕ ಕಡೆ ಶಿವಾಲಗಳನ್ನು ಪುನರುದ್ದಾರ 


ಮಾಡಿ, ಪೂಜೆ ಉತ್ಸವಗಳ ವ್ಯವಸ್ಥೆ ಮತ್ತು ನೈವೇದ್ಯಾದಿಗಳಿಗೆ ನೆರವು-ಪ್ರೋತ್ಲಾಹ ನೀಡಿದ್ದಾನೆ. 


* ಆಂಧ್ರಪದೇಶದ ಕರ್ನೂಲು ಜಿಲ್ಲೆ ಆಲೂರು ತಾಲ್ಲೂಕಿನ ಗುಳ್ಳಂ ಗ್ರಾಮದ 
ಲಕ್ಷ್ಮೀವೆಂಕಟೇಶ್ವರ ದೇವಾಲಯದ ಸ್ವಂಭಶಾಸನ (ಎಸ್‌.ಐ.ಐ. 1X-1 ಸಂ. 


೪೭೭) ದಿನಾಂಕ : ೧೬೦೭.೧೫೦೯ 


ಶ್ರೀ ವೀರಪ್ರತಾಪ ಕಿಷ್ಠದೇವ ಮಹಾರಾಯರು ವಿಜಯನಗರದಲು ಸಾಮ್ರಾಜ್ಯವನು 
ಆಳಲಿಕ್ಟಾಗ . .. .ಅವರ ಸೇನಾಧಿಪತಿ ವೀರಣನಾಯಕರ ಪ್ರಧಾನ ನರಸರಾಜನು 
ಶೀಪರಮೇಶ್ವರ ಪ್ರೀತಿಗಾಗಿ ವಿರೂಪಾಕ್ಷ ದೇವರ ಗುಡಿಕಟ್ಟಿ ಬಾವಿಯ ಅಗಸಿ, 
ಮಾವಿನ ತೋಪನು ಇಕ್ಕಿಸಿ ವಿರುಪ ಸಮುದ್ರ ಗಾಮದ ಹೊಲ, ಮಾವಿನ ತೋಪಿನ 
ಕಾಯಿಫಲ, ಬಾವಿಯ ತೋಟ, ಗಾಣಗರ ಎಣ್ಣೆ ಸುಂಕವನು ದಾನ ಮಾಡಲಾಗಿದೆ 
ಈ ಗಾಣಿಗರ ಎಣ್ಣೆಪಸಿಗೂ ವ್ಯವಸ್ಥೆ ಮಾಡಲಾಗಿದೆ. ದಾನಶಾಸನವು ರಾಯರ 
ಆಳಿಕೆಯಲ್ಲಿ ನಡೆಯುವ ಅನೇಕಾನೇಕ ದಾನಕಾರ್ಯಗಳಿಗೆ ಶುಭಾರಂಭವಾಗಿದೆ. 


೩೦೨ 


* ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತ್ರಯಂಬಕಪುರ (ಎ.ಕ.೩ 


ಗುಂಡ್ಲು ೧೩೬) ದಿನಾಂಕ : ೧೨.೧೦.೧೫೧೩ 


ತೆರಕಣಾಂಬಿಯ ಆಡಳಿತಗಾರ ಸಾಳುವ ಗೋವಿಂದರಾಜನು ತ್ರಯಂಬಕದೇವರಿಗೆ 


ನೀಡಿದ ದಾನದತ್ತಿ. 


pal 


ಮಗೆ ಶ್ರೀಮನ್ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀವೀರ 
ಪ್ರತಾಪ ಶ್ರೀ ವೀರಕೃಷ್ಣರಾಯ ಮಹಾರಾಯರು ಪೃಥ್ವೀರಾಜ್ಯವ 

ಆಳುತ ಪಾಲಿಸಿದ ನಾಯಕತನಕೆ ಸಲುವ ತೆರಕಣಾಂಬಿ ಸೀಮೆಯ 

ತ್ರಿಯಂಬಕ ದೇವರಿಗೆ ಸರ್ವಮಾನ್ಯವಾಗಿ 

ಜೊತೆಗೆ ನೀಡಿದ ಗ್ರಾಮದಾನ ಮತ್ತು ವಿವಿಧ ತೆರಿಗೆಗಳು ಹೀಗಿವೆ : ೧. ತ್ರಿಯಂಬಕಪುರ 

೨. ಮದ್ದೂರು ೩. ಎಳಗನೂರು ೪. ಬೆಳಾಮೆ ೫. ಕೂಟಸೋಗೆ ೬. ಬೊಮ್ಮನಹಳ್ಳಿ 
೭. ತುಪೂರು ಲೆ.ಪುರುತಂಣಿಗೆ ೯. ಬಲಚವಾಡಿ ೧೦. ದಿಮಡಿಹಳ ೧೧. ಮಂಗಲದಮಾಳ 
೧೨. ಖರೀದಿಸಿದ ಮಾಧವಪಟ್ಟಣ 


ತೆರಿಗೆಗಳ ಈ ಉತ್ಪನ್ನವನ್ನ ದೇವರಿಗೆ ನೀಡಿದೆ. 


೧.ಬೆಟ್ಟದ ಕಾವಲು ೨.ಭೋಗಾರದೆರೆ ೩.ಗಣಾಚಜಾರಿ ತೆರಿಗೆ ೪.ಕೋಜುಗಳ ತೆರಿಗೆ 
ಜಿ.ದಾಸುಗಳ ತೆರಿಗೆ ೬.ಆಹದೆರಿಗೆ ೭.ಅಸಗರ ತೆರಿಗೆ ೮.ನಾಯಿಂದರ ತೆರಿಗೆ ೯.ಕುಂಭಾರ 
ತೆರಿಗೆ ೧೦.ಗಾಣದಸುಂಕ ೧೧.ಲಿಪಿಗಕಾವಲಿಸುಂಕ ೧೨.ಮಗ್ಗಸುಂಕ ೧೩.ಮಾದಾರಿಕೆ 


೧೪.ಸಿರಿಯೂರ ವರ್ತನೆ 


ಏನುಂಟಾದ ಸಮಸ್ತ ತೆರಿಗೆಯನ್ನು ಕೃಷ್ಣರಾಯರಿಗೆ ಪುಣ್ಯವಾಗಲೆಂದು ಕೃಷ್ಣರಾಯರ 
ನಿರೂಪದಿಂದ ತ್ರಿಯಂಬಕದೇವರಿಗೆ ಕರ್ನೂರ ವೀಳೆಯ ಸಲುವ ಹಾಗೆ ಯಿ ಹೊಂನನು 


ತೆರಕಣಾಂಬಿಯ ಲೆಕ್ಕದೊಳಗೆ ಕುಳವನು ತರಿಸಿ ಧಾರೆಯೆರೆದು ಕೊಟ್ಟ ಧರ್ಮಶಾಸನ. 


೩೦೩ 


* ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಸೋಮೇಶ್ವರ ಮಾಳ್ಯದ ಸೋಮೇಶ್ವರ 
ದೇವಾಲಯದ ಶಾಸನದ ದತ್ತಿ ವಿವರ : (ಎ.ಕ. XVI ಎಂಬಿ ೧೩ ದಿನಾಂಕ : 


೨೫.೦೪.೧೫೧೮ ಭಾನುವಾರ) 


ಕಟೆಯ ಬೆದೆಯನಾಯಕನು ಕೃಷ್ಣದೇವರಾಯನನ್ನು ಬೇಡಿ ಮುಳುವಾಯಿ ಸೋಮೇಶ್ವರ 


ದೇವರಿಗೆ ಮಂದರಗೊಂತೆ ಗ್ರಾಮವನು ಪಡೆದು ದಾನವಾಗಿ ನೀಡುತ್ತಾನೆ. 


% ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ದೇವಸ್ಥಾನ ಹಕ್ಕಲು ದೇವಾಲಯದ 
ತೊಲೆಯ ಶಾಸನ (ಎ.ಕ. VIN ಸೊರಬ ೨೭೮) ದಿನಾಂಕ : ೨೪.೦೫.೧೫೧೮ 


ಸೋಮವಾರ 


ವೀರಪ್ರತಾಪ ಶ್ರೀಕೃಷ್ಣದೇವರಾಯ ಮಹಾರಾಯರೂ 
ಕೋಟೆನಾಥ ದೇವರಂಗಭೋಗಕೆ ಸಲುವ ಗ್ರಾಮಗಳು 
ಖಲವಾಗಿಯಿದರೆ ಶ್ರೀಕೃಷ್ಣರಾಯಮಹಾರಾಯರು 

ಟಃ ಕೋಟಿನಾಥ ದೇವರಿಗೆ ಪೂಜಾರಗ್ರಾಮಗಳೊಳಗೆ 
ಜೀರ್ಣೋಧಾರವ ಮಾಡಿ... ಬಿಟ್ಟ ಗ್ರಾಮಗಳು 


೧. ಕೋಟೇಶ್ವರ ೨. ಅನೆವಟಿ ೩. ಅಟ್ಟನಕೆರೆ ೪. ಅಸಗನಹಳ್ಳಿ 
೫. ಲೊಕ್ಕುವಳಿ ಈ ಆಯಿದು ಗ್ರಾಮಗಳನ ಕೋಟಿನಾಥ ದೇವರ 
ಶ್ರೀಪಾದಕ್ಕೆ ಸಮರ್ಪಿಸಿದರು. 


* ತಿರುಮಕೂಡಲು ನರಸೀಪುರ ತಾಲೂಕು ಹೊಸಪುರದ ಶಾಸನವು (ಎ.ಕ. V 


ತಿನ ೨೮೯) ದಿನಾಂಕ : ೦೯.೧೦.೧೫೧೯ ಶನಿವಾರ. 


ಕೃಷ್ಣದೇವರಾಯನ ಪರವಾಗಿ ಸಾಳುವ ಗೋವಿಂದ ರಾಜಯ್ಯನು ಅಲ್ಲಿಯ 
ಅಗಸ್ಟ್ಯೇಶ್ವರನಿಗೆ ನೀಡಿದ ಧರ್ಮವೆಂದು ಹೇಳುತ್ತದೆ. ನಮ್ಮ ನಾಯಕತನದ ಮೂಗೂರು 


ಸ್ಥಳದ ಹೊಸಪುರ ಗ್ರಾಮವನು ತಿರಮಕೂಡಲು ಅಗಸ್ತೇಶ್ವರನ ಅಮೃತಪಡಿಗಾಗಿ 


೩೦೪ 


ಸರ್ವಮಾನ್ಯವೆಂದು ನೀಡಿದ್ದು. 


* ಆಂಧ್ರಪ್ರದೇಶ ಮಹಬೂಬ್‌ನಗರ ಜಿಲ್ಲೆ ಅಲಂಪುರ ಶಾಸನ ವಿವರವಿದು. 
(ತೆಲಂಗಾಣ ಶಾಸನ ಮುಲು ಸಂ.11 ಸಂ.೨ ಪಹು.೧೪೨ ದಿನಾಂಕ : 


೧೬.೦೬.೧೫೨೧ ಭಾನುವಾರ) 


ಕೃಷ್ಣದೇವರಾಯನು ರಾಯಚೂರನು ಗೆದ್ದು ಅಲಂಪುರವನು ಗೌರವಣಯಂಕರ 
ಬಸ್ತಪಯ್ಯನಿಗೆ ಅಮರನಾಯಕತನಕ್ಕೆ ಪಾಲಿಸುತ್ತಾನೆ. ಇವನ ನಿರೂಪದ ಶ್ರೀ ಬಾಲಬ್ರಹ್ನೇಶ್ವರ 
ಸ್ಪಾಮಿಯ ಸೇವೆಗೆ ೧. ಚೆನ್ನಂಪಾಡು ಮತ್ತು ೨. ವೆಲಂಪಾಡು ಗ್ರಾಮಗಳನ್ನು ದಾನ ನೀಡುವಂತೆ 
ದೇವರಿಗೆ ಅಭಿಷೇಕ ಮಾಡುವ ೧೨ ಜನ ಬ್ರಾಹ್ಮಣರಿಗೆ ಮತ್ತು ದೇವರ ಉತ್ಸವಗಳಿಗೆ ದಾನ 
ನೀಡಲಾಗಿದೆ. ಈ ಗ್ರಾಮಗಳ ಉತ್ಪತ್ತಿಯಿಂದ ಅಲಂಪುರದ ಶ್ರೀಬಾಲಬಹ್ನೇಶ್ವರನಿಗೆ ೧.ಅಮೃತಪಡಿ 
ಮತ್ತು ಅಂಗರಂಗವೈಭವ ೨. ಮಾಸೋತ್ಸವ ೩.ಪಕ್ಷೋತ್ಸವ ೪.ಪರ್ವ ೫.ಿಥಧಿ ಮತ್ತು 
ರಥೋತ್ತವಗಳಿಗಾಗಿ ದೇವರಿಗೆ ಚೆಂನಿಪಾಡು ಗ್ರಾಮವನ್ನು, ಅಭಿಷೇಕ ಮಾಡುವ ಬ್ರಾಹ್ಮಣ 
ಜೋಯಿಸ, ಛತ್ರದ ಹನ್ನೆರಡು ಜನ ಬ್ರಾಹ್ಮಣರಿಗೆ ವೆಲಂಪಾಡು ಗ್ರಾಮವನೂ ಒಂದು 


ಉಭಯಂ ಗ್ರಾಮವನೂ ಸಾಷ್ಟಾಂಗವೆರಗಿ ಸಮರ್ಪಿಸಿದ್ದು 


ು, 

ಈ ಎರಡು ಗ್ರಾಮಗಳ ಚತುಃಸೀಮೆಗೆ ಸಲುವ ಯೆರೆಮಡಿ, ಮಸಬು, ಕೆಂನ್ನೆಲ, 
ಕೆರೆ, ಕುಂಟಿ, ಬಾವಿ, ಏತ ಮುಂತಾದ ಸಕಲ ಕಾಡಾರಂಭ, ನೀರಾರಂಭ ಸಕಲ ಸುವರ್ಣಾದಾಯ 
ಧಾನ್ಯಾದಾಯ ಸಹವಾಗಿಯೂ, ಚತುಃಸೀಮೆಯೊಳಗಣ ನಿಧಿ, ನಿಕ್ಷೇಪ, ಜಲ, ಪಾಷಾಣ 


ಅಷೇದಿ, ಆಗಾಮಿ, ಸಿದ್ದಸಾಧ್ಯಂಗಳೆಂಬ ತೇಜಸ್ಪಾಮ್ಯವನು ಸರ್ವಮಾನ್ಯವಾಗಿ ದಾನ ನೀಡಿದೆ. 


x ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕೋಡಿಹಳ್ಳಿ ಮಾರಿಗುಡಿಯ ಶಾಸನವು 
ಎ.ಕ. 11 ಗುಂಡ್ಡು ೧೫೬ ದಿನಾಂಕ: ೨೮.೧೨.೧೫೨೧) ಕೃಷ್ಣದೇವರಾಯನ 


ನಿರೂಪದಿಂದ ಸಾಳುವ ಗೋವಿಂದರಾಜನು ಕೊಟ್ಟ ಧರ್ಮಶಾಸನವಾಗಿದೆ. 


ತ್ರಿಯಂಬಕ ದೇವರ ಅಂಗರಂಗವೈಭವ ಸೇವೆಗಾಗಿ ತೆರಕಣಾಂಬಿ ಸ್ಥಳದ ಕೋಡಿಹಳ್ಳಿ 


೩೦೫ 


ಅಂಣೆಯೂರು, ಚಂನಯ್ಯನಪುರ ಗ್ರಾಮಗಳ ಎಲ್ಲಾ ತೆರಿಗೆಗಳನ್ನು ದಾನವಾಗಿ ನೀಡಲಾಗಿದೆ. 
೧.ಬೆಟ್ಟದಕಾವಲು ೨.ಬೋಗಾರದೆರೆ ೩. ಗಣಾಚಾರ ತೆರಿಗೆ ೪.ವೋಜುಗಳ ತೆರಿಗೆ ೫.ದಾಸುಗಳ 
ತೆರಿಗೆ ೬.ಆಹಳ ತೆರಿಗೆ ೭.ಅಸಗರ ತೆರಿಗೆ ೮.ನಾಯಿಂದರ ತೆರಿಗೆ ೯.ಗಾಣಸುಂಕ ೧೦.ಕುಂಬಾರ 


ತೆರಿಗೆ ೧೧.ಉಪ್ಪಿಗೆ ಕಾವಲಿ ೧೨.ಮಗ್ಗಸುಂಕ 


* ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ತಾಲೂಕಿನ ಹನೂರು ಕೌದಳ್ಳಿಗೆ ಹೋಗುವ 
ದಾರಿಯ ಶಾಸನ- (ಎ.ಕ.IV ಕೊಳ್ಳೆಗಾಲ-೦೮೨) ದಿನಾಂಕ ೨೬.೦೧.೧೫೨೨ 


ಭಾನುವಾರ 


ದಕ್ಷಿಣಿಪ್ರಯಾಗವೆಂದೂ, ದಕ್ಷಿಣ ವಾರಣಾಸಿಯೆಂದೂ ಪುಸಿದ್ದವಾದ ಕಾವೇರಿ-ಕಪಿಲಾ 
ನದಿಯ ಸಂಗಮದ ಮಧ್ಯೆ ಇರುವ ಅಗಸ್ತ್ಯನಾಥ ದೇವರಿಗೆ ಸಾಳುವ ಗೋವಿಂದರಾಜರ 
ಉಮತೂರು ರಾಜ್ಯದ ಹೊಸವಾಡ ಸ್ಥಳದ ಕಲಿಯುಗವಾಡಿ ಗ್ರಾಮವನು ದಾನವಾಗಿ ನೀಡಿದ್ದು 


ಅವರು ತುಂಗಭದ್ರಾ ತೀರದ ಶ್ರೀ ವಿರೂಪಾಕ್ಷಲಿಂಗನ ಸನ್ನಿಧಿಯಲ್ಲಿ ದಾನ ಮಾಡಿದರು 


x ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಸೋಗಳ್ಲಿಯ ಶಾಸನ (ಎ.ಕ.1 


ಹೆಗ್ಗ.೧೩೪) ದಿ.೩೦.೦೯.೧೫೨೨ ಮಂಗಳವಾರ 


ಇದು ಕೃಷ್ಣದೇವರಾಯನ ಪ್ರಧಾನರಾದ ಬಸವಪ್ಪಯ್ಕನು ತಮ್ಮ ನಾಯಕತನಕ್ಕೆ ಸೇರಿದ 
ಕೋಟೆ ಸೀಮೆಯ ಒಳಗಣ ಬಯನಾಡ ಸ್ಥಳದ ಸೋಗಹಳ್ಳಿ ಗ್ರಾಮವನ್ನು ರಾಯನಿಗೆ 
ಧರ್ಮವಾಗಲೆಂದು ಮಟಕೆರೆಯ ರಾಮೇಶ್ವರಲಿಂಗನ ಅಂಗರಂಗ ವೈಭೋಗಕ್ಕೆ ಸಮರ್ಪಿಸಿದ 


ಶಾಸನವಾಗಿದೆ. 
* ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಕುರಿಯಕುಪ್ರೆ ಈಶ್ವ್ತರದೇವಾಲಯದ 
ಮಂಟಪದ ಕಂಬದ ಶಾಸನ (ಎಸ್‌.ಐ.ಐ.1%X 11-ಶಾ.ಸಂ೦.೫೧೪ 


ದಿ.೨೦.೦೪.೧೫೨೩) 


೩೦೬ 


ಇದರಲ್ಲಿ ಹಸಿನಾವತಿ ವಳಿತದ ಆರುಂಬಾಡವಾದ ದೊರವಡಿಯ ವೇಂಠಗೆ ಸಲುವ 
ಕುರಿಯಕುಪೆಯನ್ನು ಅನಂತಸೇತುವೆಂದು ಪ್ರತಿನಾಮ ನೀಡಿ ಸರ್ವಮಾನ್ಯ ಅಗಹಾರವೆಂದು 
ನೀಡಿದ ಶಾಸನ. ಸೋಮೇಶ್ವರನ ಹೆಗ್ಗರಸರ ಮಕ್ಕಳು, ಘಳಿಯಾರದ ಬಾಗಿಲು ಬೆನಕರಸರು 
ವಿರೂಪಾಕ್ಷನ ದೇವಾಲಯವನು ಕಟ್ಟಿಸಿ ದೇವರ ಪ್ರತಿಷ್ಠಾಪನೆ ಮಾಡಿ, ದೇವರ ನೈವೇದ್ಯ 
ಪೂಜೆ-ಪುನಸ್ಕಾರ ನಿತ್ಯ ಸೇವೆಗಳಿಗೆ ಬಸವಾದೀಕ್ಷಿತರ ಆಗ್ನಾತ್ರಯ ವೃತ್ತಿಗಳ ಒಳಗೆ 


ಮಹಾಜನಂಗಳ ಕೈಯಲಿ ತೋಟವನು ದಾನಮಾಡಿದ ಧರ್ಮಶಾಸನ. 


ಬಸವಾದೀಕ್ಷಿತರಿಗೆ ಸೇರಿದ ಭೂಮಿಯನ್ನು ಖರೀದಿಸಿ, ಈ ಜಮೀನಿನಲ್ಲಿ ಮಾವು, 
ಹಲಸು, ನೇರಳೆ, ಸಂಪಗೆ ಮುಂತಾದ ಹಲವು ಮರ ಬೆಳೆಸಿ ಅಗಹಾರದ ಮಹಾಜನರಿಗೆ 


ವಿಶೇಷ ಪೂಜೆಗೆಂದು ಸಮರ್ಪಿಸಿದ್ದು. 


* ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹಲ್ಕೂರಿನ ಶಾಸನ (ಎಕ. 


1X ಗೌರಿ.೩೬) ದಿನಾಂಕ: ೨೯.೦೪.೧೫೨೩ ಬುಧವಾರ ಹೀಗೆ ಹೇಳುತ್ತದೆ. 


ಕೃಷ್ಣದೇವರಾಯನ ಪಧಾನಿ ಸರ್ವರಸಯ್ಯಾನು ಉಊಳಿಗದ ಮಾಳಪನಾಯಕಯ್ಯಾನಿಗೆ 
ಧರ್ಮವಾಗಲೆಂದು ಹಲಕೂರಿನ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ದಾರ ಮಾಡಿಸುತ್ತಾನೆ. 


ದೇವಾಲಯದ ಪೌಳಿಯ ಗೋಡೆಯು ಬಿದ್ದು ಹೋದಾಗ ಅದನ್ನು ಮತ್ತೆ ಕಟ್ಟಿಸಿರಬೇಕು. 


* ಚಾಮರಾಜನಗರ ತಾಲೂಕಿ ಹರಳುಕೋಟೆಯ ವೀರಭದ್ರ ದೇವಾಲಯದ ಶಾಸನದ 


ವಿಷಯವಿದು (ಎ.ಕ.ಖಗಿ.ಚಾ.೨೨೪) ದಿನಾಂಕ ೬.೦೩.೧೫೨೩ ಗುರುವಾರ 


ಕೃಷ್ಣದೇವರಾಯನ ವೀರಪುಧಾನಿ ಸಾಳುವ ಗೋವಿಂದರಾಜಯ್ಯ ಅವರ ಮಾಗಣಿಕಾರ 
- ಜಡೆಯಾರು ಮೊದಲಿಯಾರು-ಹಟ್ಟಲ ಕೋಟೆಯಲ್ಲಿ ವೀರಭದ್ರದೇವರ ಪ್ರಶಿಷ್ಠೆಮಾಡಿ, ದೇವರ 
ಸೇವೆಗೆ ೧. ಸುರಿಗೆಹಳ್ಳಿ ೨. ಕಡೆಯಗಟ್ಟಿ ೩. ಮರುಹಳಲು ೪. ಹೆಬ್ಬಸೂರು ೫. ಬೆಡಮೂಡಲು 


೬. ಮೊರಗ ೭. ತಿಬಿಹಳ್ಳಿ ಬಳಿಯ ಜಮೀನನ್ನು ದೇವಸ್ಥಾನದ ಕರ್ತೃವಾದ ಅಲಪುನಿಗೆ ದಾನವಾಗಿ 


೩೦೭ 


ನೀಡಿ ಅರ್ಹನಾದ ವ್ಯಕ್ತಿಯನ್ನು ನೇಮಿಸಿ ಕಾಲಕಾಲಕ್ಕೆ ಹೂಜಾದಿ ನಡೆಸಬೇಕು ಎಂದು ದಾನ 
ನೀಡಿದನು. ಇದರೊಂದಿಗೆ ಸಂತೆಯಲ್ಲಿ ಒಂದು ಅಂಗಡಿಯನು ದಾನ ನೀಡಿದ್ದಾರೆ. ತುರುಮುಡಿಪಾಕದ 


ತಿರುವೆಂಗಡ ಮೊದಲಿಯಾರರ ಮಗನೇ ಜಡೆಯೂರು ಮೊದಲಿಯಾರ್‌. 


x ಮಂಡ್ಯಜಿಲ್ಲೆ ನಾಗಮಂಗಲ ತಾಲೂಕು ತಿಬ್ಬನಹಳ್ಳಿಯ ಶಾಸನವು 


(ಎ.ಕ.೭ ನಾಗ-೧೬೪) ದಿನಾಂಕ : ೨೦-೧೨-೧೫೨೪ ಬುಧವಾರ 


ಹಳ್ಳಿಯು ಹುರವಾಗಿ ಪರಿವರ್ತಿತವಾದದನ್ನು ತಿಳಿಸುತ್ತವೆ. ನಾಗಮಂಗಲಕ್ಕೆ ಸಲ್ಲುವ 
ದೇವಲಾಪುರ ಸ್ಥಳದ ತಿಬ್ಬನಹಳ್ಳಿಗೆ ಕೃಷ್ಣರಾಯಪುರವೆಂದು —- ಮರುನಾಮಕರಣ ಮಾಡಿ 
ದಾನವಾಗಿ ನೀಡಿದ್ದು. ಚೆನ್ನಪಟ್ಟಣದ ಈರಪ್ಪ ದೇವರಿಗೆ ಅಮೃತಪಡಿಗೆಂದು ನೀಡಿದ ದಾನ 


ದಾನಿಗಳ ಹೆಸರು ಅಳಿಸಿದೆ. 


*  ಆಂಧಪುದೇಶದ ಅನಂತಪುರದ ಜಿಲ್ಲೆ ಕಲ್ಯಾಣದುರ್ಗ ತಾಲೂಕಿನ ಕಂಬದೂರಿನ 
ಮಲ್ಲಿಕಾರ್ಜುನ ದೇವಾಲಯದ ಶಾಸನದ ಸಾರ ಇದು: (ಎಸ್‌.ಐ.೫.X-11 


ಸಂ.೫೧೮) ದಿನಾಂಕ ೨೮.೧೦.೧೫೨೫ ಶನಿವಾರ 


ರಾಯರ ಅಧಿಕಾರಿ ರಾಯಸದ ಅಯ್ಯಪರಸಯ್ಯನು ಕಂಭದೂರಿನ ಮಲ್ಲಿಕಾರ್ಜುನ 
ದೇವರಿಗೆ ಕುಂದುರ್ಪೆರಾಜ್ಯದ ಜಾಲುವಟಿ ಗ್ರಾಮವನ್ನು-ರಾಯಸದ ಕೊಂಡಮರಸಯ್ಯನಿಗೆ 
ಪುಣ್ಯಲೋಕ ಪ್ರಾಪ್ತಿಯಾಗಲೆಂದು ನೀಡಿದ ದಾನ ಕೊಂಡಮರಸಯ್ಯ ಆಗ ಸ್ಪರ್ಗಸ್ಥನಾಗಿರಬೇಕು. 
ಈ ಗ್ರಾಮದ ಸರ್ವಾದಾಯದಿಂದ ಮಲ್ಲಿಕಾರ್ಜುನದೇವರ ನೈವೇದ್ಯ, ದೀಪಾರಾಧನೆ, ರಥೋತ್ತವ 


ಆಚಂದ್ರಾರ್ಕ ನಡೆಸಲು ನೀಡಿದ ಧರ್ಮಶಾಸನ. 


* ಉ.ಕ. ಜಿಲ್ಲೆ ಕುಮಟಾತಾಲೂಕು ಮಿರ್ಜಾನದ ಶಾಸನ (ಕ.ಇ.೪1-೬೯ ದಿನಾಂಕ 


೨೪-೦೬-೧೫೨೬ ಭಾನುವಾರ 


ಕೃಷ್ಣದೇವರಾಯನ ನಿರೂಪದಿಂದ ಮಹಾಮಂಡಲೇಶ್ವರಳಾಗಿ ಪದುಮಳದೇವಿ 


೩೦೮ 


ಅಂಮನವರ ಪರಿಪಾಲನೆ 


ಮಾಹಳಪ್ಪ ಸೇನ ಭೋವನು ಪದುಮಳದೇವಿಯಿಂದ ಮಿಡಿಜೆಯ ಭೂಮಿಯನ್ನು 
ಕೊಂಡು ರಘುನಾಥದೇವರು, ಮಹಾಬಲದೇವರು, ವಿನಾಯಕದೇವರ ಸೇವೆಗೆ-ಗೋಕರ್ಣ 
ಕ್ಷೇತ್ರದಲ್ಲಿ ನೀಡಿದ್ದು ಅಲ್ಲದೇ ರಘುನಾಥ ದೇವರ ಮಠ ಮತ್ತು ಛತ್ರವನ್ನು ಕಟ್ಟಲು ಹಣ 
ನೀಡುತ್ತಾನೆ. ಇಲ್ಲಿ ಮಹಾಬಲಶಿವರೊಂದಿಗೆ ರಘುನಾಥ ದೇವರು ಸೇರಿರುವುದು ಒಂದು 
ವೈಶಿಷ್ಟ್ಯ 

ಕೃಷ್ಣದೇವರಾಯನ ದ್ಹಾರಪಾಲಕರಾದ : ೧. ತಿಮ್ಮಪ್ಪ ನಾಯುಡು, ೨. ಆದಿಪ 
ನಾಯ್ತು, ೩. ನರಸನಾಯುಡು, ಭಂಡಾರದ ಪೆದ್ದಪ್ಪನಾಯುಡು, ಮೊರಿಸು ಬೈನಿನಾಯ್ತು, 
ಅವಸರದ ಬಸಿವಿನೆಂಡು ಮುಂತಾದವರೆಲ್ಲ ಯದುಕುಲ ಮತ್ತು ಗೋಪಾಲ ಕುಲದವರು 
ಎಲ್ಲರೂ ದೇವರ ದೋನಕೊಂಡದಿಂದ ಬಂದವರು. ಇವರೆಲ್ಲ ಸೇರಿ ಅಲ್ಲಿನ ಗಂಗಾಪರಮೇಶ್ವರೀ 
ದೇವಿಗೆ ದೋನಕೊಂಡ ಗ್ರಾಮವನ್ನು, ಕೃಷ್ಣದೇವರಾಯನ ಅನುಮತಿ ಪಡೆದು, ದಾನವಾಗಿ 
ನೀಡಿದರು. ದೋನಕೊಂಡದ ಸಮಸ್ತ ಆದಾಯದಿಂದ ಅಮ್ಮನವರ ಅಂಗರಂಗವೈಭೋಗದ 


ವ್ಯವಸ್ಥೆಗೆ ಅನುಕೂಲವಾಯಿತು. 


* ಕಡಪ ಜಿಲ್ಲಾ ಕಮಲಾಪುರ ತಾಲೂಕು ಸಿಡಿಪಿರಾಲ ಶಾಸನ (ಐ.ಎ.ಪಿ. ಕಡಪ 


11ಸಂ.೯೨ ದಿನಾಂಕ: ೧೦.೦೮.೧೫೨೬ ಶುಕ್ರವಾರ) 


ಸಿಡಿಪಿರಾಲದ ಅಗಸೆ ಖಶ್ನರನಿಗೆ ನಂದಾದೀಪ ಮತ್ತು ನೈವೇದ್ಯ ಸೇವೆಗೆ ಕೆಲ ಭೂಮಿದಾನ 
ಕೃಷ್ಣದೇವರಾಯನಿಗೆ ಪುಣ್ಯವಾಗಲೆಂದು ಗೊಲ್ಲಪಲ್ಲಿಯ ಪಡುವಣ ಭಾಗದ ಭೂಮಿಯನ್ನು 


ಚಂದಶೇಖರಯ್ಯನವರು ದಾನವಾಗಿ ನೀಡಿದರು. 


* ಮಹಬೂಬ್‌ನಗರ ಜಿಲ್ಲೆ ಅಲಂಪುರದ ಬ್ರಹ್ಮೇಶ್ವರ ದೇವಾಲಯಶಾಸನ 


(ತೆಲಂಗಾಣ ಶಾಸನಮುಲು.ಸಂ.1 ಶಾ.ಸಂ. ೧೫೨ ಪು.೧೪೬.೧೪೭ ದಿನಾಂಕ: 


೩೦೯" 


೩.೦೩.೧೫೨೭ ಭಾನುವಾರ) 


ಕೃಷ್ಣದೇವರಾಯನ ಆಜ್ಞೆಯಂತೆ ಅಲಂಪುರದ ನಾಯಂಕಾರರಾದ ಭೂದರಂ 
ಚಿನಪೆದ್ದಿನಾಯನ ಅವರು, ಅಲಂಪುರ ಸೀಮೆಂಶಯ ಚೆನ್ನುಪಲ್ಲೆ ಗ್ರಾಮವನು 
ನವಬ್ರಹ್ನ್ಮದೇವಾಲಯದ ಆರಾಧನೆ, ನೈವೇದ್ಯಕ್ಕೆಂದು ನೀಡಿದ್ದು, ತುಂಗಭದ್ರಾತೀರದ ಅಲಂಪುರವು 
ಶ್ರೀಶೈಲದ ಪಡುವಣದ್ದಾರ ಅಲಂಪುರಿ (ಹೇಮಲಪುರಿ) ಎಂದರೆ ಕಾಶಿ, ಬ್ರಹ್ನೇಶನೆಂದರೆ 


ವಿಶ್ವೇಶ, ತುಂಗೆಯೇ ಗಂಗೆ. 


* ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಬಿಳಿಗೆರೆ ಗ್ರಾಮದ ಶಾಸನ (ಎ.ಕ.- 


IN ನಂಜನ ೨೪೬ ದಿನಾಂಕ: ೧೩.೦೪.೧೫೨೭ ಶನಿವಾರ) 


ಉಮ್ಮತ್ತೂರಿನ ನರಸಪ್ಪಂಯ್ಯನ ಮಗ ರಾಮಪ್ಪನು ಕೃಷ್ಣದೇವರಾಯನಿಗೆ 
ಪುಃ್ಯವಾಗಬೇಕೆಂದು ನಂಜನಗೂಡಿನ ನಂಜುಂಡೇಶ್ವರನಿಗೆ-ಬಿಳಿಗೆರೆಯಪುರ-ವನ್ನು ದಾನ 
ಮಾಡುತ್ತಾನೆ. ಇದು ನಂಜುಂಡೇಶ್ವರನ ಅಮೃತಪಡಿಗೆಂದು ಮಾಡಿದ ದಾನಶಾಸನ. 


* ಬಳ್ಳಾರಿ ಜಿಲ್ಲೆ ಕುರುಗೋಡಿನ ಬಸವೇಶ್ವರ ಗುಡಿಯ ಶಾಸನ (ಎಸ್‌.ಐ.ಐ.1X- 


11ಸಂ.೫೨೪ ದಿ.೩೦.೦೮.೧೫೨೮ ರವಿವಾರ) 


ಕೃಷ್ಣದೇವರಾಯನಿಗೆ ಪುಣ್ಯವಾಗಲೆಂದು ಬಾಗಿಲ ಕೃಷ್ಣರಾಯನಾಯಕನು ದೊಡ್ಡ 
ಬಸವಣ್ಣದೇವರ ಅಮೃತಪಡಿಗೆಂದು ಕುರುಗೋಡಿನ ಪೂರ್ವದ-ಹತ್ತು ಕೊಳಗ ಬೀಜವರಿ 
ಹೊಲ ಮತ್ತು ಗದ್ದೆಯನು ದಾನ ಮಾಡುತ್ತಾನೆ. 


* ಮೈಸೂರು ಜಿಲ್ಲೆ ನಂಜನಗೂಡಿನ ಭದಕಾಳಿ ದೇವಾಲಯದ ಶಾಸನ (ಎ.ಕೆ.೪ಂ॥ 


11 ನಂಜರನ್ನ೩ ದಿ. ೭೦೨.೧೫೨೯ ಭಾನುವಾರ) 


ನಂಜುಂಡೇಶ್ವರ ಸ್ಪಾಮಿಯ ಅಂಗರಂಗವೈಭವಕ್ಕಾಗಿ ಮಹಾಶಿವರಾತ್ರಿ ಪುಣ್ಯಕಾಲದಲ್ಲಿ 


ಬೋವನಹಳ್ಳಿ ಮತ್ತು ವೋಲೇನಹಳ್ಳಿ ಗ್ರಾಮಗಳನ್ನು ದಾನ ಮಾಡಿದ್ದು ದಾನಿಯ ಹೆಸರು 


೩೧೦ 


ನಷ್ಟವಾಗಿದೆ. ತಿರುಮಲರಾಯ ಮಹಾರಾಯರಿಗೆ ಪುಣ್ಯವಾಗಲೆಂದು ವಾರಣಾಸಿಯ 


ಕೆಂಪನರಸಣ್ಣನವರ ಹೇಳಿಕೆಯಂತೆ ಸಮರ್ಪಿಸಿದ್ದು. 


ಈ ತಿರುಮಲರಾಯ ಕೃಷ್ಣದೇವರಾಯನ ಮಗ ಎನಿಸುತ್ತದೆ. ಈ ಗ್ರಾಮದ ಎತ್ತಿನ 


ಸುಂಕ, ಸ್ಥಳ ಸುಂಕಗಳನ್ನು ಸ್ವಾಮಿಯ ಅಮೃತಪಡಿಗಾಗಿ ನೀಡಿದೆ. 


* ತುಮಕೂರು ಜಿಲ್ಲೆ ಚಿಕನಾಯಕನಹಳ್ಳಿ ತಾಲೂಕು ಪಂಕಜನಹಳ್ಳಿ ಶಾಸನ 


(ಎ.ಕೆ.೫ಳ1 ತುಮ-೮೩ ದಿನಾಂಕ: ೭೬.೦೨.೧೫೨೯ ಭಾನುವಾರ) 


ಬಾಣವಾಡಿಯ ಚೆಂನಿಸೆಟ್ಟಿಯು ಅರಸನಿಗೆ ಶುಭವಾಗಲೆಂದು ಶೆಟ್ಟಿಕೆರೆ ಸೀಮೆಯ 
ಪಂಕಜನಹಳ್ಳಿಯನ್ನು ಅಲ್ಲಿನ ಮಲ್ಲಿಕಾರ್ಜುನದೇವರ ಸಕಲ ಸೇವೆಗಾಗಿ ದಾನ ಮಾಡುತ್ತಾನೆ. 


ಪಂಪಾಕ್ಷೇತ್ರದ ವಿರೂಪಾಕ್ಷನ ಸಂನಿಧಿಯಲ್ಲಿ ಪುರಧರ್ಮವಾಗಿ ನೀಡಿದ ದಾನ 


ಕೃಷ್ಣದೇವರಾಯನು ಅರಸನಾದ ಕ್ರಿಶ. ೧೫೦೯ ನೇ ವರ್ಷದಿಂದ ಕ್ರಿ.ಶ. 
೧೫೨೯ರವರೆಗಿನ ಅವನ ಶಾಸನಗಳಲ್ಲಿ ಸುಮಾರು ಇಪ್ಪತ್ತ ರಿಂದ ಮೂವತ್ತು ಶಾಸನಗಳು 


ಶೈವ ದೇವಾಲಯಗಳಿಗಾಗಿ ಹಾಕಿದವಾಗಿವೆ. 


ವಿಜಯನಗರದ ಹತ್ತಿರದ ಗೂಳ್ಯಂ ನಿಂದ ಮೊದಲಾಗಿ ದೂರದ ಚಾಮರಾಜನಗರ 
ಜಿಲ್ಲೆಯ ತ್ರಿಯಂಬಕಪುರ, ಕೋಲಾರದ ಮುಳಬಾಗಲು, ಮೈಸೂರಿನ ಹೊಸಪುರ, ಕೋಡಿಹಳ್ಳಿ 
ಹೆಗ್ಗಡದೇವನಕೋಟೆ ಆಂಧ್ರಪ್ರದೇಶದ ಅಲಂಪುರ, ಕಂಬದೂರು ಇತ್ಯಾದಿ ದೂರದೂರದ 
ಊರುಗಳಲ್ಲಿ ರಾಯನ ನಿರೂಪದಿಂದ, ಅಲ್ಲಲ್ಲಿನ ಆಡಳಿತಕಾರರು ಸ್ವಯಂ ಸ್ಫೂರ್ತಿಯಿಂದ 
ಜನರ ಸಹಾಯದಿಂದ ನಿರ್ಮಿಸಿದ ಹೊಸ ದೇವಾಲಯ, ಬಾವಿ, ತೋಟ, ಗ್ರಾಮಗಳು, 
ಜೀರ್ಣೋದ್ದಾರ ಮಾಡಿದ ದೇವಾಲಯಗಳೂ ಉತ್ತವಾದಿ ಹೊಸ ಧಾರ್ಮಿಕ ಆಚರಣೆಗಳನ್ನು 
ಅಳವಡಿಸಿಕೊಂಡ ದೇವಾಲಯಗಳೂ ಈ ಶಾಸನಗಳಲ್ಲಿ ನಮೂದಾಗಿದೆ. ಬ್ರಾಹ್ಗಣ ಭೋಜನದ 


ವ್ಯವಸ್ಥೆ ಭೂಮಿಯನ್ನು ಖರೀದಿಸಿ ಅಲ್ಲಿ ಮಾವು, ಹಲಸು, ನೇರಳೆ, ಸಂಪಿಗೆ ಮುಂತಾದ 


೩೧೧ 


ಹಲವು ಮರಗಳನು ಬೆಳೆಸಿ, ಅಗಹಾರದ ಮಹಾಪೂಜೆಗೆಂದು ಸಮರ್ಪಿಸಿದ ಸಂಗತಿ ಇಲ್ಲಿವೆ. 
ಸೋಮೇಶ್ವರ ದೇವಾಲಯದ ಜೀರ್ಣೋದ್ದಾರ, ವೀರಭದ್ರ ದೇವರ ಪ್ರತಿಷ್ಠೆ ಮಲ್ಲಿಕಾರ್ಜುನನಿಗೆ 
ನೈವೇದ್ಯ, ಈರಪ್ಪದೇವಗೆ ಅಮೃತಪಡಿ, ಗೋಕರ್ಣದಲ್ಲಿ ಛತ್ರ ಹೀಗೆ ಬಹುಮುಖಿಯಾದ 
ಕಾರ್ಯಗಳನ್ನು ಸ್ವಯಂ ಆಡಳಿತಗಾರರೂ ಊರ ಪ್ರಮುಖರೂ ಮುಂದೆ ಬಂದು ನಡೆಸಿದ 


ಕಾರ್ಯದ ಸಾಕ್ಷಿರೂಪದ ಶಾಸನಗಳು. 


ಕೃಷ್ಣದೇವರಾಯನ ಕಾಲದಲ್ಲಿ ಎಲ್ಲರೂ ಅವರವರ ನಂಬುಗೆಯಂತೆ ಧರ್ಮಾಚರಣೆ 
ಮಾಡಲು ಮುಕ್ತ ಅವಕಾಶವಿತ್ತಲ್ಲದೇ, ನಾನಾ ರೀತಿಯ ಇಂತಹ ಕೆಲಸಗಳಿಗೆ ಕೃಷ್ಣದೇವರಾಯನ 


ಆಡಳಿತಾಂಗದ ಮತ್ತು ರಾಯನ ಸ್ಪಂತ ಪರಿವಾರದ ಬೆಂಬಲವಿತ್ತು 
ಧಾರ್ಮಿಕ ಶಾಸನಗಳ ಸಮೀಕ್ಷೆ 


ಕೃಷ್ಣದೇವರಾಯನ ಕಾಲದ ಧಾರ್ಮಿಕ ಶಾಸನಗಳನ್ನು ಪರಿಶೀಲಿಸಿದಾಗ ಮೊದಲು 
ಕಾಣುವುದು ಶಾಸನಗಳ ಸಂಖ್ಯೆ. ರಾಯನ ಆಡಳಿತ ಅವಧಿ ಕೇವಲ ಇಪ್ಪತ್ತು ವರುಷ. 
ಆತನು ಪಟ್ಟವೇರಿದಾಗ ಕೇವಲ ಒಂದೆರಡು ವರ್ಷಗಳು ಯುವರಾಜನಾಗಿ ಆಡಳಿತದ 
ಅನುಭವವಿತ್ತು. ತುಳವ ವೀರನರಸಿಂಹನ ಕೈಕೆಳಗೆ ಯುವರಾಜನಾಗಿ ರಾಜಧಾನಿಯ ರಕ್ಷಣೆ 
ಮಾಡುತ್ತಿದ್ದನು. ಅನಂತರ ವೀರನರಸಿಂಹನ ಮರಣಕಾಲದ ಸಂದಿಗ್ಗತೆಯನ್ನು ದಾಟಿ 
ಅರಸನಾದಾಗ ರಾಜ್ಯದ ಎಲ್ಲಾ ಕಡೆಯಿಂದ ಅವನು ಅನನುಭವಿ ಎಂಬ ಕಾರಣಕ್ಕೆ ವಿರೋಧ 
ವ್ಯಕ್ತವಾಗಿತ್ತು. ಆದರೆ ಪಟ್ಟಾಭಿಷಿಕ್ಷರಾಗುವಾಗಲೇ “ಅಭಿಷೇಕದ ನೀರು ಮಸ್ತಕದ ಮೇಲೆ 
ಸುರಿಯುತ್ತಿರುವಾಗಲೇ ಈ ರಾಜ ಪ್ರತಿಭಾಶಾಲಿಯ ತಲೆಯು ರಾಜ್ಯ ವಿಚಾರಗಳಲ್ಲಿ 
ಮಗ್ಗವಾಗಿತ್ತು”” ವೀರನರಸಿಂಹನ ಆಳ್ಗಿಕೆಯು ಸಾಮಾಜ್ಯಕ್ಕೂ ಜನಾಂಗಕ್ಕೂ ಅಹಿತಕರವಾಗಿದ್ದಿತು. 
ಸಾಮ್ರಾಜ್ಯವು ಬಲಗುಂದಿತ್ತು. ಭಂಡಾರವು ಬರಿದಾಗಿತ್ತು. ವೈರಿಗಳು ಪ್ರಬಲಿಸಿ 


ಹೊಂಚುಹಾಕಿಕೊಂಡು ಕುಳಿತಿದ್ದರು. ಪ್ರಜಾಜನರು ಪರಿತಾಪದಿಂದ ಬೇಯುತ್ತಿದ್ದರು. 


ಅಸಂತೋಷದ ಜ್ಞಾಲಾಮುಖಿಯು ಯಾವಾಗ, ಯಾವೆಡೆಯಲ್ಲಿ ಭುಗಿಲೆದ್ದು ಉರಿಹೇಳುವುದೋ 


೩೧೨ 


ಹೇಳುವಂತಿರಲಿಲ್ಲ.” ಅಂತಹ ಪರಿಸ್ಥಿತಿಯಲ್ಲಿ ಜನರಲ್ಲಿ ರಕ್ಷಣೆಯ ನಂಬಿಕೆಯನ್ನು ಹುಟ್ಟಿಸಲು 


ಮೊದಲ ಕಾರ್ಯಕ್ರಮವೇ ಧಾರ್ಮಿಕ ಪುನರುತ್ನಾನದ ಕೆಲಸ. 


ಕೃಷ್ಣದೇವರಾಯನು ಮೊದಲಬಾರಿಗೆ ಹದಿನಾರು ನಾಡುಗಳ ಪ್ರಮುಖರ ಸಭೆ ಕರೆದು 
ರಾಜ್ಯದ ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ಧಾರ್ಮಿಕ ಪರಿಸ್ಥಿತಿಯನ್ನು ಕಂಡು ಅವನಿಗೆ 
ಕಳವಳವಾಗಿರಬೇಕು. ಆದ್ದರಿಂದಲೇ ಅವನು ರಾಜಧಾನಿಯ ವಿರೂಪಾಕ್ಷ, ಪ್ರಸನ್ನ ವಿರೂಪಾಕ್ಷ, 
ವಿಜಯವಿಠಲ, ಹಜಾರರಾಮ ದೇವಾಲಯಗಳ ಅಭಿವೃದ್ಧಿಗೆ ಸಂಕಲ್ಪ ಮಾಡಿರಬೇಕು. 
ಅದರಂತೆಯೇ ಬಾಲಕೃಷ್ಣ, ಅನಂತಶಯನ, ಉಗನರಸಿಂಹ ಮುಂತಾದ ಹೊಸದೇವಾಲಯಗಳ 
ನಿರ್ಮಾಣಕ್ಕೆ ನಿರ್ಧರಿಸಿರಬೇಕು. ಆದರೆ ಸಂಪರ್ಕ ಸಾಧನೆಗಳೂ, ಸಮೂಹ ಮಾಧ್ಯಮಗಳೂ 
ನಾಮ ಮಾತ್ರಕ್ಕೆ ಇದ್ದ ಆ ಕಾಲದಲ್ಲಿ ರಾಜ್ಯದೆಲ್ಲೆಡೆ ತನ್ನ ನಾಯಕ, ದಳವಾಯಿ ಮತ್ತು 
ಅಧಿಕಾರಿಗಳೆಲ್ಲರಲ್ಲಿ ಧಾರ್ಮಿಕ ಪುನರುತ್ನಾನದ ಭಾವನೆಯನ್ನು ಹೇಗೆ ಜಾಗೃತಿಗೊಳಿಸಿದನೋ 
ತಿಳಿಯದು. ಆದರೆ ರಾಯನು ಎಲ್ಲೇ ಇರಲಿ, ರಾಜಧಾನಿಯಲ್ಲಿರಲಿ ಈ ಧರ್ಮ ಜಾಗೃತಿಯ 


ಕೆಲಸ ಇಡೀ ರಾಜ್ಯದ ಮೂಲೆಗೂ ತಲುಪಿತು. 


ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಇತರ ಪ್ರದೇಶಗಳಲ್ಲಿ ಅವನು ಹಾಕಿಸಿದ 
ಸಂಸ್ಕೃತ, ತಮಿಳು, ತೆಲುಗು ಮತ್ತು ಕನ್ನಡ ಶಾಸನಗಳು ಅವನು ಮಾಡಿದ ಧರ್ಮಕಾರ್ಯಗಳನ್ನು 
ಸಾರಿ ಹೇಳುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಗುಡಿ ಗುಡಾರಗಳು ಅವನಿಂದ 
ದುರಸ್ಲಿಯಾದವು. ನಾಯಂಕಾರರು ತಮಗೆ ನಾಯಕತನ ದೊರಕಿದ ಸಂತೋಷಕ್ಕೆ ದೇವರ 
ನೈವೇದ್ಯ ಅಂಗರಂಗ ವೈಭೋಗಗಳಿಗಾಗಿ ಗ್ರಾಮದಾನ ಭೂದಾನ ಮಾಡಿದರು. ತೆಪ್ಪಕೊಳ, 
ತೋಟಗಳನ್ನ ಛತ್ರ ಅರವಂಟಿಗೆ ಧರ್ಮವಏತಗಳನ್ನು ಏರ್ಪಡಿಸಿದರು. ಹೊಸ ಅಗ್ರಹಾರಗಳು 
ನೆಲೆಗೊಂಡವು. ಬ್ರಾಹ್ಮಣರಿಗೆ ಅನೇಕ ವೃತ್ತಿಗಳನ್ನು ಏರ್ಪಡಿಸಿ ದಾನ ನೀಡಿದನು. ರಸ್ತೆಗಳು, 


ಸೇತುವೆಗಳು, ಸಂತೆಗಳು ಪ್ರಾರಂಭವಾದವು. 


ವೈಖಾನಸ ಆಗಮದ ಪ್ರಕಾರ ಉದಯಾಸ್ವಮಾನ ಪೂಜೆಗಳನ್ನು ನಡೆಸುತ್ತಿದ್ದ ವೈಷ್ಣವ 


oS) 


ದೇವಾಲಯಗಳಲ್ಲಿ ನಾನಾ ನಮೂನೆಯ ನೈವೇದ್ಯ, ಪಸಾದ ಮತ್ತು ಹೊಸ ಹೊಸ ಉತ್ತವಗಳು 


೩೧೩ 


ಪ್ರಾರಂಭವಾದವು. ಹಿಂದೆ ನೋಡಿದ ಶಾಸನಗಳಲ್ಲಿ ಇದರ ವಿಪುಲವಾದ ಉಲ್ಲೇಖಗಳಿವೆ. 
ದೇವಾಲಯಗಳಲ್ಲಿ ನೂರಾರು ಜನ ಕೆಲಸಮಾಡತೊಡಗಿದರು. ತತ್ತಲವಾಗಿ ಗ್ರಾಮ-ನಗರ 


ಜೀವನ ಸಮೃದ್ಧವಾಯಿತು. 


ಕೃಷ್ಣದೇವರಾಯನು ತಾನು ಮಾಡಿದ ಧರ್ಮಕಾರ್ಯಗಳನ್ನು ಸೂರ್ಯಗಹಣ, 
ಚೆಂದಗಹಣ, ಸೋಮೋಪರಾಗ ಪುಣ್ಯಕಾಲದಲ್ಲಿ ಉತ್ಸಾನ ದ್ಹಾದಶಯಂತಹ ಶುಭದಿನಗಳಲ್ಲಿ 
ತನ್ನ ತಂದೆ ನರಸನಾಯಕನೂ ತಾಯಿ ನಾಗಲಾಂಬೆಗೂ ಪುಣ್ಯವಾಗಲೆಂದು, 
ಧರ್ಮವಾಗಲೆಂದೂ ದಾನದತ್ತಿ ಕೊಟ್ಟು ಶಾಸನ ಹಾಕಿಸಿದ್ದಾನೆ. ಅಲ್ಲಲ್ಲಿಯ ಅನಾನುಕೂಲಗಳನ್ನು 
ಪರಿಹರಿಸಿ, ಅನವಶ್ಯದ ತೆರಿಗೆಗಳನ್ನು ರದ್ದುಮಾಡಿ ಯಾತ್ರಿಕರ ಅನುಕೂಲಕ್ಕಾಗಿ ನೂರು 
ಕಂಬದ ಮಂಟಪ, ಸಾವಿರ ಕಂಬದ ಮಂಟಪ, ಕಲ್ಯಾಣಮಂಟಪ ಮುಂತಾದವುಗಳನ್ನು 


ನಿದ್ದಿಸಿದನು. ಬ್ರಾಹಣರ ಊಟಕ್ಕೆ ಛತ್ರಗಳಲ್ಲಿ ದತ್ತಿ ನೀಡಲಾಯಿತು. 


ಕೃಷ್ಣದೇವರಾಯನ ಉಮ್ಮತ್ತೂರು ವಿಜಯ, ಕಳಿಂಗದಿಗ್ದಿಜಯ ಮತ್ತು ಸುಲ್ತಾನರ 
ಮೇಲಿನ ಸತತ ವಿಜಯಗಳಿಂದ ಪ್ರಾಯಶಃ ಉತ್ತೇಜಿತರಾದ ಪ್ರಜೆಗಳು, ಅವನು ನಾನಾ 
ದೇವಾಲಯಗಳಿಗೆ ನೀಡಿದ ಗ್ರಾಮ, ಭೂಮಿ, ಆಭರಣ ಮತ್ತು ಹಣದಿಂದ ಉಲ್ಲಸಿತರಾದ 
ಅವನ ಸಾಮಂತರಾದ ಪ್ರಭುಗಳು. ಅವನ ಆಸ್ಥಾನದ ಕವಿ-ಪಂಡಿತರು. ಅವನಿಗೆ ನಾನಾ 
ರೀತಿಯ ಬಿರುದು ಪ್ರಶಸ್ತಿಗಳನ್ನು ನೀಡಿ ಗೌರವತೋರಿದರು. ಅನಂತರ ಕೃಷ್ಣದೇವರಾಯನಿಗೆ 


ಸಂತಾನವಾಗಲೆಂದು ಪ್ರಾರ್ಥಿಸಿ ಶಾಸನ ಹಾಕಿದರು. 


ಕೆಲವು ಕಡೆ “ಕೃಷ್ಣದೇವರಾಯನಿಗೆ ಶತುಕ್ಷಯ, ಮಿತ್ರೋರ್ಜಿತ, ಆಯುರಾರೋಗ್ಯ 
ಐಶ್ವರ್ಯ” ಉಂಟಾಗಲೆಂದು ಪ್ರಜೆಗಳು ಹಾರೈಸಿ ಹಾಕಿದ ಶಾಸನಗಳಿವೆ. ಈ ರೀತಿಯಲ್ಲಿ 
ತನ್ನ ಪ್ರಜೆಗಳ ಅಭಿಮಾನ ಪೀತಿಗಳನ್ನು ಸೂರೆಗೊಂಡ ರಾಜ ಕೃಷ್ಣದೇವರಾಯನೊಬ್ಬನೇ 
ಎನಿಸುತ್ತದೆ. ವಂದಿಮಾಗಧರಿಂದ, ಆಸ್ಥಾನಕವಿಗಳಿಂದ, ಭಟ್ಟಂಗಿಗಳಿಂದ ಹೊಗಳಿಸಿಕೊಂಡು 


ಮೆರೆಯುವುದು ಬೇರೆ. ಆದರೆ ರಾಯನ ನಡವಳಿಕೆಯಿಂದ, ಧರ್ಮಶ್ರದ್ದೆಯಿಂದ, ಪ್ರಜೋಪಕಾರಿ 


೩೧೪ 


ಆಡಳಿತದಿಂದ ಪ್ರೇರಿತರಾಗಿ ಪ್ರಜೆಗಳು ರಾಜನ ಕ್ಷೇಮಕ್ಕಾಗಿ ಧರ್ಮಕಾರ್ಯಗಳನ್ನು ಮಾಡುವುದು 


ವಿಶೇಷ. 


ಕೃಷ್ಣದೇವರಾಯನ ಕಾಲದ ಧಾರ್ಮಿಕ ಶಾಸನಗಳ ಹರವು ಅವನ ಧಾರ್ಮಿಕ 
ಕೆಲಸಗಳಿಗೆ ತಕ್ಕಂತಿದೆ. ಅವನ ಧಾರ್ಮಿಕ ಕಾರ್ಯಗಳ ಪರಿಚಯ ನೀಡುವ ಈ ಶಾಸನಗಳನ್ನು 
ಪರಿಶೀಲಿಸುತ್ತಿದ್ದಂತೆ ಅದರಿಂದಾದ ಧಾರ್ಮಿಕ ಸಾಮರಸ್ಯ, ಶ್ರದ್ದೆ ಮತ್ತು ಸ್ಹಾಭಿಮಾನಗಳಿಂದ 
ಸಾಮ್ರಾಜ್ಯವು ಅನೇಕರು ವರ್ಣಿಸಿದಂತೆ "ಉತ್ತುಂಗ ಪರಿಸ್ಥಿತಿ'ಯನ್ನು ತಲುಪಿತು. ಕ್ರೈಸ್ತರೂ. 
ಮುಸಲ್ಮಾನರೂ ಮತ್ತಿತರ ಧರ್ಮದವರೂ. ವಿದೇಶೀಯರಾದ ಪೋರ್ಚುಗೀಸರೂ 
ಕೃಷ್ಣದೇವರಾಯನ ಧಾರ್ಮಿಕ ಧೋರಣೆಗಳನ್ನು ಅಭಿಮಾನದಿಂದ ಕೊಂಡಾಡಿದ್ದಾರೆ. ಸಾಮ್ರಾಜ್ಯದ 


ಅಂತರಂಗದಲ್ಲಿ ಶಾಂತತೆಯು ನೆಲೆಸಿ ಭೂಮಿಯು ಫಲಭರಿತವಾಯಿತು. 


“ರಾಯನ ಔದಾರ್ಯವು ಅಮಿತವಾಗಿದ್ದಿತು. ಆತನ ದಾನಗಳು ಹಿಂದಿನ ಎಲ್ಲ 
ಅರಸರ ದಾನಗಳನ್ನು ಮೀರಿವೆ. ಆತನು ಕಂಚಿ, ತಿರುಪತಿ, ಶ್ರೀಶೈಲ, ಅಹೋಬಲ ಮೊದಲಾದ 
ಕ್ಷೇತ್ರಗಳಲ್ಲಿ ಅನೇಕ ಬಾರಿ ಮಹಾದಾನಗಳನ್ನು ಮಾಡಿದನು. ದೇವಾಲಯ, ಮಠ, ಸತ್ರ 
ಮೊದಲಾದವುಗಳಿಗೆ ಜೀರ್ಣೋದ್ದಾರ, ನಿತ್ಯಪೂಜಾದಿ ಕ್ರಮಗಳು, ಉತ್ಸವ, ವಿದ್ಯಾದಾನ, 


ಅನ್ನದಾನ ಮುಂತಾದ ಕಾರ್ಯಗಳು ನಡೆಯಬೇಕೆಂದು ಹೇರಳವಾಗಿ ಹಣವನ್ನು ನೀಡಿದನು 


೧೦. 


೧೧. 


೩೧೫ 


ಅಡಿಟಿಪ್ಪಣಿಗಳು 


ಕೃಷ್ಣ ಎಂ ಎಚ್‌ : ಪ್ರೆಸಿಡೆನ್ನಿಯಲ್‌ ಅಡೆಸ್‌, ಕರ್ನಾಟಕ ಹಿಸ್ಪಾರಿಕಲ್‌ ಕಾನ್‌ಫರೆನ್ಸ್‌ 
ವಿಜಯನಗರ ಸೆಂಚನರಿ ಸೆಲಬರೇಷನ್ಸ್‌, ೧೯೩೬ ಹಂಪಿ, ಷು.೧ 


ಶ್ರೀಪಾದ ರಾಮಶರ್ಮ : ವಿಜಯನಗರ ಮತ್ತು ಜಿನಧರ್ಮ, ವಿಜಯನಗರ ಷಟ್‌ಶತ 
ಸಾಂವತ್ತರಿತೋತ್ಸವ ಸಂಪುಟ ೧೯೩೬, ಪು೯ 


ಸಾಲೆತೊರೆ ಬಿ ಎ: ಮೆಡೀವಲ್‌ ಜೈನಿಸಂ, ಕರ್ನಾಟಕ ಪಬ್ಲಿಷಿಂಗ್‌ ಹೌಸ್‌, ಮುಂಬಯಿ, 
೧೯೩೮ ಹು.೩೦೦ 


ಶಿವರುದಸ್ಟಾಮಿ ಎಸ್‌ ಎನ್‌ : ವಿಜಯನಗರ ಟೆಂಪಲ್ಡ್‌ ಇನ್‌ ಕರ್ನಾಟಕ, ಡೈರೆಕ್ಟೋರೇಟ್‌ 
ಆಫ್‌ ಆರ್ಕಿಯಾಲಜಿ ಅಂಡ ಮ್ಯುಜಿಯಮ್ಸ್‌, ಮೈಸೂರು, ೧೯೯೬, ಪು.೧೮ 


ಶೆಟ್ಟಿ ಎಸ್‌ ಡಿ : ಜೈನ ಬಸದಿಗಳು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. ಪು೨೯ 


ರಾಮಚಂದರಾವ್‌.ಎಸ್‌.ಕೆ. : ತಿರುಪತಿ ತಿಮ್ಮಪ್ಪ ಐ.ಬಿ.ಎಚ್‌.ಪ್ರಕಾಶನ, ಬೆಂಗಳೂರು. 
೧೯೮೦ ಪು.ಸ. 


ಟಿ.ಟಿ.ಡಿ. ಇನಿ ಪನ್‌, ತಿರುಮಲ ತಿರುಪತಿ ದೇವಸ್ಥಾನಂಸ, ತಿರುಪತಿ ೧೯೯೮ ಸಂ.೧ 


ನಿಶ್ರೆಖ' ೧ 
ಸಂ.೨೦೦ ಕ್ರಿಶ.೧೪೨೯. 
ವೀರರಾಘವಾಚಾರ್ಯ ಟಿ.ಕೆ.ಟಿ. : ಹಿಸ್ಮರಿ ಆಫ್‌ ತಿರುಪತಿ (ದಿ ತಿರುವೇಂಗಡಂ 
ಟೆಂಪಲ್‌ VOLID ತಿ.ತಿ.ದೇವಸ್ಥಾನಂಸ. ತಿರುಪತಿ ೧೯೫೪. ಪು.೬೨೪, ೬೨೬, 
೬೨೯, ೬೩೧, ೬೩೫. 


ರಾಮಚಂದರಾವ್‌.ಎಸ್‌.ಕೆ. : ಪೂರ್ಮೋಕ್ಟ. ಪು.೧೩೩. 
ಪು. 


ರಾಮಚಂದರಾವ್‌ ಎಸ್‌.ಕೆ. : ಪೂರ್ಮೋಕ್ವ. ೩೪, ೧೩೫. 


ಫರ್ದರ್‌ ನೋರ್ಸಸ್‌ ಆಫ್‌ ವಿಜಯನಗರ ಹಿಸ್ಪರಿ-ಸಂ.೧. ಹು.೧೦೯ ಸಂ.೩ 
ಹು.೪೬-೪೭ ಹರಿಭಟ್ಟನ ನರಸಿಂಹ ಪುರಾಣ. ೨೧-೨೨-೨೪ ಮತ್ತು ಕೊಟ್ರಯ್ಯ 
ಸಿ.ಟಿ.ಎಂ. ಇನ ಪನ್‌ ಆಫ್‌ ವಿಠಲ ಟೆಂಪಲ್‌ ಅಟ್‌ ಹಂಪಿ-ಇಂಡಿಯನ್‌ ಹಿಸರಿ 

ನಿಶ್ರಖ ೧ © pe 
ಅಂಡ್‌ ಎಪಿಗ್ರಾಪಿ (ಡಾ.ಜಿ.ಎಸ್‌.ಗಾಯಿ ಫೆಲಿಸಿಟೇಷನ್‌ ವಾಲ್ಕುಮ್‌) ಸಂ. ಕೆ.ವಿ.ರಮೇಶ 
ಮತ್ತಿತರರು, ಆಗಮ ಕಲಾಪಕಾಶನ, ಡೆಲ್ಲಿ ೧೯೯೬) 


೧೨. ಪಾಂಡುರಂಗದೇಸಾಯಿ : ವಿಜಯನಗರ ಸಾಮಾಜ್ಞ ಕರ್ನಾಟಕ ಇತಿಹಾಸ ಸಂಶೋಧನ 


ಲ್‌ 


ಮಂಡಳಿ, ಧಾರವಾಡ, ೨೦೦೮, ರರ 


ಅಧ್ಯಾಯ : ಆರು 


ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿವೇಚನೆ 


೩೧೬ 


ಸಾಮಾಜಿಕ ವಿವೇಚನೆ 


ಕೃಷ್ಣದೇವರಾಯನ ಕಾಲದಲ್ಲಿ ಹಿಂದೂ ಸಮಾಜವು ಚಾತುರ್ವರ್ಣಪದ್ಧತಿಯ ಮೇಲೆ 
ಸಂಘಟಿತವಾಗಿತ್ತು ಕೃಷ್ಣದೇವರಾಯನು ಬಲಿಷ್ಠನಾದ ಚಕ್ರವರ್ತಿಯಾಗಿದ್ದನು. ಅದು "ರಾಜಾ 
ಪ್ರತ್ಯಕ್ಷ ದೇವತಾ' ಎಂದು ನಂಬಿದ ಕಾಲವಾಗಿತ್ತು. ಅರಸನು ದಾರಿ ತಪ್ಪಿದರೆ ಸರಿದಾರಿಗೆ 
ತರುವ, ತಿಳಿಹೇಳುವ ಮಂತ್ರಿಮಂಡಲ ಮತ್ತು ಗುರುಗಳು ಕೃಷ್ಣದೇವರಾಯನ ಕಾಲದಲ್ಲಿ 
ಎಚ್ಚರದಿಂದಿದ್ದರು. ಈ ಸಾಮ್ರಾಜ್ಯದ ಆಡಳಿತವು ಮೊದಲಿನಿಂದಲೂ "ಪೂರ್ವದ ಮರ್ಯಾದೆ” 
ಅಂದರೆ ಹಿಂದಿನಿಂದ ಬಂದ ಸಂಪ್ರದಾಯ ಮತ್ತು ಪರಂಪರೆಗಳಿಗೆ ಅನುಗುಣವಾಗಿ 
ನಡೆಯುತ್ತಿತ್ತು. ರಾಜನನ್ನು "ಪ್ರತ್ಯಕ್ಷ ಕೃಷ್ಣಾವತಾರಂ' ಎಂದು ತಿಳಿದಿದ್ದ ಜನರು ಅವನ ಪ್ರತಿಯೊಂದು 
ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. 

ಕೃತ್ರಿಯರು ವೀರರೂ ಆಡಳಿತಮಾಡುವವರೂ, ಬ್ರಾಹ್ಮಣರು ಪಂಡಿತರೂ 
ಸಕಲಶಾಸ್ತ್ರವಿಶಾರದರೂ ವಿಶ್ನಾಸಾರ್ಹರೂ ರಾಜಕಾರ್ಯವಿಶಾರದರೂ ಎಂಬ ಮನ್ನಣೆಗೆ 
ಪಾತ್ರರಾಗಿದ್ದರು. ವೈಶ್ಯರು ವ್ಯಾಪಾರ, ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿದ್ದರು. ನಿಶ್ಚಿತವಾಗಿ 
ದಲಿತರು ಅಸ್ಪೃಶ್ಯರು ರಾಜ್ಯದ ಎಲ್ಲ ಕಡೆ ಶ್ರಮಿಕರಾಗಿದ್ದರು. ಆಡಳಿತವು 
ನ್ಯಾಯಪಕ್ಷಪಾತಿಯಾಗಿದ್ದರಿಂದ ಅಷ್ಟಾಗಿ ಶೋಷಣೆ ಇರಲಿಲ್ಲ. ಅಗ್ರಹಾರಗಳಲ್ಲಿ ದೇವಸ್ಥಾನ 
ಮತ್ತಿತರ ಸಂಸ್ಥೆಗಳಲ್ಲಿ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದರು. 
ಜಾತಿ, ಧರ್ಮ 


ಕೃಷ್ಣದೇವರಾಯನ ಆಡಳಿತವು ಎಲ್ಲ ಜಾತಿ, ಮತ, ಪಂಥಗಳಿಗೆ ಜೀವನಾವಕಾಶ ನೀಡಿತ್ತು. 
ಮುಸಲ್ಮಾನರು ಕೈಸ್ಸರೂ ಸಂತೋಷದಿಂದ ಸಮಾಜದಲ್ಲಿ ಜೀವಿಸುತ್ತಿದ್ದರು. ಅವರವರ ನಂಬುಗೆಯ 


ಪಕಾರ ಅವರವರಿಗಿಷ ಷ್ಲವಾದ ಧರ್ಮಾನುಸರಣೆ ಮಾಡಲು ಮುಕ್ತವಾದ ವಾತಾವರಣವಿತ್ತು 


೩೧೭ 


ರಾಜ್ಯದ ಬೇರೆ ಬೇರೆ ಪ್ರಾಂತಗಳಲ್ಲಿ ವಾಸ ಮಾಡುತ್ತಿದ್ದ ಮುಸಲ್ಮಾನರು, ಕ್ರಿಸ್ಲೀಯರು 
ಯಹೂದಿಯರೂ ಕೂಡಾ ಜನರಿಂದಾಗಲಿ ಸರಕಾರದಿಂದಲಾಗಲಿ ಯಾವುದೇ ತೊಂದರೆಯಿಲ್ಲದೆ 


ಜೀವಿಸುತ್ತಿದ್ದರು. 


ಕೃಷ್ಣದೇವರಾಯನು ಪರಮ ವೈಷ್ಣವನಾಗಿದ್ದರೂ ಶೈವರಿಗೂ ಜೈನರಿಗೂ ಯಾವುದೇ 
ತೊಂದರೆಯಾಗದಂತೆಯೂ ಅವರಿಗೂ ರಾಜಕೀಯ ಪ್ರೋತ್ಸಾಹ, ಅವಕಾಶ ಸಿಗುವಂತೆಯೂ 
ನೋಡಿಕೊಂಡನು. ಅವನು ಪಟ್ಟವೇರಿದೊಡನೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ನಾನಾ 
ಅನುಕೂಲಗಳನ್ನು ಮಾಡಿದನು. ತಿರುಪತಿ, ಕಂಚಿ, ಸಿಂಹಾಚಲ, ಅಹೋಬಲ, ತಿರುವಣ್ಣಾಮಲೈ, 
ಚಿದಂಬರಂ, ಕಾಳಹಸ್ತಿ, ಶ್ರೀಶೈಲ ಮತ್ತು ಅಮರಾವತಿ ದೇವಸ್ಥಾನಗಳನ್ನು ಅಭಿವೃದ್ದಿಪಡಿಸಿದನು. 


ಅವನ ಆಡಳಿತದಲ್ಲಿ ವೈಷ್ಣವ ಮತ್ತು ಸ್ಮಾರ್ತ ಬ್ರಾಹ್ಮಣರಿಗೆ ತಕ್ಕ ಅವಕಾಶಗಳನ್ನು ನೀಡಿದ್ದನು. 


ರಾಯನು ತಿರುಮಲ ಶ್ರೀವೆಂಕಟೇಶ್ವರ ದೇವಸ್ಥಾನಕ್ಕೆ ನಾನಾ ಕಾಣಿಕೆಗಳನ್ನು ನೀಡಿದ್ದು 
ಸರ್ವವಿದಿತ ಅವನು ತಿರುಮಲೆಗೆ ಹೋದಾಗಲೆಲ್ಲಾ ತಪ್ಪದೇ ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನಕ್ಕೆ 
ಭೇಟಿ ನೀಡಿದನು. ಅಲ್ಲಿ ಅವನು ನೂರು ಕಂಬದ ಮಂಟಪವನ್ನೂ ಕ್ರಿಶ. ೧೫೧೭ರಲ್ಲಿ 


ಭವ್ಯವಾದ ರಾಯಗೋಪರವನ್ನೂ ನಿರ್ದಿಸಿದನು. ನಾನಾ ಕಾಣಿಕೆಗಳನ್ನು ನೀಡಿದನು. 


ಕಾಂಚೀಪುರದ ಅಲ್ಲಾಳ ಪೆರುಮಾಳ ದೇವಾಲಯಕ್ಕೆ ನಾನಾ ಕಾಣಿಕೆಗಳನ್ನು ನೀಡಿದನು. 
ಅಲ್ಲಿಯ ಗೋಪುರಕ್ಕೆ ಬಂಗಾರದ ಕವಚವನ್ನು ಹಾಕಿಸಲು ಸಾಕಷ್ಟು ಹಣ ನೀಡಿದನು. 
ಕಳಿಂಗ ವಿಜಯದ ಕಾಲದಲ್ಲಿ ಸಿಂಹಾಚಲಸ್ಟಾಮಿಯ ದೇವಾಲಯಕ್ಕೆ ಧಾರಾಳವಾಗಿ ದಾನ 
ನೀಡಿದನು. ಅಹೋಬಲ ನರಸಿಂಹಸ್ತಾಮಿಯ ದೇವಸ್ಥಾನದ ಅಭಿವೃದ್ದಿಯನ್ನು ಮಾಡಿದನು. 
ತಿರುವಣ್ಣಾಮಲೆಯ ಅರುಣಾಚಲೇಶ್ವರನ ಗುಡಿಗೆ ಸಾವಿರ ಕಂಬದ ಮಂಟಪವನ್ನು ಅತ್ಯಂತ 
ಎತ್ತರವಾದ ಗೋಪುರವನ್ನು ನಿರ್ಮಿಸಿದನು. ಶ್ರೀಶೈಲದ ಮಲ್ಲಿಕಾರ್ಜುನ ದೇವಾಲಯದ ಮುಂದೆ 
ಅನೇಕ ಶಿಲಾಮಂಟಪ ನಿರ್ಮಿಸಿ ದಾನದತ್ತಿಗಳನ್ನು ನೀಡಿ ಯಾತ್ರಿಕರ ಮೇಲಿನ ಎಲ್ಲ ತೆರಿಗೆಗಳನ್ನು 


ರದ್ದುಮಾಡಿದನು. 


೩೧೮ 


ಚಿದಂಬರಂನ ಪ್ರಸಿದ್ಧ ನಟರಾಜ ದೇವಸ್ಥಾನದ ಗೋಪುರಕ್ಕೆ ಚಿನ್ನದ ಹೊದಿಕೆಯನ್ನು 
ಹಾಕಿಸಿದನು; ಸುಂದರವಾದ ಎತ್ತರವಾದ ಗೋಪುರವನ್ನು ನಿರ್ಮಿಸಿದನು. ಜೈನರಿಗೂ ಮತ್ತಿತರ 
ವರ್ಗದವರಿಗೆ ಅಭಯನೀಡಿ ರಕ್ಷಿಸಿದನು. ಕೃಷ್ಣದೇವರಾಯನ ಕಾಲದಲ್ಲಿ ಹಿಂದೂ ಧರ್ಮದ 


ಬೇರೆ ಬೇರೆ ಪಂಥಗಳ ಕಟ್ಟರ್‌ ಪಂಧೀಯರು ಸಮರಸವಾದಿಗಳಾಗಿದ್ದರು. 


ವೈಷ್ಣವರಲ್ಲಿ ಎರಡು ಪಂಥಗಳು ಪ್ರಬಲವಾಗಿದ್ದವು. ಅಹೋಬಲ ಶ್ರೀವೈಷ್ಣವ ಮಠದ 
ತಾತಾಚಾರ್ಯರು ಕೃಷ್ಣದೇವರಾಯನಿಗೆ ಗುರುಸ್ಥಾನದಲ್ಲಿದ್ದರು. ಈ ತಾತಾಚಾರ್ಯ ಯಾರೆಂಬುದು 
ಈವರೆಗೆ ತಿಳಿದಿಲ್ಲ. ಮದ್ದಾಚಾರ್ಯ ಪ್ರಣೀತವಾದ ವೈಷ್ಣವ ಪಂಥದ - ದ್ವೈತ ಪಂಥದ 
ಜನಾಂಗದವರೂ ಬಲಾಢ್ಯರಾಗಿದ್ದರು. ಈ ತತ್ತ್ವ ಪ್ರತಿಪಾದಕರಾದ ವ್ಯಾಸತೀರ್ಥರು ತುಂಬಾ 
ಪ್ರಭಾವಶಾಲಿಯಾಗಿದ್ದರು. ವ್ಯಾಸತೀರ್ಥರು ಮೊದಲು ಮುಳಬಾಗಿಲಿನಲ್ಲಿದ್ದರು. ಅನಂತರ 
ಅವರು ಸಾಳುವ ನರಸಿಂಹನ ರಾಜಧಾನಿ ಚಂದಗಿರಿಗೆ ಬಂದರು. ಅವರು ಹನ್ನೆರಡು 
ವರ್ಷಕಾಲ ತಿರುಮಲ ವೆಂಕಟೇಶನ ಪೂಜಾಕೈಂಕರ್ಯದಲ್ಲಿದ್ದರು. ಸಾಳುವ ನರಸಿಂಹನು 
ವಿಜಯನಗರಾಧಿಪತಿಯಾದಾಗ ವ್ಯಾಸತೀರ್ಥರೂ ಹಂಪಿಗೆ ಬಂದರು. ಅವರು ಕೃಷ್ಣದೇವರಾಯನ 
ಆಪ್ತ ಗುರುಗಳಾಗಿದ್ದರು. ವ್ಯಾಸತೀರ್ಥರ ಆಶ್ರಮದಲ್ಲಿ ಪುರಂದರ-ಕನಕದಾಸರಾದಿಯಾಗಿ 
ಸೇರಿ ದಾಸಕೂಟ ಏರ್ಪಟ್ಟಿತು. ಆದರೆ ಕೃಷ್ಣದೇವರಾಯನ ನಂತರ ಮಾದಧ್ದರ ಪ್ರಭಾವ 


ಕಡಿಮೆಯಾಯಿತು. ಶೀವೈಷ್ಠವರ ಪ್ರಭಾವ ಬಲಿಯಿತು. 


ಆದರೆ ಆದಿಶಂಕರಚಾರ್ಯ ಸ್ಥಾಪಿತವಾದ ಶೃಂಗೇರಿ ಪೀಠದವರ ಮತ್ತು ಅವರ 
ಅನುಯಾಯಿಗಳ ಪ್ರಭಾವ ಮತ್ತು ಅವರ ಶಿಷ್ಠಕೋಟಿ ರಾಜ್ಯದ ಎಲ್ಲಾ ಕಡೆಯೂ ಇತ್ತು. 
ಶೃಂಗೇರಿ ಮಠದ ಶಾಖೆಗಳು ಪುಷಗಿರಿಯಲ್ಲೂ ಕುಂಭಕೋಣದಲ್ಲಿಯೂ ವಿರೂಪಾಕ್ಷ 
ಕ್ಷೇತ್ರದಲ್ಲಿಯೂ ನೆಲೆಗೊಂಡಿದ್ದವು. ಬ್ರಾಹ್ಮಣೇತರ ಶೈವ ಪಂಥವೆಂದರೆ ಹನ್ನೆರಡನೇ ಶತಮಾನದಲ್ಲಿ 
ಬಸವೇಶ್ವರರು ಪ್ರಾರಂಭಿಸಿದ ಲಿಂಗಾಯತ ತತ್ತ್ವ ಈ ಲಿಂಗಾಯತ ಮಠಗಳು ಕರ್ನಾಟಕ- 
ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದವು. ಈ ಮಠಗಳು ಸಂಸ್ಕೃತವನ್ನು ದೂರವಿರಿಸಿ 


ದೇಶಭಾಷೆಗಳಾದ ಕನ್ನಡ, ತೆಲುಗು ಮತ್ತು ತಮಿಳಿನಲ್ಲಿ ತಮ್ಮ ತತ್ತ್ವಪ್ರಚಾರ ನಡೆಸಿದ್ದರು. 


೩೧೯ 


ಆದರೆ ಕೃಷ್ಣದೇವರಾಯನ ಶಾಸನಗಳಲ್ಲಿ ಈ ಬಗ್ಗೆ ಉಲ್ಲೇಖವೇ ಇಲ್ಲ. 


ಶೈವ, ವೈಷ್ಣವ, ಶೀವೈಷ್ಠವ, ಲಿಂಗಾಯತ, ಪಾಶುಪತ, ಯಾವ ಪಂಥಕ್ಕೇ ಸೇರಿರಲಿ 
ಅವುಗಳು ಜ್ಞಾನಕೇಂದಗಳಾಗಿದ್ದವು. ಜನರಿಗೆ ಮಾರ್ಗದರ್ಶನ ಮಾಡುವ ಮತ್ತು ಕಷ್ಟಸುಖಗಳಲ್ಲಿ 
ನೆರವಾಗುವ ಮತ್ತು ಆಸ್ತಿಕತೆಯನ್ನು ತುಂಬುವ ಆಧ್ಯಾತ್ಲಿಕ ಕೇಂದ್ರಗಳಾಗಿದ್ದವು. ಜೈನ ಬಸದಿಗಳೂ 


ಇಂತಹ ಮಾರ್ಗದರ್ಶನ ಮಾಡುವ ಕೇಂದಗಳಾಗಿದ್ದವು. 


ಬ್ರಾಹ್ಮಣ ವರ್ಗಕ್ಕೆ ಸೇರಿದ ಸ್ಮಾರ್ತಮಠದ ಆಚಾರ್ಯರು ಬ್ರಹ್ಮಚಾರಿಗಳಾಗಿದ್ದರು ಮತ್ತು 
ನಿರಂತರ ಜಪ-ತಪ, ಹೋಮ-ಹವನಗಳಲ್ಲಿ ನಿರತರಾಗಿದ್ದರು. ವೀರಶೈವ ಮಠಾಧಿಪತಿಗಳು 
ಮೊದಲಿಗೆ ಗೃಹಸ್ಥರಾಗಿದ್ದರು. ಆದರೆ ಅನಂತರ ಅವರೂ ಬ್ರಹ್ಮಚಾರಿಗಳನ್ನೇ 
ಪೀಠಾಧಿಪತಿಗಳನ್ನಾಗಿ ಮಾಡಿದರು. ಪುರಂದರದಾಸರಾದಿಯಾಗಿ ದಾಸಕೂಟದವರು 


ಗೃಹಸ್ಥರಾಗಿದ್ದರು. 
ಥ ದ 


ವಿದ್ಯಾಪಾರಂಗತರಾದ ಬ್ರಾಹ್ಮಣರು ರಾಜ್ಯದ ಸೇವೆಯಲ್ಲಿ ನಾನಾ ಪದವಿಗಳನ್ನು 
ಅಲಂಕರಿಸಿದರು. ಹೆಚ್ಚು ಕರ್ಮಠರಲ್ಲದ, ಉದಾರವಾದಿಗಳೆಂದು ಹೆಸರಾದ ನಿಯೋಗಿ 


ಬ್ರಾಹ್ಮಣರು ಕೃಷ್ಣದೇವರಾಯನ ಆಡಳಿತಾಂಗದಲ್ಲಿ ತುಂಬಾ ಜನರಿದ್ದರು. 


ಕ್ಷತ್ರಿಯರು ಕತ್ರಿಯರು ತಾವು ಸೂರ್ಯವಂಶದವರೆಂದೂ ಚಂದ್ರವಂಶದವರೆಂದೂ 
ಹೇಳುತ್ತಿದ್ದರು. ಚೋಳರ ವಂಶವಾಹಿನಿಗೆ ಸೇರಿದವರು ಸೂರ್ಯವಂಶದವರಾಗಿದ್ದರು. 
ಸಂಗಮರೂ ಸಾಳ್ಳರೂ ತುಳುವರೂ ಅರವೀಡು ವಂಶದವರೆಲ್ಲಾ ಅಲ್ಲದೇ ಪಾಂಡ್ಕರೂ 
ತಾವು ಚಂದ್ರವಂಶದವರೆಂದು ಹೇಳುತ್ತಿದ್ದರು. ಕ್ಷತ್ರಿಯರು ರಾಯನ ಸೈನ್ಯದಲ್ಲಿಯೂ 
ದುರ್ಗಾಧಿಪತಿಗಳಾಗಿಯೂ ಕೆಲಸ ಮಾಡಲು ತಯಾರಿದ್ದರು. ಗಜಪತಿಗಳೂ ಚಂದ್ರವಂಶ 


ಕ್ಷತ್ರಿಯರೆಂದು ಹೇಳುತ್ತಿದ್ದರು. 


ವೈಶ್ಯರು ಚಾತುರ್ವರ್ಣ ಸಿದ್ದಾಂತದ ಪಕಾರ ಕೃಷಿ, ಹೈನುಗಾರಿಕೆ ಮತ್ತು ವ್ಯಾಪಾರವೇ 


೩೨೦ 


ವೈಶ್ಯರ ವೃತ್ತಿ ಆದರೆ ಕೃಷ್ಣದೇವರಾಯನ ಕಾಲಕ್ಕೆ ಅವರಾಗಲೇ ಕೃಷಿ ಮತ್ತು ಹೈನುಗಾರಿಕೆಯನ್ನು 
ಬಿಟ್ಟಿದ್ದರು. ಅವರೀಗ ನಾನಾ ರೀತಿಯ ವ್ಯಾಪಾರ ಮತ್ತು ಉದ್ದಿಮೆಗಳಲ್ಲಿ ತೊಡಗಿದ್ದರು. ಆ 
ಕಾಲದಲ್ಲಿ ರಚಿಸಲ್ಪಟ್ಟ ಪ್ರಬಂಧಕಾವ್ಯಗಳಲ್ಲಿ ವೈಶ್ಯರನ್ನು ಕೇವಲ ವ್ಯಾಪಾರಿಗಳಂದೇ ವರ್ಣಿಸಲಾಗಿದೆ. 
ವ್ಯಾಪಾರವೆಂಬುದು ಕೇವಲ ವೈಶ್ಯರಿಗೆ ಮೀಸಲಾಗಲಿಲ್ಲ. ಅವರಿಗೆ ಸಾಕಷ್ಟು ಸ್ಪರ್ಧೆ ನೀಡುವ 
ಲಿಂಗಾಯತ ಬಣಜಿಗರೂ ಮುಸಲ್ಮಾನರೂ ಜೈನ ವ್ಯಾಪಾರಿಗಳೂ ಆಗಲೇ ಇದ್ದರು. 
ಕೃಷ್ಣದೇವರಾಯನ ಕಾಲದಲ್ಲಿ ಅನೇಕ ಬ್ರಾಹ್ಮಣರೂ ಬಣಜಿಗರೂ ಬಲಿಜರೂ ಯಶಸ್ವೀ 


ವ್ಯಾಪಾರಸ್ಥ ರಾಗಿದರು. 
[a) [@) 


ಶೂದರು ನಾನಾ ಜಾತಿ, ಉಪಜಾತಿ, ವರ್ಗಗಳಿಂದ ಕೂಡಿದ ಶೂದರು ಪ್ರಮುಖವಾಗಿ 
ಕೃಷಿಕರು. ಅವರಲ್ಲಿ ರೆಡ್ಡಿಗಳು. ಒಕ್ಕಲಿಗರು ಮತ್ತು ವೆಲ್ಲಾಳರು ಕೃಷಿನಿರತರಾಗಿದ್ದರು. ಕೆಲ 
ಶೂದ್ರ ವರ್ಗದವರು ವೀರ ಸೈನಿಕರೆನಿಸಿದ್ದರು. ಆಂಧ್ರದ ಕಮ್ಮ ಜನಾಂಗದವರೂ, ವೆಲಮ 
ಜನಾಂಗದವರೂ ವೀರಯೋಧರಾಗಿದ್ದರು. ಸೈನ್ಯದಲ್ಲಿ ಅವರು ದೊಡ್ಡ ಸಂಖ್ಯೆಯಲ್ಲಿದ್ದರು. 
ಕುರುಬರು ಕುರಿ-ಮೇಕೆ ಸಾಕುವವರು, ಗೊಲ್ಲರು ಪಶುಪಾಲನೆ ಮಾಡುವವರು ಆಗಿದ್ದರು. 


ಅಗಸರೂ ಕ್ಲೌರಿಕರೂ ಡೊಂಬರೂ ನಾಯಕ ಅಥವಾ ಬೇಡರೂ ಶೂದವರ್ಗದಲ್ಲಿದ್ದರು. 


ಪಂಚಮರು ಮಾದಿಗರು ಅಥವಾ ಹೊಲೆಯರು ಪಂಚಮರೆನಿಸಿದ್ದರು. ಇವರು ಚರ್ಮದ 


ಕೈಗಾರಿಕೆಯಲ್ಲಿ ಗ್ರಾಮನೈರ್ಮಲ್ಯ ಕೆಲಸದಲ್ಲಿ ತೊಡಗಿದ್ದರು. 


ಕೃಷ್ಣದೇವರಾಯನ ಕಾಲದಲ್ಲಿ ಜನ್ಮದಿಂದಲೇ ಒಬ್ಬನ ಜಾತಿ ನಿರ್ಧಾರವಾಗುತ್ತಿತ್ತು. 
ಜಾತಿ ಸಂಕರ ಮಹಾಪಾಪವೆಂದು ಪರಿಗಣಿಸಲ್ಪಡುತ್ತಿತ್ತು. ಮೇಲ್ಲಾತಿಯವನು ಪತಿತನಾಗಿ 


ಕೆಳಜಾತಿಗೆ ಬರುತ್ತಿದ್ದ, ಆದರೆ ಕೆಳ ಜಾತಿಯವನು ಮೇಲ್ಲಾತಿಯವನಾಗಲು ಸಾಧ್ಯವಿರಲಿಲ್ಲ. 
ಮಹಿಳೆಯರ ಸ್ಥಾನಮಾನ 


ಕೃಷ್ಣದೇವರಾಯನ ಕಾಲದಲ್ಲಿ ಸ್ತ್ರೀಯರು ಸಮಾಜದ ಎಲ್ಲ ರಂಗಗಳಲ್ಲಿದ್ದರು. ಅವರು 


೩೨೧ 


ಎಲ್ಲಿಯೂ ಪುರುಷರಿಗೆ ಸಮಾನರೆಂದು ಗಣಿಸಲಡುತ್ತಿರಲಿಲ್ಲ. ಸಮಾಜದಲ್ಲಿ ಅರಸನಿಂದ 
ಮೊದಲ್ಲೊಂಡು ಅನೇಕ ಪುರುಷರು ಅನೇಕ ಪತ್ನಿಯರನ್ನು ಹೊಂದಿದ್ದರು. ರಾಜ್ಯದ ಎಲ್ಲ 
ಕಡೆ ಗಣಿಕೆಯರು ವಾರಾಂಗನೆಯರು ದೇವದಾಸಿಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದರು. 
ಮಹಿಳೆಯರು ಸಾಧಾರಣವಾಗಿ ಎಲ್ಲ ಬಗೆಯ ಸೇವಾವೃತ್ತಿಗಳಲ್ಲಿದ್ದರು. ದಾಸಿಯರಾಗಿ, 
ಅಡುಗೆಯವದರಾಗಿ ಸಂಗೀತ, ನೃತ್ಯ ಮುಂತಾದ ಕಲೆಗಳಲ್ಲಿ ಮತ್ತು ದೇವಸ್ಥಾನಗಳಿಗೆ ಸಂಬಂಧಿಸಿದ 


ನಾನಾ ರಂಗಗಳಲ್ಲಿ ಸೇವಕಿಯರಾಗಿ ಅವರಿದ್ದರು. 


ಸತಿಸಹಗಮನ ಪದ್ಧತಿಯೂ ಆಚರಣೆಯಲ್ಲಿತ್ತು. ವಿದೇಶಿ ಪ್ರವಾಸಿಗರು ಇದನ್ನು 
ಗಮನಿಸಿದ್ದಾರೆ. ಆದರೆ ಸತಿಸಹಗಮನ ಕಡ್ಡಾಯವಿರಲಿಲ್ಲ. ಆದರೆ ಮೇಲ್ಪರ್ಗದ ವಿಧವೆಯರು 
ಕೇಶಮುಂಡನ ಮಾಡಿಸಿಕೊಂಡು ಮನೆಯೊಳಗೇ ಜೀವಿಸಬೇಕಾಗಿತ್ತು. ಕೆಳವರ್ಗದ ಜನರಲ್ಲಿ 
ಪುನರ್ವಿವಾಹ ಅಥವಾ ಕೂಡಿಕೆಯ ಕೂಡಾವಳಿ ಮದುವೆಗಳಿಗೆ ಅವಕಾಶವಿತ್ತು ಮೇಲು 
ಜಾತಿಯ ಮಹಿಳೆಯರು ವಿಧವೆಯಾಗಿ ಮಾನವಿಲ್ಲದ ಜೀವನ ಸಾಗಿಸುವುದಕ್ಕಿಂತ ಸತಿಯಾಗಿ 


ಸ್ಪರ್ಗಸೇರುವುದೇ ಉಚಿತವೆಂದು ಭಾವಿಸಿದ್ದರಂತೆ. 


ಆದರೆ ದಕ್ಷಿಣ ಕನ್ನಡ ಅಥವಾ ತುಳುರಾಜ್ಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಪಾತಂತ್ರ್ಯವಿತ್ತು. 
ಅವರಲ್ಲಿ ಅನೇಕ ಮಹಿಳೆಯರು ಸ್ಪತಃ ದಾನದತ್ತಿಗಳನ್ನು ನೀಡಿದ ಶಾಸನಗಳಿವೆ. ನಿದರ್ಶನಕ್ಕೆ 
ಉಡುಪಿ ಜಿಲ್ಲೆಯ ಬಸ್ತೂರಿನ ಶಾಸನ (ಎಸ್‌.ಐ.ಐ. IX-11 ೫೧೧ ದಿನಾಂಕ : ೨೫-೧೦- 


೧೫೧೯) ಮನೆ, ಠಾವು, ತೋಟ ಹೇಳುವ ಈ ಶಾಸನ: 


ಶ್ರೀ ವೀರಪ್ರತಾಪ ಕೃಷ್ಣರಾಯ ಮಹಾರಾಯರು ವಿಜಯನಗರಿಯ ಶಿಂಹ್ಲಾಸನದಲ್ಲಿ 
ಚಿತ್ತವಿಸಿ ಸಮಸ್ತ ದುಷ್ಠನಿಗಹ ಶಿಷ್ಟ ಪ್ರಶಿಪಾಲನೆ (ಆ)ಗಿ ಸಕಲವ(೦)ರ್ನದ(೦)ರ್ಮ 
ಕ್ರಮಗಳನುಪರಿಪಾಳಿಸುತ್ತ ಯಿಹ ಕಾಲದಲೂ . . . ವಿಜಯಪ್ಪ ವೊಡೆಯರು 
ಬಾರಕೂರುರಾಜ್ಯವನು ಆಳುವ ಕಾಲದಲೂ ಬಸರೂರ ಪಡುವಲ ಕೇರಿಯ 
ಸೆಟ್ಟಿಕಾರರಾದ ಜೋಕಿಸೆಟಿಲಯ ಮಗಳು ಕೋಟೆಸೆಚಿಯ ನರಸಂಣಸೆಟಿಯ 
ಹೆಂಡತಿ ಸೆಟಿಯ ಬಳಿಯ ತಿಂಮಕಸೆಟತ್ತಿ ತಾನು ಮಠವನು ಕಟಿಸಿ ಧರ್ಮಕೆ 


ಬಿಟ ಸರ್ವಸ್ತದ ವಿವರ... 


೩೨೨ 


ಉಡುಪಿ ಜಿಲ್ಲೆ ಬಸ್ರೂರಿನ ಶಾಸನ ಹೀಗೆ ಹೇಳುತ್ತದೆ : (ಎಸ್‌.ಐ.ಐ. IX-11 
೫೧೨ ಜಿ ದಿನಾಂಕ : ೧.೦೪.೧೫೨೦ ಭಾನುವಾರ) 
ವೀರಪ್ರತಾಪ ಕೃಷ್ಣದೇವ ಮಹಾರಾಯರು ವಿಜಯನಗರದ ಸಿಂಹಾಸನದಲು 
ವಿಜಯಪ್ಪವೊಡೆಯರು ಬಾರಕೂರು ರಾಜ್ಯವನು ಪ್ರತಿಪಾಲಿಸುತಿಹ ಕಾಲದಲು... 
ಸೆಟ್ಟವಾಡಿಯ ಅಲ್ಲುಸೆಟ್ಟಿಯಮಗ ಸಂಕರಸೆಟ್ಟಿ ತನ್ನ ತಂನ ಮೊಂಮಗಳು 
ತಿಂಮಕ್ಕರಾಉತಿಗೆ ಸಂತಾನವಿಲ್ಲದ ಸಂವಂಧ ಆಕೆಯ ಹೊಂನು ಬಂಗಾರದಲು 
ಮಠವಕಟ್ಟ ಧರ್ಮಕ್ಕೆ ಬಿಟ್ಟ ಬಾಳ ವಿವರ... ರಾಮನವಮಿಗೆಮು. ೩ ಮತ್ತಂ 
ಸಂಕರಸೆಟಿಯ ಮಗಳು ಬಳಗಾರ ಬಳಿಯ ಸಂಕಮಸೆಟ್ಟಿ ಮಾಡಿದ ಧರ್ಮಕರಂ! 
ಈ ರೀತಿಯಲ್ಲಿ ರಾಜ್ಯದ ಕರಾವಳಿಯ ಸ್ತ್ರೀಯರು ಹೆಚ್ಚು ಸ್ಪಾತಂತ್ಯವನ್ನು ಆಸ್ತಿಯ ಹಕ್ಕನ್ನು 
ಉಳ್ಳವರಾಗಿದ್ದರು. 


ಪುರುಷಪ್ರಧಾನವಾದ ಅಂದಿನ ರಾಜ್ಯದಲ್ಲಿ ಸ್ತ್ರೀಯರಿಗೆ ಸಮಾನ ಸ್ಥಾನವಿರಲಿಲ್ಲ. 
ಅವರು ಮನೆಯ ಒಳಗಿದ್ದರೇ ಕ್ಷೇಮ ಎಂಬ ಕಟ್ಟುಪಾಡು ಇತ್ತು ಕೃಷ್ಣದೇವರಾಯನ ಅವಧಿಯ 
ಮಹಾಮಂಡಳೇಶ್ಪರರಲ್ಲಿ ಏಕೈಕ ಮಹಿಳೆ ಪದುಮಲದೇವಿಅಂಮ. ಆಕೆ ರಾಯನ ನಿರೂಪದಿಂದ 
ನಗಿರೆ, ಹೈವೆ, ತುಳು, ಕೊಂಕಣ ರಾಜ್ಯವನ್ನು ಆಳುತ್ತಿರುತ್ತಾಳೆ. 


ಒಟ್ಟಾರೆಯಾಗಿ ಆಕಾಲದಲ್ಲಿ ಮಹಿಳೆಯರನ್ನು ಭೋಗವಸ್ತುವೆಂದು ಭಾವಿಸಲಾಗಿತ್ತು. 
ಅವರು ತಮ್ಮ ಜೀವನದ ಬಹುಪಾಲನ್ನು ಅಂತಃಪುರ ಅಥವಾ ಜನಾನಾದಲ್ಲಿ ಕಳೆಯುತ್ತಿದ್ದರು. 
ಸಮಕಾಲೀನ ಸಾಹಿತ್ಯದಲ್ಲಿ ಕೂಡ ಮಹಿಳೆಯರ ಪರಿಸ್ಥಿತಿಯ ಬಗ್ಗೆ ವಿವರಗಳಿಲ್ಲ. ಮಹಿಳೆಯರಿಗೆ 
ಓದಲೂ, ಬರೆಯಲೂ ಕಲಿಸಲಾಗುತಿತ್ತು ಸಂಗೀತ ಮತ್ತು ನೃತ್ಯಗಳಲ್ಲಿ ಪಾಠ ಹೇಳಿಸಲಾಗುತ್ತಿತ್ತು. 
ಕೃಷ್ಣದೇವರಾಯನು ತನ್ನ ಅಂತಃಪುರದ ಸ್ತ್ರೀಯರಿಗೆ ಸಂಗೀತ, ನೃತ್ಯದಲ್ಲಿ ಪಾಠಮಾಡಲು 
ಬಂಡಾರು ಲಕ್ಷ್ಮೀನಾರಾಯಣ ಎಂಬ ಪ್ರಸಿದ್ಧ ವಿದ್ವಾಂಸರನ್ನು ನೇಮಿಸಿದ್ದನು. ವಿದೇಶ ಪ್ರವಾಸಿ 
ಬಾರ್ಬೊಸಾ ಜನರು ತಮ್ಮ ಕುವರಿಯರಿಗೆ ಬಾಲ್ಕದಲ್ಲಿಯೇ ಸಂಗೀತ, ನೃತ್ಯ ಪಾಠ ಹೇಳಿಸುತ್ತಿದ್ದರು 


f) 
ಎಂದಿದ್ದಾನೆ. 


೩೨೩ 


ಕೃಷ್ಣದೇವರಾಯನ ಕಾಲದಲ್ಲಿ ಸತಿಸಹಗಮನದಂತಹ ಕ್ರೂರ ಪದ್ಧತಿಯು ಸತಿಗೆ 
ಮುಕ್ತಿದಾಯಕವೆಂದು ತಿಳಿಯಲಾಗಿತ್ತು. ರಾಜಮನೆತನದ ಸ್ತ್ರೀಯರು ಯುದ್ದದಲ್ಲಿ ರಾಜರು 
ವೀರಮರಣವನ್ನಪ್ಪಿದಾಗ, ರಾಜ್ಯವು ವೈರಿವಶವಾದಾಗ ಮಾನರಕ್ಷಣೆಗಾಗಿ ಸಾಮೂಹಿಕವಾಗಿ 
ತಮ್ಮನ್ನು ಅಗ್ನಿಗೆ ಸಮರ್ಪಿಸಿಕೊಳ್ಳುತ್ತಿದ್ದರು. ಅಂತಃಪುರಸ್ತೀಯರು ಪರಿಸ್ಥಿತಿಯನ್ನು ಅನುಸರಿಸಿ 
'ಸತಿಸಹಗಮನ' ಮಾಡುತ್ತಿದ್ದರು. ವೈರಿಗಳಿಂದ ರಕ್ಷಿಸಲಾಗದ ಪರಿಸ್ಸಿತಿಯಲ್ಲಿ ಅವರಿಗೆ ಸಹಗಮನ 
ಅನಿವಾರ್ಯವೆನಿಸಿತ್ತು. ಕೃಷ್ಣದೇವರಾಯನ ಮರಣಕಾಲಕ್ಕೆ ಚಿನ್ನಾದೇವಿ ಆಗಲೇ ಗತಿಸಿದ್ದಳು. 
ಗಜಪತಿರಾಜಕುಮಾರಿ ರಾಯನಿಂದ ದೂರವಾಗಿ ಕಂಬಂ ಗ್ರಾಮದಲ್ಲಿ ನಲೆಸಿದ್ದಳು. 
ಅವರೊಂದಿಗಿದ್ದ ತಿರುಮಲದೇವಿಯು ತನ್ನ ಮಕ್ಕಳ ಅಳಿಯಂದಿರ ಸಲುವಾಗಿ ಸತಿಸಹಗಮನ 


ಮಾಡಲಿಲ್ಲವೆಂಬುದು ಗಮನಾರ್ಹ. 
ಅರ್ಥವ್ಯವಸ್ಥೆ 


ಕೃಷ್ಣದೇವರಾಯನು ಪರಿಪಾಲನಾ ವ್ಯವಸ್ಥೆಯನ್ನು ಈ ಹಿಂದಿನಂತೆ ಮಹಾಭಾರತ 
ಶುಕ್ರನೀತಿಸಾರ ಕೌಟಿಲ್ಯನ ಅರ್ಥಶಾಸ್ತ್ರಗಳ ಆಧಾರದ ಮೇಲೆ ರೂಪಿಸಿದ್ದನು. ಅವನು ಈ 
ಹಣಕಾಸಿನ ನೀತಿಯನ್ನು ತನ್ನ ಆಮುಕ್ತಮಾಲ್ಯದ ಕಾವ್ಯದಲ್ಲಿ ವಿವರಿಸಿದ್ದಾನೆ. ಅವನು 
ಪಟ್ಟಾಭಿಷಿಕ್ಷನಾದ ಕೂಡಲೇ ಕೊಂಚ ಹದಗೆಟ್ಟಿದ್ದ ಆರ್ಥಿಕ ಪರಿಸ್ಸಿತಿಯನ್ನು ಕೂಲಂಕಷವಾಗಿ 


ಅಭ್ಯಾಸಮಾಡಿ ಆಯ-ವ್ಯಯದ ಸಾಮಾನ್ಯ ಸೂತ್ರಗಳನ್ನು ಅಮಲಿಗೆ ತಂದನು. 


ಮೊದಲನೆಯದಾಗಿ ಕೇಂದ್ರ ಸರಕಾರಕ್ಕೆ ಅನೇಕ ಸಾಮಂತರೂ ಅಮರ ನಾಯಕರೂ 
ನಾಯಂಕಾರರೂ ಕಟ್ಟಬೇಕಾಗಿದ್ದ ಅಮರದ ಬಾಕಿ ವಸೂಲಿಗೆ ವ್ಯವಸ್ಥೆ ಮಾಡಿದನು. ಅವರು 
ಕೊಡಬೇಕಾಗಿದ್ದ ಬಾಕಿ ಮೊತ್ತವನ್ನು ವಸ್ತುಗಳ ರೂಪದಲ್ಲಿ (ಆನೆ, ಕುದುರೆ, ಎತ್ತು ಆಯುಧಗಳು) 
ಕೂಡಾ ಪಾವತಿಸಲು ವ್ಯವಸ್ಥೆ ಮಾಡಿದನು. ಇದರಿಂದ ರಾಜ್ಯದ ಅರ್ಥವ್ಯವಸ್ಥೆ ಬಿಗಿಗೊಳ್ಳಲು 


ಸಾಧ್ಯವಾಯಿತು. ಅದರಂತೆ ವ್ಯಯದಲ್ಲಿಯೂ ನಿರ್ಧಾರಗಳನ್ನು ಜಾರಿಗೆ ತಂದನು. ರಾಜ್ಯದ 


೩೨೪ 


ಒಟ್ಟು ಆದಾಯದಲ್ಲಿ ಐದರಲ್ಲಿ ಎರಡು ಭಾಗ ಸೈನ್ಯದ ನಿರ್ವಹಣೆಗು ಒಂದು ಭಾಗ ಮೀಸಲು 
ಕೋಶಕ್ಕೂ, ಒಂದು ಭಾಗ ದೇವ-ಬ್ರಾಹ್ಮಣರಿಗೂ ಮತ್ತೊಂದು ಭಾಗ ಅರಸು ಮನೆತನದವರ 


ಮನೆವಾಳ್ಗನಕ್ಕೂ ವೆಚ್ಚಮಾಡಬೇಕೆಂದು ನಿಯಮ ಮಾಡಿದನು. 


ಶುಕ್ರನೀತಿಸಾರದ ಪ್ರಕಾರ ರಾಜ್ಯದ ಆದಾಯ ಮೂಲಗಳು ಹೀಗಿವೆ : 

ಭಾಗ - ಸಿದ್ದಾಯ ಅಥವಾ ಭೂಕಂದಾಯ, ಮನೆತೆರಿಗೆ, ಅಂಗಡಿ ತೆರಿಗೆ 
ಸುಂಕ - ವ್ಯಾಪಾರ ವಸ್ತುಗಳ ಮೇಲೆ, ಸಾರಿಗೆಯ ಮೇಲಿನ ಸುಂಕ 

. ಅರಣ್ಯದ ಉತ್ಪಾದನೆಗಳು 

ದಂಡ - ಅಪರಾಧಗಳಿಗೆ ವಿಧಿಸುವ ದಂಡ 


. ಖನಿಜಗಳ ಉತ್ತತ್ತಿ ಮಾರಾಟ 


Be Pb D 


ಮೀನುಗಾರಿಕೆ, ಮೇವು ಮತ್ತಿತರ ಹಕ್ಕುಗಳ ಮಾರಾಟ 


ವಾರಸುದಾರರಿಲ್ಲದ ಆಸ್ಪಿಗಳು 


a fp 


\ ಕಳ್ಳರಿಂದ ದರೋಡೆಕೋರರಿಂದ ವಶಪಡಿಸಿಕೊಂಡ ವಸ್ತು ಮತ್ತು ಹಣ 


ಈ ಸೂತ್ರಗಳ ಆಧಾರದ ಮೇಲೆ ರಾಜ್ಯದಲ್ಲಿ ವೃತ್ತಿಗಳ ಮೇಲೆ ನಾನಾರೀತಿಯ ತೆರಿಗೆ 
ಸುಂಕಗಳನ್ನು ವಿಧಿಸಲಾಗುತ್ತಿತ್ತು" 
ಸಿದ್ದಾಯ 

ರಾಜಕಾರ್ಯನಿರತನಾದ ಆಡಳಿತಗಾರರಿಗೆ ಅರಸರು ಕೆಲ ಭೂಮಿಗಳನ್ನು ಕೊಡುತ್ತಿದ್ದರು. 
ಅಂತಹ ಭೂಮಿಗಳಿಗೆ ಅವರೇ ಮಾಲೀಕರು. ಅವುಗಳ ಮೇಲೆ ವಿಧಿಸಿದ ಕಂದಾಯ ಅಂದರೆ 
ಸಿದ್ದಾಯವನ್ನು ಅವರು ಪ್ರತಿವರ್ಷ ಕಟ್ಟಬೇಕು. ದೇವ ಬ್ರಾಹ್ಮಣರಿಗೆ ಸರ್ವಮಾನ್ಯವಾಗಿ 
ಇಂತಹ ಭೂಮಿಗಳನ್ನು ಕೊಡುವ ಅಧಿಕಾರ ಅವರಿಗಿತ್ತು. ಆದರೆ ರಾಜಕೋಶಕ್ಷೆ ನಿಗದಿಯಾದ 
ಸಿದ್ದಾಯವನ್ನು ಮಾತ್ರ ಕರಾರುವಕ್ಕಾಗಿ ಸಲ್ಲಿಸಲೇಬೇಕಾಗಿತ್ತು. 

ಪ್ರತಿರಾಜ್ಯದ ಲೆಕ್ಕಪತ್ರಗಳನ್ನು ಸಂಪ್ರತಿಗಳ೦ಬ ಕರಣಿಕರು ಬರೆಯುತ್ತಿದ್ದರು. ಇವರು 


ರಾಜ್ಯದ ಸಿದ್ದಾಯದ ಅಂದಾಜು, ಬಾಕಿ ಎಷ್ಟಿದೆ, ಅಮರನಾಯಕರು ಕಟ್ಟಬೇಕಾದ ಕಪ್ಪ- 


೩೨೫ 


ಕಾಣಿಕೆ ಅವರು ಮೀಸಲಿಡಬೇಕಾದ ಸೈನ್ಯದ ವಿವರವನ್ನೆಲ್ಲಾ ಬರೆಯುತ್ತಿದ್ದರು ಎಂದು 


ರಾಯವಾಚಕ ತಿಳಿಸುತ್ತದೆ. 


ಇದರಂತೆ ನಗರ ಕರಣಿಕರು ಬೇರೆ. ಅವರು ರಾಜನು ಎಲ್ಲಿ ಹೋದರೆ ಅಲ್ಲಿಗೆ 
ಆತನೊಂದಿಗೆ ಹೋಗಿ, ರಾಜನು ಯಾರೊಂದಿಗೆ ಏನು ಮಾತಾಡಿದ, ಅವನು ಯಾರಿಗೆ 
ಏನು ಅನುಗಹಿಸಿದ, ಎಲ್ಲವನ್ನು ದಾಖಲಿಸಿ ರಾಜನ ಅನುಮತಿಯಂತೆ ರಾಯಸ ಮತ್ತು 
ನಿರೂಪ ಗಳನ್ನು ತಯಾರಿಸಿ ಕಳಿಸುತ್ತಿದ್ದರು. ಇವರಂತೆ 'ಸ್ಥಳ ಕರಣಿಕರು' ಮತ್ತು "ಗ್ರಾಮಕರಣಿಕರು' 


ಇರುತ್ತಿದ್ದರು. 


ಎಲ್ಲ ಸಾಮ್ರಾಜ್ಯಗಳಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೂಡ ಸಿದ್ಧಾಯ 
(ಭೂಕಂದಾಯ)ವೇ ಮೂಲ ಆದಾಯ. ಭೂಮಿಯನ್ನು ಅಳತೆ ಮಾಡಿ ಶಿಸ್ತು ನಿರ್ಣಯಿಸಿ 
ರೈತರಿಂದ, ಭೂಮಾಲೀಕರಿಂದ, ನಾಯಕರಿಂದ ಹಣ ವಸೂಲು ಮಾಡುವ ಖಾತೆಯೇ 
ಅಠವಣಂ ಅಂದರೆ ಕಂದಾಯ ಇಲಾಖೆ. ಈ ಇಲಾಖೆಯ ಮುಖ್ಯಸ್ಥರನ್ನು ಅಠಶವಣೆಯ 


ಪಾರುಪತ್ಯಗಾರ ಅಥವಾ ಸರ್ವಾಧಿಕಾರಿ ಎಂದು ಕರೆಯುತ್ತಿದ್ದರು. 


ಭೂಮಿಯ ಮೇಲೆ ವಿಧಿಸಬೇಕಾದ ಸಿದ್ದಾಯವನ್ನು ಭೂಮಿಯ ಫಲವತ್ತತೆಯ 
ಆಧಾರದ ಮೇಲೆ ನಿರ್ಧರಿಸಲಾಗುತ್ತಿತ್ತು. ಭೂಮಿಯನ್ನು "ನಂಜಿ', "ಪುಂಜಿ' ಎರೆಭೂಮಿ 
ಅಥವಾ ತರಿಭೂಮಿಯೆಂದು ವರ್ಗೀಕರಿಸುತ್ತಿದ್ದರು. ಮಟ್ಟಸವಾದ ಅಥವಾ ದಿನ್ನೆಯ 
ಭೂಮಿಗಳನ್ನು "ಪುಂಜಿ' ಎಂದೂ ವಿವಿಧ ಮರದ ಗುಂಪುಗಳಿರುವ ಸ್ಥಳಗಳನ್ನು "ತೋಪು 


ಎಂದು ಕರೆಯುತ್ತಿದ್ದರು ಮುಂದೆ ಶಾಸನದಲ್ಲಿ ಕೆಲ ರೀತಿಯ ಭೂಮಿಗಳನ್ನು ಪಟ್ಟಿಮಾಡಲಾಗಿದೆ. 


ಭೂಮಿಶಿಸ್ತನ್ನು ಗೌಡರು ವಸೂಲು ಮಾಡಿ ಖಜಾನೆಗೆ ಸಲ್ಲಿಸುತ್ತಿದ್ದರು. ಪ್ರಜೆಗಳು 


ಕಂದಾಯ ಕಟ್ಟಲಾಗದ ಪರಿಸ್ಥಿತಿಯಲ್ಲಿದ್ದಾಗ ಕಂದಾಯ ಮಾಫಿ ಮಾಡುತಿದರು. ಈ ರೀತಿ 


oS) 


ದೇವಾಲಯಗಳ ಶಿಸ್ತನ್ನು ಮಾಫಿಮಾಡುತ್ತಿದ್ದರು. 


ಹಿ೨೬ 


ಧಾನ್ಯಾದಾಯ (ಭತ್ತ ಆದಾಯ) ಸುವರ್ಣಾದಾಯ ಕೃಷ್ಣದೇವರಾಯನ ಶಾಸನಗಳಲ್ಲಿ ಮೇಲಿಂದ 
ಮೇಲೆ ಹೇಳುವ ಮಾತು ಸುವರ್ಣಾದಾಯ, ಭತ್ತ ಆದಾಯ ಅಥವಾ ಧಾನ್ಯ ಆದಾಯ 


ಅಂದರೆ ಸರಕಾರಕ್ಕೆ ಈ ಎರಡು ರೀತಿಯ ಪ್ರಮುಖ ಆದಾಯಗಳಿದ್ದವು. 


ಧಾನ್ಯಾದಾಯ ರಾಜ್ಯದ ಭೂಮಿ ಸಮಸ್ತವೂ ರಾಜನಿಗೆ ಸೇರಿತ್ತು. ಎಲ್ಲ ಭೂಮಿಯನ್ನು 
ರಾಜನು ಪಜೆಗಳಿಗೆ ವ್ಯವಸಾಯಕ್ಕಾಗಿ ನೀಡುತ್ತಿದ್ದನು. ವ್ಯವಸಾಯ ಮಾಡಿದವರು ತಮ್ಮ 


ಫಸಲಿನ ಒಂದು ಭಾಗವನ್ನು ರಾಯನಿಗೆ ಸಲ್ಲಿಸಬೇಕಾಗಿತ್ತು. 


ಪ್ರಶಿಗಾಮದ ಭೂಮಿಯನ್ನು ಎರಡು ವಿಧವಾಗಿ ವಿಭಜಿಸಲಾಗುತ್ತಿತ್ತು ೧. ವ್ಯವಸಾಯದ 
ಭೂಮಿ ೨. ಹುಲ್ಲು ಮೈದಾನಗಳು. ಅದರಂತೆ ೧. ನೀರಾರಂಬ ಮತ್ತು ೨. ಕಾಡಾರಂಬ 
ವೆಂದು ಬೇರೆ ಮಾಡಲಾಗುತ್ತಿತ್ತು ನೀರಾರಂಬವೆಂದರೆ ನೀರಾವರಿಯ ಭೂಮಿಗಳು. ಈ 
ಭೂಮಿಗಳಲ್ಲಿ ಭತ್ತ, ಕಬ್ಬು, ವೀಳ್ಯದೆಲೆ, ತರಕಾರಿ ಬೆಳೆಯಲಾಗುತ್ತಿತ್ತು. ಎಲ್ಲ ರೀತಿಯ ಹಣ್ಣಿನ 
ಬೆಳೆಗಳೂ ಬಾಳೆಯ ತೋಟಗಳು ಈ ವರ್ಗಕ್ಕೆ ಸೇರಿದ್ದವು. ವೀರನರಸಿಂಹನ ಕಾಲಕ್ಕೆ ಈ 
ಭೂಮಿಗಳಿಗೆ "ರಾಯರೇಖಾ' ಎಂಬ ಹೆಸರೂ ಇತ್ತು. ಭೂಮಾಪನ ಮಾಡಲು ಕೊಂಡವೀಡು 
ಪ್ರಾಂತದಲ್ಲಿ ೪೨ ಅಡಿ ೮ ಇಂಚಿನ ಕೇಸರೀಗಡ ಎಂಬ ಅಳತೆಯ ಕೋಲು, ರಾಯಲಸೀಮೆಯಲ್ಲಿ 
೩೨ಪದ ಉದ್ದದ ದೊರೆ ಅಥವಾ ದೊರೆಗಢ ಎಂಬ ಕೋಲು ಬಳಕೆಯಲ್ಲಿದ್ದವು. 
ಜೋಳಮಂಡಲದಲ್ಲಿ ೩೪ ಅಡಿ ಉದ್ದದ ಅಳತೆ ಕೋಲು ಉಪಯೋಗದಲ್ಲಿತ್ತು. ಅಲ್ಲಲ್ಲಿಯ 
ಅನುಕೂಲಕ್ಕೆ ತಕ್ಕಂತೆ ಭೂಮಿಯ ಅಳತೆ ಮಾಡಿ, ರೈತರು ಕೊಡಬೇಕಾದ ಧಾನ್ಯಾದಾಯ 


ನಿರ್ಧರಿಸಲಾಗುತ್ತಿತ್ತು. 


ಮಳೆ ಆಧಾರಿತ ಬೇಸಾಯದ ಒಣ ಭೂಮಿಗಳನ್ನು ಕಾಡಾರಂಬ ವೆಂದು 
ಕರೆಯಲಾಯಿತು. ಕಾಡಾರಂಬದ ಬೆಳೆಗಳೆಂದರೆ ಜೋಳ, ರಾಗಿ, ತೊಗರಿ, ಕಡಲೆ, ಹುರುಳಿ 
ಮುಂತಾದ ಕಾಳುಗಳು. ಈ ಕಾಡಾರಂಬದ ಭೂಮಿಗಳನ್ನು ೧. ಉತ್ತಮ ೨. ಮಧ್ಯಮ 


ಮತ್ತು ೩. ಸಾಧಾರಣ ಭೂಮಿಗಳೆಂದು ವರ್ಗೀಕರಸಿ ಕರ ನಿರ್ಧರಿಸುತ್ತಿದ್ದರು. ಸರಕಾರಕ್ಕೆ 


೩೨೭ 


ಕೆಲವೆಡೆ ಫಸಲಿನಲ್ಲಿ ಸಮಭಾಗ ಮತ್ತು ಕೆಲವೆಡೆ ಮುಕ್ಕುಂಪಿ ಅಥವಾ ಮುಗ್ಗೋರು (೧/೩ 
ಭಾಗ) ಕೊಡಬೇಕಿತ್ತು. ಧಾನ್ಯಾದಾಯವೆಂದರೆ ದವಸ-ಧಾನ್ಯಗಳ ರೂಪದಲ್ಲಿ ಸರಕಾರಕ್ಕೆ 


ಬರುತ್ತಿದ್ದ ಆದಾಯ. 


* ರಾಮನಗರ ಜಿಲ್ಲೆ ನಾಗಸೆಟ್ಟಿಹಳ್ಳಿ ಶಾಸನದ ಭತ್ತ-ಕಬ್ಬು ಮುಂತಾದ ನೀರಾವರಿ 
ಪೈರು ಬೆಳೆಯುವ ಭೂಮಿಯಾದ ಗದ್ದೆ ಎಂಬುದನ್ನು ಮಳೆ ನೀರಿನಿಂದ ಮಾತ್ರ ಬೆಳೆ 
ಬೆಳೆವ ಭೂಮಿಯಾದ ಬೆದ್ದಲು ಎ೦ಬುದನ್ನು ವಿಂಗಡಿಸಿ ಭೂಮಿಭೇದ ಹೇಳಿದೆ. (ಎಕೆ. IX 
ಮಾಗ ದಿನಾಂಕ : ೨೮.೦೭.೧೫೨೦ ಶನಿವಾರ) : 

ಶ್ರೀಕೃಷ್ಣರಾಯ ಮಹಾರಾಯರಿಗೆ ಧರ್ಮಪಾಲಕರಾಗಿ ಕಾರ್ಯಕ್ಕೆ ಕರ್ತರಾದ 
ಸಾಳುವ ತಿಮ್ಮರಸಯ್ಯನವರ ಅಳಿಯಂದಿರು ಅಪ್ಪರಸಯ್ಯನವರು ನಾಯಕತನಕೆ 
ಪಾಲ್ಲಿದ ಸೋಲೂರ ಸೀಮೆಗೆ ಸಲುವ ನಾಗಿಶೆಟ್ಟಿಹಳ್ಳಿಯ . .... 
ನಲ್ಲದಾಯಂಮನವರಿಗೆ ಏಕಸ್ಥಾಮ್ಯವಾಗಿ . . . ದಾರೆನೆರೆದು ಕೊಟ್ಟ... 
ಗ್ರಾಮಕೆ ಸಲುವ ಚತುಸೀಮೆಯೊಳಗಾದ ಗದೆ ಬೆದಲು ತೋಟ ತುಡಿಕೆ 
ಎತಗೊಡೆ ಮತ್ತು ಗುಯ್ಯಲು. .. 
* ಮಂಡ್ಯ ಜಿಲ್ಲ ಶ್ರೀರಂಗಪಟ್ಟಣದ ಶಾಸನದಲ್ಲಿ ಹೀಗಿದೆ : ಎ.ಕೆ.೬ ಶ್ರೀರಂಗ.೮ 
ದಿನಾಂಕ : ೨೯.೦೬.೧೫೨೮ ಸೋಮವಾರ 

ಶ್ರೀವೀರಪ್ರತಾಪ ಶ್ರೀವೀರಕೃಷ್ಣರಾಯ ಮಹಾರಾಂಯರು ಪೃಥ್ವೀ 
ರಾಜ್ಯಂಗೈಯುತ್ತಿರಲು.... ನಾಗಲಾಹುರವೆಂಬ ಗ್ರಾಮವನು... ದಾರಾಪೂರ್ವಕವಾಗಿ 
ಸಮರ್ಪಿಸಿದೆವು ಆ ನಾಗಲಾಪುರದ ಚತುಸೀಮೆಯ ವಿವರ. ವೀರಂಗೆರೆಯಿಂದಂ 
ಮೂಡಲು ಕೆಸವೆಯಿಂದಂ ತೆಂಕಲು .... ಹಿರಿಯಿಂದಂ ಪಡುವಲು ಕೆಟ. 
... ನಿಯ ಬಡಗಲು ಚತುಸ್ಲೀಮೆವೊಳೆಗುಳ್ಳ-ಗದ್ದೆ ಬೆದ್ದಲು ತೋಟ ತುಡಿಕೆ 
ಆಣೆ ಅಚ್ಚುಕಟ್ಟು ಉತಗುಯಲು ....... ಶ್ರೀರಂಗನಾಯಕಿದೇವಿಯವವರ 


ದಿವ್ಯ ಶ್ರೀ ಚರಣಾರವಿಂದಕೆ ಸಮರ್ಪಿಸಿದ ಗ್ರಾಮದ ಧರ್ಮಶಾಸನ 


೩೨೮ 


* ಕರ್ನೂಲು ಜಿಲ್ಲೆ ಚೆರುವು ಬೆಳಗಲ್ಲಿನ ಶಾಸನ : 
(ಎಸ್‌.ಐ.ಐ. IX-11 ೪೯೮ ದಿನಾಂಕ : ೮೦೫.೧೫೧೪ ಸೋಮವಾರ) 
ಶ್ರೀವೀರಕ್ರಷ್ಣರಾಯ ಮಹಾರಾಯರು .... ಆಳುತ್ತಿರಲು... ಕರಣಂ ಬಾಸವರಸರು 
ಕೆರಿಯ ಬೆಳೆಗುಳ್ಳ ಜಲಸಿಂಗದೇವರ ಪಾತ್ರಿ ನಾಗಯ್ಯನವರಿಗೆ ಕೊಟ್ಟ ಭೂದಾನ 
ಶಾಸನ ಕ್ರುಷ್ಠಭೂಮಿಯನು ಖಂ ಅಕ್ಷರದಲು ಐದು ಕೊಳಗಂ ನೆಲ ಖಂ! 
ನೆಲ್ಲಗದ್ದೆ ಮೂಗಳ ಅಂತು ಹದಿನಾರು ಕೊಳಗ ಭೂಮಿಯನು ! 
'ಸಿದ್ದಾಯವ'ನ್ನು ಗ್ರಾಮಧಿಕಾರಿಗಳು ನ್ಯಾಯಬದ್ದವಾಗಿ ಪರಿಶೀಲಿಸಿ ತೀರ್ನಾನಿಸುತ್ತಿದ್ದರು. 
ಸುವರ್ಣಾದಾಯ 
ಧಾನ್ಯಾದಾಯ ಹೊರತುಪಡಿಸಿ ಉಳಿದ ಸಮಸ್ತ ಆದಾಯವನ್ನು 'ಸಿದ್ಧಾಯ'ವೆಂದು 
ಕರೆಯಲಾಗುತ್ತಿತ್ತು. ಸಿದ್ದಾಯವು ನಗದುರೂಪದಲ್ಲಿ ಕಟ್ಟಬೇಕಾದ ತೆರಿಗೆ. ಘಂಡಿಕೋಟ 
ಸೀಮೆಯಲ್ಲಿ ೧. ಗ್ರಾಮಕಟ್ಟಂ ೨. ಮಗ್ಗಸ್ಥಾವರಗಳು ೩. ಕೋಮಟಿ ಸಿದ್ದಾಯ ೪. ಪಿಂಜ 
ಸಿದ್ದಾಯ ಬ. ಗೊಲ್ಲ ಸಿದ್ದಾಯ ೬. ಉಪ್ಪಾರ ಸಿದ್ಧಾಯ ಮತ್ತು ೭. ಈಡಿಗ ಸಿದ್ಧಾಯ 


ವಸೂಲು ಮಾಡುತ್ತಿದ್ದರು. 


ಅರಣ್ಯ ಮತ್ತು ಹುಲ್ಲುಗಾವಲುಗಳ ಉಪಯೋಗವನ್ನು ಕುರಿ ಮೇಕೆ ಸಾಕುವ ಕುರುಬರೂ 
ದನಸಾಕುವ ಗೊಲ್ಲರೂ ಉಪಯೋಗಿಸುತ್ತಿದ್ದರು. ಅವರು ಸಂದಾಯ ಮಾಡುವ ತೆರಿಗೆಗೆ 
ಪುಲ್ಲಾರಿ ಅಥವಾ ಹುಲ್ಲುಹಣ್ಣಿ ಎಂದು ಕರೆಯುತ್ತಿದ್ದರು. ಅಡವಿಯಲ್ಲಿ ಕಟ್ಟಿಗೆ ಕಡಿದು 
ಮಾರುವವರು ಕೊಂಡಗುತ್ತ ಎಂಬ ತೆರಿಗೆ ಸಲ್ಲಿಸಬೇಕಿತ್ತು. ಈ ತೆರಿಗೆಗಳನ್ನು ಬಹಿರಂಗ 


ಹರಾಜಿನ ಮೂಲಕ ಗುತ್ತಿಗೆದಾರರಿಗೆ ನೀಡಲಾಗುತ್ತಿತ್ತು. 


ಕೈಗಾರಿಕೆಗಳ ಮೇಲೆ ಸುಂಕವನ್ನು ವಿಧಿಸುತ್ತಿದ್ದರು. ಕೈಮಗ್ಗದ ನೇಕಾರರಿಗೆ, ಕುಂಬಾರರಿಗೆ 
ಕಬ್ದನಾಲೆಯ ಮನೆಗೆ, ಗಾಣಿಗರಿಗೆ, ಉಪ್ಪಿನಪಾಲೆಗೆ ಮತ್ತು ಹೆಂಡ ಇಳಿಸುವ ಕಈಡಿಗರಿಗೆ 
ತೆರಿಗೆ ಇತ್ತು ಹಕ್ತಿಯನ್ನು ಶುದ್ಧಪಡಿಸಿ ಅರಳೆ ಸಿದ್ದಮಾಡುವ ಪಿಂಜಾರರೂ ತೆರಿಗೆ ಕಟ್ಟಬೇಕಾಗಿತ್ತು 


ನೇಕಾರರಿಗೆ ಅವರು ತಯಾರಿಸುವ ಬಟ್ಟೆಯ ಮಟ್ಟದ ಮೇಲೆ ಕಸಬುಗಾರಿಕೆಯ ಆಧಾರದ 


೩೨೯ 


ಮೇಲೆ ತೆರಿಗೆಯಿತ್ತು. ಕುಂಬಾರರಿಗೆ ಅವರು ಮಾರಾಟ ಮಾಡುವ ಗಡಿಗೆ ಮುಂತಾದ 
ವಸ್ತುಗಳ ಮೇಲೆಯೂ ಅವರು ಉಪಯೋಗಿಸುತ್ತಿದ್ದ ತಿಗರಿಯ ಮೇಲೂ ಚಕ್ರ-ಕಾಣಿಕೆಯೆಂಬ 
ತೆರಿಗೆ ಇತ್ತು ಗಾಣಿಗರಿಗೆ ಗಾಣಕ್ಕೆ ಇಂತಿಷ್ಟು ಎಂದು ವಾರ್ಷಿಕ ತೆರಿಗೆ ಮತ್ತು ಉಪ್ಪು 
ತಯಾರಿಸುವವರಿಗೆ "ಅಠವಣ ತಂತ್ರ'ದವರು ತೆರಿಗೆ ನಿರ್ಧರಿಸುತ್ತಿದ್ದರು. ಕಮ್ಮಾರರು 
ಉಪಯೋಗಿಸುವ ಕೊಲಿಮಿ ಪೆದ್ದಕೊಲಿಯಯವರು ಕಬ್ಬಣ ತಯಾರಿಸಿದರೆ ತೆರಿಗೆ 


ನೀಡಬೇಕಾಗಿತ್ತು. 


ಮಾರಾಟ ತೆರಿಗೆ ಅಥವಾ ಮೂಲವೀಸಾ : ಮೂಲ ಎಂದರೆ ಬಂಡವಾಳ. ವೀಸಾ ಎಂದರೆ 
೧/೧೬ನೆಯ ಭಾಗ ಅಂದರೆ ವ್ಯಾಪಾರಸ್ಥರು ತಾವು ಹಾಕಿದ ಬಂಡವಾಳದ ೧/೧೬ರಷ್ಟು 
ತೆರಿಗೆ ಕಟ್ಟಬೇಕಾಗಿತ್ತು. ಈ ತೆರಿಗೆಯೂ ವಸ್ತುಗಳನ್ನು ಮಾರಾಟಮಾಡಿದಂತೆ ಕಟ್ಟಬೇಕಾಗಿತ್ತು. 
ಆದರೆ ಈ ತೆರಿಗೆ ಆಕರಿಸುವ ವಿಧಾನ ಅಸ್ಪಷ್ಟವಾಗಿದೆ. 
ಸುಂಕಗಳು 

ಇದರಲ್ಲಿ ಎರಡು ವಿಧ ಹೆಜುಂಕ ಅಂದರೆ ಠೋಕ ವ್ಯಾಪಾರಕ್ಕೆ ಸಲ್ಲಿಸಬೇಕಾದ 
ಸುಂಕ; ಮತ್ತೆ ಕಿರುಕುಳವೆಂದರೆ ಬಿಡಿಯಾಗಿ ಮಾರಾಟವಾಗುವ ವಸ್ತುಗಳ ಮೇಲಿನ ಜಕಾತಿ. 
ಅಠವಣ ತಂತ್ರದ ಪ್ರಕಾರ ಇದರಲ್ಲಿ ೧.ಸ್ಮಳಾದಾಯ ೨.ಚರಾದಾಯ ಮತ್ತು 
೩.ಮಾಮೂಲಾದಾಯ ಎಂದು ಮೂರು ವಿಧ. ಸ್ಥಳಾದಾಯವೆಂದರೆ ಬೇರೆ ಪ್ರದೇಶದಿಂದ 
ತರಿಸಿ ಮಾರಾಟ ಮಾಡುತ್ತಿದ್ದ ವಸ್ತುಗಳ ಮೇಲಿನ ಸುಂಕ. ಇದಕ್ಕೆ ಪೇಟೆ ಅಥವಾ ಪೇಟೆ 


ಸುಂಕವೆಂದೂ ಕರೆಯುತ್ತಿದ್ದರು. 


ಸಂತೆ 
ವಾರಕ್ಕೊಮ್ಮೆ ಅಥವಾ ಪಕ್ಷಕ್ಕೊಮ್ಮೆ ರೈತರ, ತೋಟಗಾರರ, ಗ್ರಾಮೋದ್ಯೋಗದ ಇತರ 
ಉತ್ಪತ್ತಿಗಳು ಮಾರಾಟಕ್ಕೆ ಸೇರುತ್ತಿದ್ದ ವ್ಯಾಪಾರಸ್ಥಳ ಪೇಟೆಯೇ ಸಂತೆ. ಇಂತಹ ಸಂತೆಗಳಲ್ಲಿ 


ವಸೂಲು ಮಾಡುತ್ತಿದ್ದದ್ದೇ ಪೇಟೆ ಸುಂಕ. 


೩೩೦ 


ಚರಸುಂಕ ಅಥವಾ ಮಾರ್ಗಾದಾಯ ಉಭಯಮಾರ್ಗ ಸುಂಕವೆಂದು ಕೂಡಾ ಕರೆಯಲ್ಪಡುತ್ತಿದ್ದ 
ಈ ಸುಂಕವನ್ನು ರಾಜ್ಯದ ಹೆದ್ದಾರಿಗಳಲ್ಲಿ ಸಾಗಿಸುತ್ತಿದ್ದ ಸರಕಿನ ಸಾರ್ಥಗಳಿಂದ ವಸೂಲು ಮಾಡುತ್ತಿದ್ದರು. 


ಈ ಸುಂಕವನ್ನು ಸರಕಾರದಿಂದ ಅನುಮತಿ ಪಡೆದವರು ಮಾತ್ರ ವಸೂಲು ಮಾಡುತ್ತಿದ್ದರು. 


ಮಾಮೂಲಾದಾಯ ರಾಜ್ಯದಿಂದ ರಫ್ತು ಮಾಡುತ್ತಿದ್ದ ವಸ್ತು ಧಾನ್ಯ, ಸಕ್ಕರೆ, ಬೆಲ್ಲ. ತುಪ್ಪ 
ಶ್ರೀಗಂಧ, ಕರ್ಪುರ, ಕಸ್ತೂರಿ ಮುಂತಾದ ಸರಕಿನ ಮೇಲಿನ ತೆರಿಗೆಯೇ ಮಾಮೂಲಾದಾಯ. 


ಕನ್ನಡ ಜಿಲ್ಲೆಗಳಲ್ಲಿ ಈ ತೆರಿಗೆಗೆ "ಹೊರವಾರು' ಎಂದು ಹೆಸರಿತ್ತು. 


ಬೋಯಿಗಳ ಸುಂಕ ಕೃಷ್ಣದೇವರಾಯನ ಕಾಲದಲ್ಲಿ ಉಳ್ಳವರು, ರಾಜಮನೆತನದವರು, 

ರಾಣಿವಾಸದವರು ಪಲ್ಲಕಿಗಳಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಈ ಪಲ್ಲಕಿಗಳನ್ನು ಹೊರುತ್ತಿದ್ದ 

ನುರಿತ ಬೋಯಿಗಳು ಸುಂಕ ತೆರಬೇಕಾಗಿತ್ತು. ಇದರಲ್ಲಿ ಪುರುಷರೂ ಸ್ತ್ರೀಯರೂ ಇದ್ದರು. 
ಕೃಷ್ಣದೇವರಾಯನ ಕಾಲದಲ್ಲಿ ಅನೇಕ ತೆರಿಗೆಗಳನ್ನು ವಿಧಿಸಲಾಗುತ್ತಿತ್ತು. ಸ್ಥೂಲವಾಗಿ 

ಈ ತೆರಿಗೆಗಳನ್ನು ಈ ರೀತಿ ವರ್ಗೀಕರಿಸಬಹುದು. 

. ಭೂಕಂದಾಯ 

. ಆಸ್ತಿ ತೆರಿಗೆ 

ವ್ಯಾಪಾರ ವಹಿವಾಟಿನ ತೆರಿಗೆ 


. ವೃತ್ತಿಗಳ ಮೇಲೆ ತೆರಿಗೆ 


8s © ೫ ೬b D 


. ಉದ್ಯಮಗಳ ತೆರಿಗೆ 


( 


. ಸಾಮಾಜಿಕ ಮತ್ತು ಧಾರ್ಮಿಕ ಸುಂಕ 
೭. ದಿಗ್ಗಿಜಯಗಳಿಗೆ ದೇಣಿಗೆ 
ಬೆಳೆಗಳ ಮೇಲೆ ತೆರಿಗೆ 
ನೀರಾವರಿ ಭೂಮಿಯಿಂದ ಬರುವ ಉತ್ಪನ್ನಕ್ಕೆ ತೆರಿಗೆ, ದೇವದಾಯ, ಬಹ್ಮದೇಯ 
ಮತ್ತು ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಿದ ದಳವಾಯಿ ಅಗಹಾರಗಳನ್ನು ಬಿಟ್ಟರೆ ಉಳಿದೆಲ್ಲಾ 


ಫಸಲಿಗೆ ತೆರಿಗೆ ವಿಧಿಸಲಾಗುತ್ತಿತ್ತು 


೩೩೧ 


ನೆಲ್ಲು ಗದ್ದೆಗಳಿಗೆ ತೆರಿಗೆ ವಿಧಿಸುವಾಗ ೧. ಅದು ಹೊಸ ಫಸಲೇ ೨. ಕಾಡನ್ನು 
ಕಡಿದು ವ್ಯವಸಾಯ ಮಾಡಿದ ಭೂಮಿಯೇ ೩. ಬೀಳುಬಿದ್ದ ಬಂಜರು ಭೂಮಿಯನ್ನು 
ಸಾಗುಮಾಡಿದ್ದೋ ಪರಿಶೀಲಿಸಿ ೪. ತರಿಭೂಮಿಯ ಫಸಲೋ ೫. ಒಣಭೂಮಿಯಲ್ಲಿ ನೀರು 


ಹರಿಸಿ ಬೆಳೆದ ಫಸಲೋ ಗಣನೆಗೆ ತೆಗೆದುಕೊಂಡು ತೆರಿಗೆ ಹಾಕುತ್ತಿದ್ದರು. 


ಇದರಂತೆಯೇ ಒಣಭೂಮಿಯ ಬೆಳೆಗಳು, ತರಕಾರಿಗಳ ಮೇಲೆಯೂ ತೆರಿಗೆ ಇತ್ತು. 
ತೆಂಗು, ಅಡಕೆ, ಬಾಳೆ, ಕಬ್ಬು ಅರಿಸಿನ, ಶುಂಠಿ ಮುಂತಾದ ಬೆಳೆಗಳ ಮೇಲೆ ಸುಂಕವಿತ್ತು. 
ಈ ತೆರಿಗೆಗಳನ್ನು ನಿರ್ಧರಿಸುವಾಗ ರೈತನಿಗೆ ತೊಂದರೆಯಾಗದಂತೆ ಎಲ್ಲಾ ವಿಷಯಗಳನ್ನು 


ಪರಿಶೀಲಿಸಿ ಕರ ನಿರ್ಧಾರಣೆಯಾಗುತ್ತಿತ್ತು” 
ವಿವಿಧ ಆಸ್ತಿ ತೆರಿಗೆಗಳು 


ಆಸ್ತಿ ತೆರಿಗೆಯನ್ನು ಮನೆಗಳ ಮೇಲೆ ವಧಿಸುತ್ತಿದ್ದರು. ಮಾಳಿಗೆಯ ಮನೆ, ತಳಮನೆ, 
ಹಳ್ಳಿಮನೆ, ದನಮನೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕರಾಕರಣೆ ಮಾಡುತ್ತಿದ್ದರು. ಇದಲ್ಲದೆ 
ಕೃಷ್ಣದೇವರಾಯನ ಕಾಲದ ಶಾಸನಗಳಲ್ಲಿ ನಾನಾ ರೀತಿಯ ತೆರಿಗೆ-ಸುಂಕಗಳ ಉಲ್ಲೇಖ 


ಬರುತ್ತದೆ. ಅಂತಹ ಉಲ್ಲೇಖವಿರುವ ಕೆಲವು ಶಾಸನಗಳನ್ನು ಸಂಕಲಿಸಿ ಇಲ್ಲಿ ನೀಡಲಾಗಿದೆ. 


ಬಳ್ಳಾರಿ ಜಿಲ್ಲಾ ಕಡೇರಾಂಪುರ ಶಾಸನ 
(ವಿ.ಶಾ. ೭೫ ದಿನಾಂಕ : ೧೧.೦೩.೧೫೧೩ ಶುಕ್ರವಾರ) 
ಶ್ರೀವೀರ ಕೃಷ್ಣರಾಯ ಮಹಾರಾಯರು ಶ್ರೀಪ್ರಸನ್ನ ವಿರೂಪಾಕ್ಷ ದೇವರಿಗೆ 
ಅಮೃತಪಡಿ ನೈವೇದ್ಯಕೂ, ಅಂಗರಂಗ ವಯಿಭೋಗ ..... ಸಮರ್ಪಿಸ್ತ 
ಕಂನಕಿಯಕಟೆ ಗ್ರಾಮ, ಯೀ ಗ್ರಾಮದಲು ಹುಟ್ಟಿದ ರೊಕ್ಕ ಆದಾಯ ಭತ್ತ 
ಆದಾಯ, ತಳವಾರಿಕೆ ಸುಂಕ, ಸಾಮ್ಯಾ ಜೊಡಿ ಬಿರಾಡ, ಕಟ್ಟರೊಕ್ಕ 


ಯೇನುಂಟಾದ ಆದಾಯವನು 


೩೩೨ 


* ಚಾಮರಾಜನಗರ ಜಿಲ್ಲೆ ತ್ರಯಂಬಕಪುರ ಶಾಸನ 
(ಎ.ಕ. ೩ ಗುಂಡ್ಲು ೧೩೬ ದಿನಾಂಕ : ೧೨.೧೦.೧೫೧೩ ಬುಧವಾರ) 

ಶ್ರೀಮನ್ಮಹಾದೇವ ದೇರ್ಮೊತ್ತಮ ಶ್ರೀಗುರುಮೂರ್ತಿ ತ್ರಿಯಂಬಕದೇವರಿಗೆ . . 
ಧಿ ಶ್ರೀಕ್ರಷ್ಠರಾಯ ಮಹಾರಾಯರು . . . ಆಳುತ ಪಾಲಿಸಿದ 
ನಾಯಕತನಗೆ ಸಲುವ.... ತೆರಕಣಾಂಬಿಯ ಸೀಮೆಯವೊಳಗೆ ತ್ರಿಯಂಬಕ 
ದೇವರಿಗೆ... . ಯಿಷ್ಟು ಗ್ರಾಮಗಳವೊಳಗೆ ತೆರಕಣಾಂಬಿಯ ಭಂಡಾರಕೆ 
ಸಂದು ಬರುತ್ತಿದ ತೆರಿಗೆಗಳು - ಬೆಟ್ಟದ ಕಾವಲು, ಭೋಗಾರದೆರಿಗೆ, ಗಣಾಚಾರ 
ತೆರಿಗೆ, ಕೋಜುಗಳ ತೆರಿಗೆ, ಹಾಸುಗಳ ತೆರಿಗೆ,ಆಹದೆರಿಗೆ, ಅಸಗತೆರಿಗೆ, 
ನಾಯಿಂದರ ತೆರಿಗೆ, ಕುಂಬಾರ ತೆರಿಗೆ, ಗಾಣದ ಸುಂಕ, ಉಲಿಪ್ಪಲಿಗ ಕಾವಲಿಸುಂಕ, 
ಮಗ್ಗಸುಂಕ, ಮಾದಾರಿಕೆ ಸುಂಕ, ಸಿರಿಯೂರ ವರ್ತನೆ ಸರ್ವತೆರಿಗೆಯನು 

* ಚಾಮರಾಜನಗರ ನಂಜರಾಜಪುರದ ಶಾಸನ (ಎ.ಕ.೪. ಚಾಮ ೧೭೫ ಕ್ರಿ.ಶ. 

೧೫೧೩) 
ಕೃಷ್ಣರಾಯ . . .. ನಿಮಗೆ ಸರ್ವಮಾನ್ಯವಾಗಿ ಸಲುವುದು. ಅಗ್ರಾರ ಅಕ್ಕಿಳೆಹಳ್ಳಿ 
ಆ .. ಟದ ಪ್ರಜೆಗಳಿಗೆ ಮಗ್ಗಾ ಮನೆವಣ ಸುಂಕ ವೊಳವಾರು ನಿಮ್ಮ ಅ. ಕ್ಲೆ. 
ಸಲುವುದು 

ಚಾಮರಾಜನಗರ ಜಿಲ್ಲೆ ಆಲಕೆರೆಯ ಶಾಸನ 

(ಎ.ಕ. ರ. ಯಳಂ ೧೬೮ ದಿನಾಂಕ : ೨.೦೪.೧೫೧೯ ಶನಿವಾರ) 

ಶ್ರೀಕೃಷ್ಣರಾಯ ಮಹಾರಾಯರು ಪೃಥ್ಲಿರಾಜ್ಯಂಗೆಯ್ಯುತಿರಲು ಆಲಕೆರೆಯ ಅಶೇಷ 
ಮಹಾಜನಂಗಳಿಗೆ ಧಾರೆನೆರೆದು ಕೊಟ ಅಗ್ರಾರ ಅಲಕೆರೆಗೆ.... ಗದ್ದೆ ಬೆದ್ದಲು 
ತೋಟ ತುಡಿಕೆ ಆಣೆ ಅಚ್ಚುಕಟ್ಟು ಮಗ್ಗ ಮನೆವಣ ಸುಂಕ ಸುವರ್ನಾದಾಯ 
ಏನುಳ್ಳ ಸರ್ವಸ್ಥಾಮ್ಯವನೂ ದ ಅಷ್ಟಭೋಗ ತೇಜ ಸ್ಥಾಮ್ಯಾಗಳನೂ ಬಳಿಸಿ 


ಹಿತವಾಗಿ ಸುಖದಿರ ಅನುಭವಿಸಿ ಬಹಿರಿ 


ಹಪಹಪಿ 


ಚಾಮರಾಜನಗರ ಜಿಲ್ಲೆ ಕೋಡಿಹಳ್ಳಿಯ ಶಾಸನ 

(ಎ.ಕ. ೩ ಗುಂಡ್ಲು ೧೫೬ ದಿನಾಂಕ : ೨೮.೧೨.೧೫೨೧ ಶನಿವಾರ) 
ಶ್ರೀವೀರಪ್ರತಾಪ ಕ್ರುಷ್ಣರಾಯರ ನಿರೂಪದಿಂದ ಸಾಳುವ ಗೋವಿಂದರಾಜ 
ವೊಡೆಯರು ಕೊಟ್ಟ ಧರ್ಮ .. .ಕೋಡಿಹಳ್ಳಿ ಗ್ರಾಮಕ್ಕೆ ಸಲುವ ಬೆಟ್ಟದ ಕಾವಲು, 
ಬೇಗಾರದೆರೆ, ಗಣಾಚಾರ ತೆರಿಗೆ ಮೋಜುಗಳ ತೆರಿಗೆ, ದಾಸುಗಳ ತೆರಿಗೆ, ಅಹಳ 
ತೆರಿಗೆ ಆಸಗರ ತೆರಿಗೆ ನಾಯಂದ ತೆರಿಗೆ, ಕುಂಭಾರದ ತೆರಿಗೆ ಗಾಣಸುಂಕ, 
ಉಪ್ಪಿಗೆ ಕಾವಲಿ ಮಗ್ಗಸುಂಕ, ಮಾದಾರಿಕೆ, ಸೆತಿಯೂರ ವರ್ತನೆ, ಮುಂತಾದ 
ಸರ್ವ ತೆರಿಗೆಯನು... 

ತುಮಕೂರು ಜಿಲ್ಲೆ ಹುಳಿಯಾರು ಶಾಸನ 

(ಎ.ಕೆ. 1 ಚಿಕ್ಕನಾ ೩೭ ದಿನಾಂಕ : ೧೮.೦೫.೧೫೨೮ ಸೋಮವಾರ) 
ಕ್ರುಷ್ಟರಾಯರ ಪ್ರಿಯಕುಮಾರ ಸಿಂಗಪನಾಯಕನು ಹುಳಿಯೆರೆ ಮಲ್ಲಿಕಾರ್ಜುನ 
ದೇವರ್ಗೆ, ಭೀಮೇಶ್ವರ ದೇವರ್ಗೆ ವಿಗ್ನೇಶ್ವರ ದೇವರ್ಗೆ, ಅಂಗರಂಗ ಭೋಗಕ್ಕೆ 
ಕೊಟ್ಟ ಗದ್ದೆ ಖ ತೋಟವೆರಡಕ್ಕಂ ಬೆದ್ದಲ ಭೂಮಿಗಂ, ತೆರುವ ಮಾನ್ಯತೆ, 
ಸಿದ್ದಾಯ, ಕಾಣಿಕೆ ಬಿರಾಡ, ಬೀಜವರಿ ಮುಂತಾದ ಎಲ್ಲಾ ತೆರಿಗೆಯನೂ 
ಸರ್ವಮಾನ್ಯವಾಗಿ ಬಿಟ್ಟೆವು 

ಆಂಧಪ್ರದೇಶದ ಕರ್ನೂಲು ಜಿಲ್ಲ ಶ್ರೀಶೈಲದ ಶಾಸನ 

(ಎಸ್‌.ಐ.ಐ. 1X-1 ೫೦೦ ದಿನಾಂಕ : ೨೫.೦೭.೧೫೧೫ ಬುಧವಾರ) 
ಶ್ರೀವೀರಪ್ರತಾಪ ಕೃಷ್ಣದೇವರಾಯನು ವಿಜಯನಗರದಿಂದ ಹೂರ್ವದಿಗ್ರಿಜಯ 
ಯಾತೆಗೆ ಬಿಜಯಮಾಡಿ ಉದಯಗಿರಿ ದುರ್ಗವನೂ ಸಾಧಿಸಿ... ಧರಣಿಕೋಟ 
ಅಮರೇಶ್ವರಕೆ ಬಿಜಮಾಡಿ ಕೃಷ್ಣವೇಣ್ಯಾ ನದೀ ತೀರದಲ್ಲಿ ಅಮರೇಶ್ವರ ದೇವರ 
ಸಂನಿಧಿಯಲ್ಲಿ ತುಲಾಪುರುಷ ಮಹಾದಾನವನು ಮಾಡಿ... . ಅಲ್ಲಿಂದ 
ಶ್ರೀಪರ್ವತಕೆ ಬಿಜೆಮಾಡಿ ಯಾ ದೇವರ ತೇರಬೀದಿ ಶಿಲಾಮಂಟಪವಾಗಿ ಕಟ್ಟಿ 


ಸ್‌) 


... ಅವಸರದ ಮಹಾನಯೀವೇದ್ಯಕೆ ಪಾರುಮಂಚಾಲ ಗ್ರಾಮಣ ಆತುಕೂರು 


ಷಷಿ೪ಅ 


ಗ್ರಾಮ ೧ ಉಭಯಂಗ್ರಾಮ ೨ ನೂಸಮರ್ಪಿಸಿದಿರು ಕಂಬಿ, ಕಾವಡಿ ಸುಂಕ, 
ಕುದುರೆ, ಎತ್ತು, ಕತ್ತೆ, ತಲೆಹೊರೆ, ಮೊದಲಾದವರ ಕೈಯಸುಂಕವ ಕೊಳದ 
ಹಾಗೆ ಮಾಡಿಸ್ತಉ 
ಸಮಾಜದ ಎಲ್ಲ ವರ್ಗದ ಜನರು ಸುಂಕಸಲ್ಲಿಸುವಂತೆ ನಾನಾ ಸುಂಕಗಳನ್ನು 
ಗ 


ವಿಧಿಸಲಾಗಿತ್ತು ಎಂಬುದು ಇದರಿಂದ ತಿಳಿಯುತ್ತದೆ. ಮಗ್ಗದವರು(ನೇಕಾರ) ಉಪ್ಪಾರರು, 


(\ 
ಗಾಣಿಗರು, ಅಗಸರು, ನಾಯಿಂದರು, ಗಣಾಚಾರಿಗಳು, ರೈತರು - ಹೀಗೆ ಎಲ್ಲರ ಮೇಲೂ 
ಸುಂಕಗಳಿದ್ದವು. ಅಗಹಾರದ ಬ್ರಾಹ್ಮಣರಿಗೆ ಮಾತ್ರ ಯಾವ ತರಹದ ಸುಂಕಗಳೂ ಇರಲಿಲ್ಲ. 
ಆದರೆ ಗ್ರಾಮೋದ್ಯೋಗಿಗಳಾದ ಬ್ರಾಹ್ಮಣರಿಗೆ ತೆರಿಗೆ ಇತ್ತು ಇದನ್ನು "ಶ್ರೋತ್ರಿಯಂ' ಎಂದು 


ಕರೆಯುತ್ತಿದ್ದರು. ಶ್ರೋತ್ರಿಯಂ ತೆರಿಗೆ ತೀರಾ ಕಡಿಮೆ ಪ್ರಮಾಣದಲ್ಲಿತ್ತು. 


ಇದಲ್ಲದೇ ಬನ್ನಿದೊಡ್ಡಿ, ಕಾಣಿಕೆ, ಪಶುಗಳ ಮೇಲಿನ ತೆರಿಗೆ ಎಲ್ಲ ಸೇರಿ ಕೃಷ್ಣದೇವರಾಯನ 
ಕಾಲದಲ್ಲಿ ಪ್ರತಿವರ್ಷ ರಾಜ ಸಾಮ್ರಾಜ್ಯಕ್ಕೆ ಹದಿಮೂರು ಮಿಲಿಯಿನ್‌ ವರಹಗಳ ಆದಾಯವಿತ್ತೆಂದು 
ನ್ಯೂನಿಜ್‌ ಬರೆದಿರುವನು. ಈತನ ಅಂದಾಜಿನ ಪ್ರಕಾರ ಐದುಕೋಟಿ ವರಹಗಳಂದು 
ತಿಳಿಯಬಹುದು. ಅಲ್ಲದೇ ಸಾಲಿಯಾನಾ ಹತ್ತು ಮಿಲಿಯನ್‌ ವರಪಕ್ಕೆ ಬಂಗಾರವನ್ನು ಸುವರ್ಣ 


ಭಂಡಾರಕ್ಕೆ ಜಮಾ ಮಾಡುತ್ತಿದ್ದರಂತೆ. 


ಮನೆಯಲ್ಲಿ ಅಂಗಡಿ ಇಟ್ಟವರೂ ಕೃಷಿ ಕೂಲಿಕಾರರೂ ಕುರುಬರೂ ಬಡಗಿ ಚಮ್ಮಾರ 
ಮುಂತಾದವರೂ ತೆರಿಗೆ ನೀಡಬೇಕಾಗಿತ್ತು. ಆದರೆ ಅಂಥ ತೆರಿಗೆ ತೀರಾ ಕಡಿಮೆಯಾಗಿತ್ತು 
ಉದಾ : ನೇಕಾರ-ಮಗಕ್ಕೆ ೧/೨ಪಣ, ಬೆಸ್ತ-೧/೨ ಪಣ, ಕುರುಬ-೧/೨ಪಣ ವ್ಯಾಪಾರಿಗೆ- 


ಹಒಿಪಣ ಮಾತ್ರ ಆಕರಿಸಲಾಗುತ್ತಿತ್ತು. 
ಮದುವೆ ಸುಂಕದ ರದ್ದತಿ 


ಕೃಷ್ಣದೇವರಾಯನು ಅಧಿಕಾರ ವಹಿಸಿಕೊಂಡಾಗ ಎಲ್ಲ ಕಡೆಯಿಂದ ಹೊರಲಾಗದ 


ಹೊರೆಯೆಂದು ಭಾವಿಸಲಾಗಿದ್ದ ಸುಂಕವೆಂದರೆ ಮದುವೆಸುಂಕ. ಈ ಸುಂಕದ ಭಾರವನ್ನು 


೩ಬಿ 


ಹೊರಲಾರದೇ ಅನೇಕರು ಮದುವೆಯನ್ನೇ ಮಾಡಿಕೊಳ್ಳಲಿಲ್ಲವೆಂದು ಹೇಳಲಾಗಿದೆ. ಆದ್ದರಿಂದ 
ರಾಯನು ತೆರಿಗೆ ಸುಧಾರಣೆಯ ಹೆಜ್ಚೆಯೆಂದು ಮದುವೆಸುಂಕವನ್ನು ರದ್ದು ಮಾಡಿದನು. 


ಮದುವೆ ಸುಂಕ ರದ್ದು ಮಾಡಿದ ವಿಷಯದ ಮೊದಲ ಶಾಸನ: 


* ಬಳ್ಳಾರಿ ಜಿಲ್ಲೆಯ ಯಾಳಪಿಯಶಾಸನ 
(ಎಸ್‌.ಐ.ಐ. 1X-11 ೪೮೦, ದಿನಾಂಕ : ೦೭.೦೨.೧೫೧೦ ಗುರುವಾರ) 
ಶ್ರೀವೀರಪ್ಪತಾಪ ಶ್ರೀಕೃಷ್ಣರಾಯ ಮಹಾರಾಯರ ನಿಜಹಿತರಾದ . ... ಡೆಯರು. 
ಯಳಪೆ ಸೀಮೆಯ ಮದುವೆಯ ಸುಂಕವನು . . . . ಸರ್ವಮಾನ್ಯವಾಗಿ 
ಪಾಲಿಸಿಬಿಟರು. 
* ತುಮಕೂರು ಜಿಲ್ಲೆ ದೊಡ್ಡಮಾಲೂರಿನ ಸುಂಕರದ್ದತಿ ತೆಲುಗಿನಲ್ಲಿರುವ ಶಾಸನ : 
(ಎ.ಕ. ೫1 ಮಧು, ೬೪ ದಿನಾಂಕ ಕ್ರಿಶ. ೧೫೧೦) 
ಬಸವಪ್ಪಯ್ಯ ಮೂಗುರು ಪ್ರಧಾನ ತಿಮ್ಮರಸಯ್ಯ ಆದಪ್ಪನಾಯಡು ರಾಯಲರು 
ಬಿನ್ನಪಂಚೇಸಿ ಪೆಂಡ್ಲಿಸುಂಕಂ ಸರ್ವಮಾಂ. . . ಸಾಮ್ಯಯಿಚ್ಚಿನ ಧರ್ಮಶಾಸನ 
ಕೃಷ್ಣರಾಯ ಮಹಾಪಾಲಸ್ಯ ಶಾಸನಂ 
* ದಾವಣಗೆರೆ ಜಿಲ್ಲೆ ಮಲೆಯಬೆನ್ನೂರ ಶಾಸನ : 
(ಎ.ಕ. ೫1 ದಾವಣ-೧೦೭, ದಿನಾಂಕ : ೧೯.೧೦.೧೫೧೫ ಶುಕವಾರ) 
ಮಲೆಯಬೆನ್ನೂರ ಸೀಮೆಯ ಮದುವೆಯ ಸುಂಕವ ಬಿಟ್ಟುಕೊಟ್ಟ ಧರ್ಮಶಾಸನ 


ಶ್ರೀಕೃಷ್ಣರಾಯರು ಗ ರಾಜ್ಯಂಗೆಯುತ್ತಿರುವಲ್ಲಿ 


sk ಚಿಕ್ಕಬಳ್ಳಾಪುರ ಜಿಲ್ಲೆ ಕುಂಡಲಗುರಿಕೆಯ ಶಾಸನ 
(ಎ.ಕೆ. X ಶಿಡ್ಡ-೭೯ ದಿನಾಂಕ : ೦೪.೦೧.೧೫೨೩ ಭಾನುವಾರ) 
ಶ್ರೀಮನ್‌ ಮಹಾರಾಜಾಧಿರಾಜ ರಾಜಪರಮೇಶ್ವರ ಕೃಷ್ಣದೇವರಾಯ 


ಮಹಾರಾಯ ನಿರೂಪವಿಡಿದ ಹಾಕಿಸ್ತ ಧರ್ಮಶಾಸನ. ನಲ್ಲೂರನಾಡಿಗೆ ಸಲುವ 
ಮಳಲೂರ ಸ್ಥಳದ ಕುಂದಲಗುರಿಕೆಯ ಗ್ರಾಮಗಳಿಗೆ ಆರೊಬ್ಬರು ಮದುವೆಯ 


ಮಾಡಿದರೂ ಸುಂಕವಿಲ್ಲ 


ಹಿಹಿ೬ 


x ಚಿಕ್ಕಮಗಳೂರು ಜಿಲ್ಲೆ ಯಗಟಿಯ ಶಾಸನ 
(ಎ.ಕ.೧೨. ಕಡೂರು : ೧೯೦ ದಿನಾಂಕ : ೨೪.೦೮.೧೫೨೭ ಶನಿವಾರ) 
ಬಯಪನಾಯಕರು ರಾಯರ ಅರಿಕೆಯಲ್ಲಿ ಯಗಟಿಯ ಹತ್ತುಸಾವಿರದ 


ಸೀಮೆವೊಳಗೆ ಶೂದರ ಮದುವೆಯ ಸುಂಕವನು ಬಿಡಿಸಿದ ಶಾಸನ 


# ಚಿತ್ರದುರ್ಗ ಜಿಲ್ಲೆ ಬಿಳಿಚೋಡಿನ ಶಾಸನ 
(ಎ.ಕ. ಜಗ-೭, ದಿನಾಂಕ : ಕ್ರಿಶ. ೧೬ನೇ ಶಮಾ) 
ಯಿ ಮದುವೆಯ ಸುಂಕವ ಬಿಡಿಸಿದ ಕೃಷ್ಣರಾಯ ಮಹಾರಾಯರ 


ಅಠವಣಿಯ ಚೆಂನರಸರಿಗೆ ಸಹಸ್ತ ಗೋದಾನ ಕೋಟಿ ಕನ್ಯಾದಾನ 


* ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆ ಅಗಳಿಯ ಶಾಸನ ಈ ವಿಷಯವನ್ನು ಸಂಸ್ಕೃತದಲ್ಲಿ 
ನಿರೂಪಿಸಿದೆ. (ಎಸ್‌.ಐ.ಐ.1-1 ಸಂ.೪೮೨, ದಿನಾಂಕ : ೧೫.೦೯.೧೫೧೦ ಭಾನುವಾರ) 
ಶ್ರೀ ಕೃಷ್ಣರಾಯರು ಶ್ರೀ ವಿರೂಪಾಕ್ಷ ಸಂನಿಧಿಯಲಿ. .. ಚಂದಗಿರಿಯಾಖ್ಯರಾಜ್ಯಸ್ಥ 
ನಾಗಮಂಗಲಂ ಸೀಮೆಗಂ ಮುಳುರ್ಯಾಖ್ಯೇ ಮಹಾರಾಜ್ಯೇ ರಾಯದುರ್ಗೇ 
ಮಹತ್ಯಪಿರಾಜ್ಯೇ ತೇಷು ಚ ರಾಜ್ಯೇಷು ತೇಷು ತೇಷು ವಸಂತಿಯೋ ನಾನಾ 
ಜಾತಿ ಭಿಧೋಸ್ತಸ್ಯ ವಿವಾಹಸಮಯಂ ನಿಜೋ ವಧೂವರರ ಜನೈಃ 
ಸರ್ವೃಧಿಮಾನಂ ಕಂ ಚಿರಂ ಆಚಂದ್ರತಾರಕಂ ಧಾರಾಪೂರ್ವಕಂ ಸರ್ವಕರ 


* ತೆಲುಗು ಶಾಸನಗಳಲ್ಲಿ ಮದುವೆ ಸುಂಕ ರದ್ದುಮಾಡಿದ ವಿಷಯ ಆಂಧಪುದೇಶ ಕಡಪ ಜಿಲ್ಲ 
ರಾಮೇಶ್ವರಂ ಶಾಸನ (ಎ.ಆರ್‌.ನಂ. ೩೮೭ ಂf ೧೯೦೪, ದಿನಾಂಕ : ೧೫.೦೯.೧೫೧೦ 
ಭಾನುವಾರ) 
ಕೃಷ್ಣದೇವ ಮಹಾರಾಯೇ ಭೂಮಿಪಾಲೋಸ್ಯ ಶಾಸನಂ.... ಕೃಷ್ಣರಾಯ 
ಆನತ್ಲಿ ಸಾಳ್ವ ತಿಮ್ಮರಸಯ್ಯಾ ಗೋವಿಂದಯ್ಯ ಅಡಪನಾಯಿನಂಗಾರು 


& 


೦ಡ್ಲಿಸುಂಖಂ ಸರ್ವಮಾನ್ಯಂ ಚೇಸಿ ಇಚ್ಛಿನ ಧರ್ಮಶಾಸನಂ | 


೩೩೭ 


* ಆಂಧ್ರಪುದೇಶ ಚಿತ್ತೂರು ಜಿಲ್ಲೆ ರಂಗಸಮುದಂ ಶಾಸನ ತೆಲುಗಿನಲ್ಲಿ ಇದನ್ನು ಹೇಳಿದೆ. 
(ಎ.ಆರ್‌.ನಂ.೩೪೮ ೧೯೨೨, ದಿನಾಂಕ ಕಿ.ಶ. ೧೪.೧೦.೧೫೧೦ 
ಸೋಮವಾರ) 
ಶ್ರೀ ವೀರಪ್ರತಾಪ ಶ್ರೀಕ್ರಿಷ್ಟರಾಂಯ ಮಹಾರಾಯಲು ಪೃಥ್ವಿರಾಜ್ಯಂ 
ಚೇಯುಚುಂಡಗಾನು ಕರ್ನಾಟಲೋನಿ ನಾನಾ ವ್ರಿತುಲ ವಾರಿಕನಿ ಪೆಂಡ್ಲಿ 
ಶುಂಕಾಲ ನಿಮಿತ್ತಮಂ ವಿವಾಹಾಲು ಮಾನಿ ಉಂಡಗಾನು ಕೃಷ್ಣದೇವ 
ಮಹಾರಾಯಲು ಸಾಳುವ ತಿಮ್ಮರಸಯ್ಯಕು ಆದೆಪ ನಾಯನಿಂಗಾರಿಕ.... 
ಕರ್ನಾಟಕಂ ಕೆಲ್ಲೇಟಿ ನಾನಾ ದುರ್ಗಾಲಸೀಮಲಕುಂನು (ಹೆಂಡ್ಲಿ ಶುಂಕಾಲು) 
ಲೇಕುಂಡಾನು ಎಂನಪಂ ಚೇಸಿ ಧರ್ಮಶಾಸನಾಲು ಇಪ್ಪಿಂಟಕೊನಿ. ... 
ವೇಯಿಂಚಿನ ಧರ್ಮಶಾಸನಂ. 
ಕೆರಗಳ ನಿರ್ಧಾಣ, ದುರಸ್ತಿ, ನಿರ್ವಹಣೆ 
ಪುರಾತನ ಕಾಲದಿಂದ ನಮ್ಮ ದೇಶದಲ್ಲಿ ವಿವಿಧಗಾತ್ರದ ಕೆರೆಗಳನ್ನು ವ್ಯವಸಾಯಕ್ಕಾಗಿ 
ನಿರ್ಮಿಸಿದರು. ದಕ್ಷಿಣ ಭಾರತವು ಅದರ ಬೌಗೋಳಿಕ ಪರಿಸರದ ಕಾರಣ ವ್ಯವಸಾಯಕ್ಕೆ 
ಕೆರೆ-ಕುಂಟ-ಕಾಲುವೆಗಳನ್ನೇ ನಂಬಬೇಕಾಯಿತು. ಈ ಕೆರೆಗಳು ಎರಡು ತರಹದವು. ಒಂದು 
ನದಿಯಿಂದ ನೀರು ಪಡೆವ ಮತ್ತು ಮತ್ತೊಂದು ಮಳೆ ಸುರಿದಾಗ ಹಳ್ಳಕೊಳ್ಳಗಳಿಂದ 
ಧಾವಿಸುವ ನೀರಿನಿಂದ ತುಂಬುವ ಕೆರೆಗಳು. ಉದಾಹರಣೆಗೆ ಕಮಲಾಪುರದ ಕೆರೆಗೆ 
ತುಂಗಭದ್ರಾ ನದಿಯ ಕುರುದಗಡ್ಡೆ ಅಥವಾ ರಾಮಣ್ಣ ಅಣೆಕಟ್ಟಿನಿಂದ ನೀರು 
ಪಡೆಯಲಾಗುತ್ತಿತ್ತು. ಕಮಲಾಪುರದ ಕೆರೆಯು ಸದಾ ನೀರಿನಿಂದ ತುಂಬಿರುತ್ತಿತ್ತು ಮಳೆಯು 
ಸುರಿದಾಗ ಹಳ್ಳಕೊಳ್ಳಗಳು ತುಂಬಿ, ಹೊಲದ ನೀರು ಹೆಚ್ಚುವರಿಯಾಗಿ ಹರಿದು ಬಂದು 
ತಗ್ಗುಪ್ರದೇಶದಲ್ಲಿ ನಿರ್ದಿಸಲಾದ ಕೆರೆಗೆ ತುಂಬುವಂಥವು. ಕೇವಲ ಮಳೆಗಾಲದಲ್ಲಿ ಮಾತ್ರ 
ಲಭಿಸುವ ಈ ಜಲ ಸಂಪತ್ತನ್ನು ಅತ್ಯಂತ ಎಚ್ಚರದಿಂದ ಬಳಸುತ್ತಿದ್ದರು. ಅತಿವೃಷ್ಣಿಯಾದಾಗ 


ಕೆರೆಯ ಒಡ್ಡು ಒಡೆಯಬಾರದೆಂದು ಕೋಡಿಯ ವ್ಯವಸ್ಥೆಯಿತ್ತು. ಆಗ ಮೇಲಿನ ಕೆರೆಯ 


೩ಷಿಲಿ 


ನೀರು ಕೆಳಗಿನ ಕೆರೆಗೆ ಸೇರುತ್ತಿತ್ತು ಈ ರೀತಿಯ ಸರಣಿ ಕೆರೆ ತಂತ್ರವನ್ನು ಅಳವಡಿಸಿ 


ಆದಷ್ಟು ಹೆಚ್ಚು ಹಳ್ಳಿಗಳಿಗೆ ನೀರು ಸಿಗುವಂತೆ ಮಾಡುತ್ತಿದ್ದರು. 


ಮೂರನೆಯ ರೀತಿಯ ಕೆರೆಯೆಂದರೆ ಮಳೆಗಾಲದಲ್ಲಿ ಹರಿದು ಬರುವ ನೀರನ್ನು 
ಸಂಗಹಿಸಿ ಸ್ವಲ್ಲ ಬೇಸಾಯಕ್ಕೂ ಸ್ವಲ್ಪ ಕುಡಿಯುವ ನೀರಿಗೂ ಮತ್ತಿಷ್ಟು ದನಕರುಗಳಿಗೂ 
ಉಪಯೋಗಿಸಲಾಗುತ್ತಿತ್ತು. ಶಾಸನಗಳಲ್ಲಿ ಈ ಕೆರೆಗಳನ್ನು ಕೆರೆ, ಕಟ್ಟೆ, ಕೊಳ, ಕುಂಟ, ತೀರ್ಥ, 
ಡೋಣಿ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ವಿಜಯನಗರದ ಅರಸರು ಈ ಕೆಲಸಕ್ಕೆ 
ತಾವೇ ಮುಂದಾಗುತ್ತಿದ್ದರು. ವಿಶೇಷವಾಗಿ ವಿಜಯನಗರ ಆಡಳಿತದಲ್ಲಿ ನಾಯಕತನ ಪಡೆದ 
(ಜಾಗೀರ್ದಾರರು) ಇಂತಹ ಅಭಿವೃದ್ದಿ ಕೆಲಸ ಮಾಡುತ್ತಿದ್ದರು. 

ಈ ಕಾರ್ಯಗಳನ್ನು "ಜಲಸೂತ್ರ' ಬಲ್ಲ ನೀರಾವರಿ ತಜ್ಞರು ಉಸ್ತುವಾರಿ ಮಾಡುತ್ತಿದ್ದರು. 
ಪೆನುಗೊಂಡೆಯ ಸಿರಿಯಾರು ಕೆರೆಗೆ ನೀರುಣಿಸುವ ಕಾಲುವೆಯನ್ನು ದಶವಿದ್ಯಾಚಕ್ರವರ್ತಿ 
ಎಂದು ಹೆಸರಾದ ಜಲಸೂತ್ರದ ಸಿಂಗಯಭಟ್ಟನೆಂಬ ಬ್ರಾಹ್ಮಣನು ಮಾಡಿದನೆಂದು ಬುಕ್ಕರಾಯನ 


ಕ್ರಿ.ಶ. ೧೩೮೯ರ ಶಾಸನವು ಹೇಳುತ್ತದೆ. 


ಕೆರೆ ನಿರಿಸುವವರನ್ನು ಕಟ್ಟಿಗರೆಂದೂ ಕೆರೆ-ಕಾಲುವೆ ಮುಂತಾದ ರಚನೆಗಳ ಪರಿಣತರನ್ನು 
ಉಪ್ಪಾರರೆಂದೂ ಕರೆಯುತ್ತಿದ್ದರು. ಕೆರೆ ನಿರ್ದಿಸುವ ಮೊದಲು ಭೌಗೋಳಿಕ ಪರಿಸ್ಥಿತಿಯ 
ಅಧ್ಯಯನ, ಕಾಡನ್ನು ಕಡಿಯುವ ಕೆಲಸ ಕೆರೆಯ ತಗ್ಗನ್ನು ನಿರ್ದಿಸಿ ಸರಿಯಾದ ಒಡ್ಡು 


ಹಾಕುವುದಾಗಿತ್ತು 


ಕ್ರಿಶ. ೧೩೬೯ರ ಮೊದಲನೆ ಬುಕ್ಕರಾಯನ ಪೊರುಮಾಮಿಲ್ಲಾ ಶಾಸನದಲ್ಲಿ ಕೆರೆ 
ರಚಿಸುವುದಕ್ಕೆ ಅವಶ್ಯವಾಗಿ ೧೨ ಕ್ರಮಗಳನ್ನು ಸೂಚಿಸಲಾಗಿದೆ. ೧.ಚಿರಕಾಲ ಹೆಸರು 
ಉಳಿಸಿಕೊಳ್ಳುವ ಹಂಬಲದ ಅರಸ ೨.ಜಲಶಾಸ್ತ್ರ ಅರಿತ ಬ್ರಾಹ್ಮಣ ೩.ಗಟ್ಟಿಯಾದ ಜೇಡಿಮಣ್ಣಿನ 
ಪ್ರದೇಶ ೪.ಸಿಹಿನೀರಿನ ನದಿ ೫.ಎರಡು ಗುಡ್ಡಗಳ ನಡುವೆ ಒಡ್ಡುಹಾಕಬಹುದಾದ ಪ್ರದೇಶ 


೬.ಕಲ್ಲಿನ ಆಣೆಕಟ್ಟು ಕಟ್ಟಲು ಸಾಧ್ಯವಾಗುವ ಸ್ಥಳ ೭.ಎರಡು ಶೃಂಗಗಳನ್ನು ಹೊಂದಿರುವ 


೩೩೯" 


ಗುಡ್ಡಗಳು ೮.೮ಆಳವಾದ ಪ್ರಶಸ್ತವಾದ ಹರವಿನ ಭೂಮಿ ೯.ಉತ್ತಮ ಕಲ್ಲು ನೀಡಬಲ್ಲ ಕಲ್ಲಿನ 
ಗುಡ್ಡ ೧೦.ಬೇಸಾಯಕ್ಕೆ ಹಣ್ಣಿನ ತೋಟಗಳಿಗೆ ಪ್ರಶಸ್ತವಾದ ಭೂಮಿ ೧೧.ಉತ್ತಮವಾದ 
ಕಾಲುವೆ ನಿ್ದಿಸಲು ಸೂಕ್ತವಾದ ಗಟ್ಟಿತಳದ ಭೂಪ್ರದೇಶ ನೀರು ಹರಿಯುವಾಗ ಜುಳು ಜುಳು 


ಶಬ್ದ ಮಾಡಬಲ್ಲ ರಭಸದಿಂದ ಹರಿದು ಹೋಗುವ ಭೂಮಿ ೧೨. ಬಲಿಷ್ಟ ಕೂಲಿಕಾರರು. 
ಇದಲ್ಲದೇ ಆರು ದೋಷಗಳನ್ನು ಪಟ್ಟಿ ಮಾಡಿದ್ದಾರೆ. 


೧. ನೀರು ಬಸಿಯಬಾರದು ೨.ಲವಣಬರಿತ ಮಣ್ಣಿರಬಾರದು ೩ಿ.ಎರಡು ರಾಜ್ಯಗಳ 


ಗಡಿಪ್ರದೇಶ ಬೇಡ ೪.ಕೆರೆಯ ನಡುವೆ ಗಡ್ಡೆ ಇರಬಾರದು ೫.ಅಧಿಕ ನೀರಾವರಿ ಪ್ರದೇಶ ಸ್ವಲ 


ನಲ 


ನೀರಿನ ಸಂಗಹ ೬.ಸ್ಪಲ್ಪ ಭೂಮಿ ಅಧಿಕ ನೀರು ಈ ಸೂತ್ರಗಳು ಸಾರ್ವಕಾಲಿಕವಾದವು. 


ಈ ಸೂತ್ರಗಳನ್ನು ಅನುಸರಿಸಿ ಸಂಗಮ, ಸಾಳುವ ವಂಶದವರು ಕೃಷಿಯನ್ನು 
ಅಭಿವೃದ್ದಿಪಡಿಸಲು ಅನೇಕ ಕೆರೆಗಳನ್ನು, ಕುಂಟೆಗಳನ್ನು ನಿರ್ಮಿಸಿದರು. ಚಕ್ರವರ್ತಿಯನ್ನು ಅನುಸರಿಸಿ 
ಅವರ ಸಾಮಂತರೂ ಪಾಳೇಗಾರರೂ ಕೂಡಾ ನೀರಾವರಿ ಅಭಿವೃದ್ಧಿಗೆ ಶ್ರಮಿಸಿದರು. ಚಕ್ರಪಾಣಿ 
ಮಿಶ್ರನು ರಚಿಸಿದ ವಿಶ್ವವಲ್ಲಭದಲ್ಲಿ ಕೆರೆಗಳ ಆಕೃತಿಯನ್ನು ಆರುವಿಧವಾಗಿ ವಿವರಿಸಲಾಗಿದೆ. 
ಕಶ್ಯಪನು ಬರೆದ ಕೃಷಿಸೂಕ್ತದಲ್ಲಿಯೂ ಕೆರೆಗಳ ಆಕಾರದ ಬಗ್ಗೆ ತಿಳಿಸಲಾಗಿದೆ. ಕೆರೆಗಳು 
ಸಾಮಾನ್ಯವಾಗಿ ಗೋಲಾಕಾರವಾಗಿರಬೇಕು. ಒಡ್ಡುಗಳು ಮಾತ್ರ ನೇರವಾಗಿರದೆ ಹಾವಿನ 
ಚಲನೆಯಂತೆ ಅಂಕುಡೊಂಕಾಗಿದ್ದರೆ ಜಲಾಶಯದ ನೀರಿನ ಒತ್ತಡವನ್ನು ಸಹಿಸುತ್ತದೆ. ಈ 
ಸೂತ್ರಗಳನ್ನು ಅನುಸರಿಸಿ ಪುರಾತನ ಕೆರೆಗಳು ಇಂದಿಗೂ ಭದ್ರವಾಗಿವೆ. ವಿಜಯನಗರದ 
ಅರಸರು ನೀರಿಗೆ ನೀಡಿದ ಮಹತ್ತ್ವ ಹಾಗೂ ಅದರ ಸದುಪಯೋಗವನ್ನು ಕುರಿತು ಅವರು 


ಮಾಡಿದ ಪ್ರಯತ್ನವನ್ನು ಅನೇಕರು ಹೊಗಳಿದ್ದಾರೆ. 


ಹಳೇ ಮೈಸೂರಿನ ಬ್ರಿಟಿಷ್‌ ಇಂಜಿನಿಯರ್‌ ಮೇಜರ್‌ ಸ್ಕಾಂಕೇ ಹೇಳಿಕೆಯನ್ನು 
ಗಮನಿಸಬೇಕು. “ಪ್ರದೇಶಗಳಲ್ಲಿ ನೂತನ ಕೆರೆಗಳ ನಿರ್ದಾಃಣ ಕಾರ್ಯ ಕೈಗೆತ್ತಿಕೊಳ್ಳಲು ಅವಕಾಶವೇ 


ಇಲ್ಲದಂತೆ ಹಿಂದಿನವರು ಚಾಣಾಕ್ಷ್ಯತೆಯಿಂದ ಕೆರೆಗಳನ್ನು ನಿರ್ದಿಸಿರುವುದು ನಿಜವಾಗಿಯೂ 


೩೪೦ 


ಆಶ್ಚರ್ಯಕರ” 


ತುಳುವಂಶದವರ ಆಡಳಿತ ಕಾಲದಲ್ಲಿ ವಿಜಯನಗರದ ಅರಸರು ಶೂರರೂ ದಾನಿಗಳೂ 
ಎನಿಸಿ ಅನೇಕ ವಿಕಾಸ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡರು. ಜನರ ಪ್ರಮುಖ ಉದ್ಯೋಗವೆನಿಸಿದ್ದ 
ವ್ಯವಸಾಯ ಕಾರ್ಯಗಳಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಿದರು. ಈ ಅವಧಿಯ ನೀರಾವರಿ ದಾಖಲೆಗಳು 
ವಿಪುಲವಾಗಿ ಲಭಿಸಿವೆ. 
ಕೃಷ್ಣದೇವರಾಯನು ತನ್ನ ಅವಧಿಯಲ್ಲಿ ಅನೇಕ ಕೆರೆಕಟ್ಟಿ ಬಾವಿ ಮತ್ತು ಕಾಲುವೆಗಳನ್ನು 
ನಿದ್ದಿಸಲು ಮತ್ತು ಅವುಗಳ ದುರಸ್ತಿ ಮತ್ತು ನಿರ್ವಹಣೆಗೆ ಎಲ್ಲ ರೀತಿಯ ಪ್ರೋತ್ಸಾಹ ಮತ್ತು ನೆರವು 
ನೀಡಿದ್ದಾನೆ. ವಿಜಯನಗರದ ಅರಸರು ಮುಂಚಿನಿಂದಲೂ "ಕೃಷಿತೋ ನಾಸ್ತಿ ದುರ್ಭಿಕ್ಷಂ” ಎಂಬ 
ಮಂತ್ರವನ್ನು ಅರಿತವರಾಗಿದ್ದರು. ಎಲ್ಲಿ ನೀರಿರುತ್ತದೋ ಅಲ್ಲಿ ಅಭಿವೃದ್ದಿಗೆ ದಾರಿಯಾಗುತ್ತದೆ. 
ಭಾರತೀಯ ಇತಿಹಾಸದಲ್ಲಿ ಮೊದಲಿನಿಂದಲೂ ನದೀ ತೀರದಲ್ಲಿ ಪಟ್ಟಣಗಳೂ ಸಂಸ್ಕೃತಿಗಳೂ 
ಬೆಳದು ಬಂದವು. ಕೃಷ್ಣದೇವರಾಯನ ಕಾಲದ ಕೆರೆ ನಿರ್ದಾಣ ದುರಸ್ತಿ ಮತ್ತು ನಿರ್ವಹಣೆಯ 
ಉಲ್ಲೇಖವಿರುವ ಶಾಸನಗಳನ್ನು ಸಂಕಲಿಸಿ ಕಾಲಾನುಕಮವಾಗಿ ಇಲ್ಲಿ ಕೊಡಲಾಗಿದೆ. 
* ರಾಮನಗರ ಜಿಲ್ಲೆ ಹೊಟ್ಟಿೆಗನ ಹೊಸಹಳ್ಳಿಯ ಶಾಸನ 
(ಎ.ಕ. 1೫ ಚನ್ನ-೧೫೬, ದಿನಾಂಕ : ೦೮.೦೪.೧೫೧೩ ಶುಕ್ರವಾರ) 
ವೀರಪ್ಪತಾಪ ಕೃಷ್ಣರಾಯ ಮಹಾರಾಯರು . ... ಶ್ರೀಮತು ದೇವರಯಪಠಣದ 
. ಕೆಂಚ ಸೋಮಣ್ಣೊಡೆಯರು . . . ನಮಗೆ ನಾಯಕತನಕೆ ಪಾಲಿಸಿದ 
ಚನ್ನಪಟಣದ ಸೀಮೆಯೊಳಗಂ ಕೂಡ್ಡೂರ ಮತ್ತು ಹಿರಿಯಕೆರೆಯ 
ಖಲವಾಗಿರಲಾಗಿ ನಂಮ ಸ್ವಾಮಿ ಕೃಷ್ಣರಾಯ ಮಹಾರಾಯರಿಗೆ 
ಧರ್ಮವಾಗಬೇಕೆಂದು ... ಮೆಲಣಿ ಹೊಸಹಳ್ಳಿ ಗ್ರಾಮ೧ಿನೂ ಕೆರೆಯ ಭಂಡಿಗೆ 
ಕಲವಾಗಿ ಧಾರೆಯೆರೆದುಕೊಟೆವು. ಕೂಡಲೂರ ಕೆರೆಗೆ ಭಂಡಿಳಿ, ಮೊಗೆಹಳ್ಳಿಯ 
ಕೆರೆಗೆ ಬಂಡಿ ೨ ಉಭಯಂ ಭಂಡಿ ಓನೂ ಇಕ್ಕಿ ವರುಷವರಾಂ ಪ್ರತಿಕೆರೆಗೆ 


ಮಂಣನೂ ಹಾಕಿ ಸುಖದಲ್ಲಿ ಅನುಭಿವಿಸಬಹುದು 


೩೪೧ 


ಈ ನಾಯಕನು ಒಂದು ಗ್ರಾಮದ ಉತ್ಪತ್ತಿಯನ್ನು ನೀಡಿ ನಿರಂತರವಾಗಿ ಮೂರು 
ಊರುಗಳ ಕೆರೆಯ ಹೂಳು ತೆಗೆದು, ಏರಿಗಳಿಗೆ ಮಣ್ಣು ಹಾಕುವ ವ್ಯವಸ್ಥೆ ಮಾಡುತ್ತಾನೆ. ಈ 
ಶಾಸನವು ಕರ್ನಾಟಕದ ಕೆರೆ ನಿರ್ವಹಣೆಯ ವ್ಯವಸ್ಥೆಯನ್ನು. ಒಡೆದುಹೋದ ಕೆರೆಯ 
ಪುನರುಜ್ಜೀವನ ಮಾಡುವ ರೀತಿಯನ್ನು ತೋರಿಸುತ್ತದೆ. 

* ಬೆಂಗಳೂರು ಜಿಲ್ಲೆ ಅಗರದ ಶಾಸನ 

(ಎ.ಕ. 1X ಬೆಂಗ-೮೦, ದಿನಾಂಕ : ೨೫.೦೭.೧೫೧೫ ಬುಧವಾರ) 

ಕೃಷ್ಣರಾಯ ಮಹಾರಾಯರು ಪೃಥ್ವೀರಾಜ್ಯಂಗೆಯ್ಯುತ್ತಿರುಲು ಸಿವಂಣ ನಾಯಕನು 
ತಮ್ಮ ತಂದೆಗೆ ಧರ್ಮವಾಗಬೇಕೆಂದು ಅಗರದ ಕೆರೆಗೆ ಭಂಡಿ ನಡಉದಕ್ಕೆ 
ಹೊಲ 

ಸಿವಂಣನಾಯಕನು ಅಗರದ ಕೆರೆಯ ಹೂಳು ತೆಗೆವ ಬಂಡಿ ನಡೆಸಲು ಹೊಲವನ್ನು 
ದಾನವಾಗಿ ನೀಡುತ್ತಾನೆ. 

* ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆ ಉರವಕೊಂಡದ ಶಾಸನ 

(ಎಸ್‌.ಐ.ಐ. 1X-1 ೫೦೧, ದಿನಾಂಕ : ೧೩.೦೨.೧೫೧೬ ಬುಧವಾರ) 

ತ್ರೀ ವೀರಪ್ರತಾಪ ಕೃಷ್ಣರಾಯ ಮಹಾರಾಯರ ಕಾರ್ಯಕರ್ತರಾದ ಅಮರದ ತಿಮ್ಮರಸರು 
ಕಟ್ಟಗೆಯ ತಿಪ್ಪಯ್ಯಗೆ ಕೊಟ ಶಿಲಾಶಾಸನ . . . ನೀನು ನಮ್ಮ ಉರ್ವ್ವೃಕೊಂಡೆಗೆ 
ದಕ್ಷಿಣ ದಿಕ್ಕಿನಲು ಆನದೆಲೆಯ ದಾರಿಯು ಆ ಕೆರೆಯ ಕೆಳಗೆ ಸರ್ವಮಾನ್ಯವಾಗಿ 


ಕೊಟ್ಟ ಗದ್ದೆ 


ಹೊಸದಾಗಿ ಕೆರೆಯನ್ನು ಕಟ್ಟಿಸಿದ ಕಟ್ಟಿಗೆಯ ತಿಪ್ಪಯ್ಕನಿಗೆ ಕೆರೆಯಲ್ಲಿ ನೀರು ತುಂಬಿದಷ್ಟು 
ಅಗಲದ ಹೊಲವನ್ನು ದಾನವಾಗಿ ನೀಡುತ್ತಾನೆ. 
* ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಲೂರು ತಾಲೂಕು ಕರಡಿಹಳ್ಳಿಶಾಸನ 
(ಎಂ.ಎ.ಆರ್‌. ೧೯೨೫-೨೧ ದಿನಾಂಕ : ೦೩.೧೧.೧೫೧೬ ಸೋಮವಾರ) 


ಕೃಷ್ಣರಾಯರು ಕೊಟ್ಟದು . .. ನಾಡಿಗ ದೇಸಾಯಿ ಮುಖಾಂತ್ರದಲ್ಲು ಕೆರೆ ಕಟ್ಟಿಸಿದ್ದು 


೩೪೨ 


ದಾಸಾಳನಾಯ್ಯನ ಯರಡು ಸಾವಿರ ವರಹ. ಈ ಪ್ರಕಾರ ಕಟ್ಟಿದ್ದಕ್ಕೆ ಕೆರೆ ಹಿಂದಲ 


ಹೊಲ.... 


ಚಿತ್ರದುರ್ಗ ಜಿಲ್ಲೆ ಗಂಗಸಮುದದ ಶಾಸನ 

(ಎ.ಕೆ. ೫1 ಹೊಳಲ್ವೆರೆ-೮೪, ದಿನಾಂಕ : ೧೮.೧೦.೧೫೧೮ ಸೋಮವಾರ) 
ಶ್ರೀ ವೀರಕ್ರುಷ್ಠ್ಟರಾಯಮಹಾರಾಯರು ಪೃಥಿವೀರಾಜ್ಯ ಗೈಯುತ್ತಿರಲು ಕ್ರಷ್ಠರಾಯ 
ಮಹಾರಾಯರ ಪ್ರಧಾನಿ ಬಾ(ಗೂರ) ಮಾ ಅರಸಯ್ಯನಿಗೆ ಧರ್ಮವಾಗಿ 
ಅವರ ಅಧಿಕಾರಿ ಮನುಶ್ಯ ವಾಮರಸನು ಕಟಿಸಿದ ಕೆರೆಯ ಜೇರ್ನ್ನ್ಗಧಾರ 


ಮಂಗಳಮಹಾ 


ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯ ಶಾಸನ 

(ಕ.ವಿ.ಶಾ ಸಂ-೧, ಹೊಸ.೨೮, ದಿನಾಂಕ : ೦೯.೧೧.೧೫೧೬ ಭಾನುವಾರ) 
ಸರ್ವತೋಮಖಯಾಜಿಗಳಾದ ರಾಯರ ಹುರೋಹಿತರಾದ ರಂಗನಾಥ 
ದೀಕ್ಷಿತರು ಕ್ರುಷ್ಣರಾಯರ ಕೈಯಲಾ ಗ್ರಾಮವನು ಪ್ರಶಿಗ್ರಹಿಸಿ ರಾಯರ ತಾಯಿ 
ನಾಗಲಾದೇವಿಗೆ ಪುಣ್ಯವಾಗಲೆಂದು ನಾಗಸಮುದವೆಂಬ ಕೆರೆಯನೂ ಕಟ್ಟಿಸಿ, 
ನಾಗೇಶ್ವರವೆಂಬಂಥಾ ಶಿವಸ್ಥಾನವನೂ ನಾಗೇಂದ್ರಶಯನನೆಂಬಂಥಾ ವಿಷ್ಣು 
ಸ್ಥಾನವನೂ ಮಾಡಿಸಿ. ... ಯೀ ಗ್ರಾಮವನು ನಾಗಲಾದೇವಿಹುರವೆಂಬ 
ಅಗ್ರಹಾರವನೂ ಮಾಡಿ . . . ಹಾಕಿಸಿದ ಶಿಲಾಶಾಸನ 

ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮೇಲುಕೋಟೆಯ ಶಾಸನ 


(ಎ.ಕ.೬ ಪಾಂಡ-೧೩೫, ದಿನಾಂಕ : ೧೫.೦೬.೧೫೧೯ ಬುಧವಾರ) 


. ಚೆಲ್ಲಪಿಳೆರಾಯರ ಭಂಡಾರಕ್ಕೆ ಸಲುವ ತಿರುವಿಡಿಯಾಟಪುರದ 
ಗ್ರಾಮದ ಹೊಸಕೆರೆಯು ವೊಡೆದು ಖಿಲವಾಗಿಯಿದ್ದ, ಕೋಡಿಯ ಕಡುವನು 


ತೆಗೆಸಿ ಜೀರ್ನ್ನೋದ್ದಾರವ ಮಾಡಿದಿರಾಗಿ ಆ ಕೆರೆಯ ಕಟ್ಟುವರೆ ಮುಟ್ಟಿದ 


ಷಿ೪ಪಿ 


ದವ್ಯ ಘಟ್ಟಿವರಹ ೩೦೦ ... ಸಲುವಾಗಿ ನಿಂಮ ತಂದೆಗಳು ವೊಡೆಯರ 
ತಿಬಸೆಟ್ಟಿಯರ ಸಂದಿಯಾಗಿ, ಶ್ರೀ ವಯಿಷ್ನವರ ಆರೋಗಣೆಯ ಮಾಡುವದಕೆ ಆ 
ತಂಬ್ಯಾರ ಬಶಕ್ಕೆ ಕೊಟ್ಟು ಬರೆಹೆಉ ಆಯಿವತಿಬರೂ ಒಡೆಯಾರ ತಿಬಸೆಟ್ಟಿಯವರ 


ಮಕ್ಕಳು ಲಹುಮಾಪತಿ ಸೆಟ್ಟಿಯವರಿಗೆ ಬರಸಿಕೊಟ್ಟ ಶಿಲಾಶಾಸನ 


ಬಳ್ಳಾರಿ ಜಿಲ್ಲಾ ಹಂಪಿಯ ಶಾಸನ 
(ಎಸ್‌.ಐ.ಐ. 1V ನಂ.೨೫೦, ದಿನಾಂಕ : ೧೫.೦೧.೧೫೨೧ ಮಂಗಳವಾರ) 
ಶ್ರೀಮನ್‌ ಮಹಾಮಂಡಲೇಶ್ವರ ಚಿಕ್ಕ ತಿಂಮಯದೇವ ಮಹಾ ಅರಸುಗಳ 
ಕೊಮಾರರು ತಿಂಮರಾಜರುಗಳು ಕೊಟ್ಟ ಧರ್ಮಶಾಸನ. ಶ್ರೀರಾಮಚಂದ್ರದೇವರ 
ಅಮೃತಪಡಿಗೆ ಶ್ರೀವೀರ ಕೃಷ್ಣರಾಯ ಮಹಾರಾಯರೂ ಸಮರ್ಪಿಸ್ತ ಸೊಂಡೂರ್‌ 
ಸೀಮೆಯೊಳಗಣ ತಾಳೂರ ಗ್ರಾಮದಲು . . . . ಚಿಕ ಬೆಂಚಯೆಂಬ 
ಕುಂಟೆವೊಡೆದು ಖಿಲವಾಗಿ ಇರದಾಗಿ ನಾವು ದೊಡ್ಡಕೆರೆಯಾಗಿ ಕಟಿಸಿ ದೇವರ 
ಗುಡಿಯ ಮುಂದೆ ಉತ್ತರ ದಿಕ್ಕಿನಲ್ಲಿ ಉತ್ಸವ ಮಂಟಪ ಕಟಿಸ್ತ ಸಂಬಂಧ 
ನೀರಾವರಿಯ ಸಣ್ಣ ಸೌಲಭ್ಯವು ಖಿಲವಾದ ಸಂದರ್ಭದಲ್ಲಿ ಅದನ್ನು ದೊಡ್ಡಕೆರೆಯಾಗಿ 
ಪರಿವರ್ತಿಸುವ ಯೋಚನೆ ಆಗಿನ ಎಲ್ಲ ಆಡಳಿತಗಾರರಲ್ಲಿತ್ತು ಎಂಬುದಕ್ಕೆ ಈ ಶಾಸನವೇ 
* ಬಳ್ಳಾರಿ ಜಿಲ್ಲೆಯ ಹೊಸಪೇಟಿಯ ಶಾಸನ 
(ಕ.ವಿ.ಶಾ. ಸಂ.೧, ಹೊಸ.೪ ದಿನಾಂಕ : ೧೧.೧೧.೧೫೨೧ ಸೋಮವಾರ) 
ಶ್ರೀವೀರ ಕೃಷ್ಣರಾಯ ಮಹಾರಾಯರು. . . ತಿರುಮಲದೇವಿಯರ ಪಟ್ಟಣದ 
ನಾಲ್ಕು ಬಾಗಿಲ ಬಳಿಯ ಶ್ರೀ ಕಾಶಿ ವಿಶ್ವೇಶ್ವರನ ಪ್ರತಿಷ್ಠಾ ಕಾಲದಲ್ಲು ... 
ತಿರುಮಲದೇವಿ ಪಟಣಕೆ ಸಲುವ ಕೋಟೆಗೆ ಬಡಗಲು ಯಲ್ಲಪಂಣನ ಕೆರೆಗಳು 


ಶ್ರೀಕಾಶಿವಿಶ್ವನಾಥ ದೇವರಿಗೆ ಸಮರ್ಪಿಸಿದೆವು 


ಅಳ 


* ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆ ಕೊನಕೊಂಡ್ಹದ ಶಾಸನ 
(ಎಸ್‌.ಐ.ಐ. IX-1 ೫೧೯ ದಿನಾಂಕ : ೦೭.೧೧.೧೫೨೫ ಮಂಗಳವಾರ) 
ಶ್ರೀಕೃಷ್ಣದೇವ ಮಹಾರಾಯಂಗಳಿಗೆ ಅರಪೆನಾಯಕರ ನಿರೂಪದಿಂದ . ... 


ಣ 


ಕೊತ್ತನರ ರಾಮರಾಜುಗಳು ಕೊಂಡಕುಂದಿಯ ಗೌಂಡ .. ಒಡೆಯರುಗಳು... 
ಕೆರೆಯ ಕಟುವಲಿ.. ನಾಡ... ದಾರಿಯಲು ಕಟಿಸಿದ ಕೆರೆಗೆ 
ಈ ಉಲ್ಲೇಖವು ರಾಜ, ಗೌಡ, ಪ್ರಜೆಗಳು ಸೇರಿ ನಿರ್ಮಿಸಿದ ಕೆರೆಗಾಗಿ ಗದ್ದೆ ಮತ್ತು 
ಹೊಲವನು ಉಂಬಳಿಯಾಗಿ ನೀಡಿದ ವಿಷಯವಿದೆ. 
* ಶಿವಮೊಗ್ಗ ಜಿಲ್ಲೆ ಬಂದಣಿಕೆಯ ಶಾಸನ 
(ಎಕ. VI-VII (ನು) ೨೩೪ ದಿನಾಂಕ : ೧೩.೦೩.೧೫೨೭) 
ಕೃಷ್ಣರಾಯ ಮಹಾರಾಯರು ವಿದ್ಯಾನಗರಿಯಲು . . . ಆಧನಾಯಕರಿಗೆ 
ಧರ್ಮವಾಗಲೆಂದು ಬಂದಳಿಕೆಯ .... ಗಿರುಕೆರೆಗೆ ಪ್ರತಿವರುಷ ಕೆರೆಯ 
ತೆಗೆಸುವ ಹಾಗೆ ಕೊಟ್ಟ... . ಮುವರುಗೆ .. ಸಾವಿರದ ತೋಟಸ್ಥಳವನು 


ಕೊಟ್ಟೆಉ 


* ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ದುಮ್ಮಿಯ ಶಾಸನ 

(ಎಂ.ಎ.ಆರ್‌. ೧೯೩೯ ೧೬ ದಿನಾಂಕ : ೨೩.೦೬.೧೫೨೭ ಭಾನುವಾರ) 
ಶ್ರೀ ವೀರಕ್ರುಷ್ಣರಾಯರ ಕಾರ್ಯಕ್ಕೆ ಕರ್ತರಾದ ಚಂಣಪನಾಯಕರ ದುಮ್ಮಿಯ 
ಅಷ್ಟಾದಸೆ ಗೌಡ ಪ್ರಜೆಗಳಿಗೆ ಕೊಟ ನಂಬುಗೆಯ ವಿವರ... ದುಮ್ಮಿಯ 
ಕೆರೆಯ ನಷ್ಟ ಅಡವ್ಯಯಗಳನು ಯಿದ್ದ ಒಕ್ಕಲ ಮೇಲೆ ಬಡಿಯಲಾಗಿ . . 
ಗ್ರಾಮವೆಲ್ಲವೂ ಹಾಳಾಗಿ ಖಲವಾಗಿ ಹೋಗಿ ಇರಲಾಗಿ, ಆ ವೊಕ್ಕಲಿಗೆ ಕೊಟ್ಟ 
ನಂಬುಗೆಯ ಶಾಸನದ ವಿವರ... ಕೆರೆಯ ನಷ್ಟ್ಠವನೂ ಗ್ರಾಮದ ಮೇಲೆ 
ಕೇಳಲಿಲ್ಲ. 


ಇದು ಕೆರೆ ನಷ್ಟವಾದ ಅಪರೂಪದ ಪ್ರಸಂಗ. 


೩೪೫ 


* ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆರೆಗುಡಿಹಳ್ಳಿ ಶಾಸನ 
(ಎಸ್‌.ಐ.ಐ. 1X-11 ೫೨೨ ದಿನಾಂಕ : ೦೭.೦೮.೧೫೨೭ ಬುಧವಾರ) 
ಶ್ರೀವೀರಕೃಷ್ಣರಾಯ ಮಹಾರಾಯರ ಚಿಂನಭಂಡಾರದ ತಿಂಮರಸರ ಮಕ್ಕಳು 
ರಾಯಸ್ತ ನಾರಣಪ್ಪನವರಿಗೆ ಕೊಟೂರ ಸೀಮೆಯ ವೊಳಿತಕ್ಕೆ ಸಲುವ 
ನೊಣಬನರಸಿಕೆರೆಯ ಆಳುತುಂ ಯಿರಲಾಗಿ .. . ಅರಸಿಕೆರೆಯ ಪುರದ 
ತುಂಬು ಮುರಿದು ಬಿದು ಕೆಟ್ಟರಲಾಗಿ, ಆ ತೊಂಬನು ಬಿಚಿಸಿ, ಸೋಧಿಸಿ, 
ಬಲುಮಾನದ ಕಲನು ಕಟ್ಟಿಸಿ, ಗಾರೆಯನು ಹಾಕಿಸಿ, ಚೆಂನಾಗಿ ಕಟಿಸಿ 


ಜೀರ್ನ್ನೋದ್ದಾರವ ಮಾಡಿದ ತಿಮರಸನಂ ನೊಣಬೇಶ್ವರ ದೇವರು ರಕ್ಷಿ ಸಲಿ 


* ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಯಗಟಿಯ ಶಾಸನ 

(ಎ.ಕ. ೧೨, ಕಡೂರು-೧೮೯ ದಿನಾಂಕ : ೧೪.೦೮.೧೫೨೭ ಬುಧವಾರ) 
ಶ್ರೀಕೃಷ್ಣರಾಯ ಮಹಾರಾಯರ ಹಡಪದ ಜಿಯ್ಯಪನಾಯಕ ಅಯ್ಯನವರ 
ಕಾರ್ಯಕೆ ಕರ್ತರಾದ ಭೂಪತಿ ರಾಜರುಗಳು ದೇವರ ಅರಹಣ ...ವೊಡದು 
ಯಿರ ... ನಾಯಕ ಅಯ್ಯನವರಿಗೆ . .. ಖ್ಯವಾಗ ಬೇಕೆಂ... ರಾಜಗಳು ಆ 
ಕೆರೆಯನು ... ಕೆಳಗಣ ಗದ್ದೆಭೂ... ದೇವರಿಗೆ 

(ಅರಸನಿಗೆ ಪುಃಣ್ಯವಾಗಬೇಕೆಂದು ಒಡೆದು ಹೋಗಿದ್ದ ಊರಿನ ಕೆರೆಯನ್ನು 

ಜೀರ್ಣೋದ್ದಾರ ಮಾಡಿಸಿದ ವಿಷಯ ತಿಳಿಸುತ್ತದೆ) 

ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ಸೀತಾರಾಮತಾಂಡ ಶಾಸನ 

(ವ. ಅ. ೧೨ ಪಷು.೪೧, ಡಿ.ವಿ.ಪ ದಿನಾಂಕ : ೧೧.೧೦.೧೫೨೭ ಶುಕವಾರ) 
ಶ್ರೀ ವೀರಕೃಷ್ಣದೇವರಾಯರ ಊಳಿಗದ ಮಾದಿನಾಯಕರು ಉಡುಸಲಮ್ಮನ 
ಕೆರೆ ಒಡದ ಸಂಮಂಧ ಅಂತಾಪುರದ ಪರುವತ ಗೌಡ ಕಟಿದ ಸಂಮಂಧ 


ಕೊಟ್ಟ ಕೊಡಗಿ ಮಾನ್ಯದ 


೪೬ 


ಇಂದಿಗೂ ಉಪಯೋಗದಲ್ಲಿರುವ ಈ ಕೆರೆ ಉಡುಸಲಮ್ಮನ ಕೆರೆಯೆಂದೇ 
ಕರೆಯಲ್ಪಡುತ್ತದೆ. 


* ಬಳ್ಳಾರಿ ಜಿಲ್ಲಾ ಹಾವಿನಹಾಳು ವೀರಾಪುರ ಶಾಸನ 
(ಎಸ್‌.ಐ.ಐ. IX-11 ನಂ. ೫೨೮ ದಿನಾಂಕ : ೧೫.೦೧.೧೫೨೯ ಶುಕ್ರವಾರ) 
ಶ್ರೀ ವೀರಕೃಷ್ಣರಾಯ ಮಹಾರಾಯರು. .. ಮುದಣನಾಯಕರಿಗೆ ಉಂಬಳಿಯನು 
ಪಾಲಿಸಿದ ದೊಂಡವಟೆಯ ಗ್ರಾಮದ ಗಉಡ........ ಸಮಸ್ತ ಪ್ರಜೆಗಳು 
ಮುದಣನಾಯಕರ ನಿರೂಪದಿಂದಲು ಗುಂಡಪ ಮಗ ಮಲೆಸಾಣೆಯರಿಗೆ 
ಹಾಕಿಕೊಟ್ಟ ಕೆರೆಯ ಕಟುಮಾನ್ಯ ದಸವಂದದ ಶಾಸನದ ಕ್ರಮ : ನಂಮ 
ದೊಂಡವಟೆ ಗ್ರಾಮವು ನೀರಾವರಿಯಿಲ್ಲದೆ ಖಿಲವಾಗಿರಲು ನಾವು ಯಲ್ಲರು 
ಮುದ್ದಣ ನಾಯಕರಿಗೆ ಬಿಂನಹಂ ಮಾಡಿ... . ದೊಂಡವಟೆಯ ಗ್ರಾಮದಲು 
ನಿಂಮಕೈಯ ಮ...ನು ಯಿಕಿ ಕೆರೆಯ ಕಟಿಸಿದರೆ, ನಮ್ಮ ಸರಗ್ರಾಮ ಸಿರಿಗೆರೆಯ 
ಗೋವಣಗಲಳುಡ ಮುರಡನೂರ ಹನುಮಂತ ಗಉಡ ಯಿವರಿಗೆ ನಡೆದ 
ಕಟುಮಾನ್ಯದ ದಸವಂದ ಆತನು ಕಟಿಸಿದ ಕೆರೆಯ ಕೆಳಗೆ ಹಾಗ ನಡದು 


ಬಹುದು. 


ಅಧಿಪತ್ಯದ ಸಹಾಯಕ್ಕೆ ಕಾಯದೇ ತಮ್ಮ ಗ್ರಾಮಕೆ ಬೇಕಾದ ನೀರಾವರಿ ವ್ಯವಸ್ಥೆಯನ್ನು 
ಕೆರೆಕಟ್ಟಿಸಿ ಪೂರೈಸಿಕೊಂಡ ಉತ್ತಮ ಉದಾಹರಣೆ. ಹೀಗೆ ಕೃಷ್ಣದೇವರಾಯನ ಕಾಲದ 
ಅನೇಕ ಶಾಸನಗಳಲ್ಲಿ ಕೆರೆ-ಕಟ್ಟೆ-ಬಾವಿ-ಕಾಲುವೆ ಮತ್ತು ಏತಗಳನ್ನು ನಿರ್ಮಿಸಿದ ಮತ್ತು 
ಅವುಗಳ ನಿರ್ವಹಣೆಗೆ, ಜೀರ್ಣೋದ್ದಾರ ನಡೆದ ವಿವರಗಳಿವೆ. ಅವನ ಕಾಲದ ಅನೇಕ 
ಕೆರೆ-ಕಾಲುವೆಗಳು ಐದುನೂರು ವರ್ಷದ ನಂತರ ಇಂದಿಗೂ ಕುಡಿಯುವ ನೀರು, ದನಗಳಿಗೆ 


ನೀರು, ನೀರಾವರಿ ಬೇಸಾಯಕ್ಕೆ ಆಧಾರವಾಗಿದೆ. 


೩೪೭ 


ಕೆರೆ ಮಾತ್ರವಲ್ಲದೇ ಏತವನ್ನು ಕೂಡ ದಾನ ನೀಡಿದಿದೆ. ಅದರ ನಿರ್ವಹಣೆಗೆ ಒಂದು 


ಪುರದ ಉತ್ಪತ್ತಿಯನ್ನೇ ಮೀಸಲಿಟ್ಟದೆ. ಕೆಳಗಿನದು ಒಂದು ಉದಾಹರಣೆ. 


* 


* 


ಸೋಗಿ-ಬಳ್ಳಾರಿ ಜಿಲ್ಲೆ - ಹಡಗಲಿ ತಾಲೂಕು 

(ಕ.ವಿ. ಶಾ. ಸಂ.೧ ಹಡಗಲಿ ೧೦೬, ದಿನಾಂಕ : ೩೦.೧೦.೧೫೧೬ ಗುರುವಾರ) 
ಕೃಷ್ಣದೇವರಾಯರಭುಜಪ್ರತಾಪನಾದ ಯಿಂಮಡಿ ಬಸವಪ್ಪ ವೊಡೆಯರ ತಾಯಿ 
ಪಾರ್ವತಿ ಅಮ್ಮನವರ ನಿರೂಪದಿಂದ ಕೊಟ್ಟೂರಿನ ಪ್ರಧಾನಿ ಅರುಹ 
ತಿಂಮಣನಾಯಕನು ಅರಸನಿಗೆ ಪುಣ್ಯವಾಗಲೆಂದು ಸೋಗೆಯಲ್ಲಿ ಧರ್ಮದ 


ಏತವನ್ನು ಏರ್ಪಡಿಸಿ ಅದಕ್ಕೆಡಣಯಕಪುರವನ್ನು ದಾನಮಾಡಿವನು. 
ಗದಗ-ವೀರನಾರಾಯಣ ದೇವಾಲಯ ಪ್ರಾಕಾರ ಗೋಡೆಯ ಶಾಸನ 


(ಎಸ್‌.ಐ.ಐ. XVI ೨೮೦ ಕ್ರಿಶ. ೧೪.೦೫.೧೫೧೯ ಶನಿವಾರ) 
ಕೃಷ್ಣದೇವರಾಯನ ಬಾಗಿಲ ನಾಗಿನಾಯಕನ ಮಗ ನಯನಪ್ಪ ನಾಯಕರು 
ಪರುವತ್ತೊಡೆಯರಿಗೆ ನೀಡಿದ ಅರವಂಟಿಗೆಯ ದಾನ-ಗದುಗಿನ ಸೀಮೆಯೊಳಗಣ 
ಬಟ್ಟಕೆರೆಯ ಗ್ರಾಮದ ಬೆನಕನಕೊಪ್ಪದ ನಡುವೆ ತಿಯಂಬಕ ದೇವರಿಗೆ ಹಾಗೂ 
ವೀರನಾರಾಯಣ ದೇವರಿಗೆ, ಗದುಗ ತೇರಬೀದಿಯ ಒಳಗಿನ ಕೋಟೆಯ ಮುಂದೆ 
ಒಂದು - ಹೀಗೆ ಎರಡು ಅರವಂಟಿಗೆಗಳನ್ನು ನಿರ್ಮಿಸಿ ಅವುಗಳಿಗೆ ನೀರು ತುಂಬಿಸಿ 
ಸೇವೆ ಮಾಡಲು ಪರುವತ್ತೊಡೆಯರಿಗೆ ಹತ್ತುಕೊಳಗ ಹೊಲವನ್ನು ನೀಡಿದ್ದು, ಈ 
ಹೊಲವು ಬಟ್ಟಕೆರೆಯಿಂದ ಪೂರ್ವಕೆ ನಾಗಸಮುದದ ಉತ್ತರಕೆ, ಲಕ್ಷ್ಮೀನಾರಯಣಪುರಕೆ 
ಹೋಗುವ ಕಾಲುದಾರಿಯ ದಕ್ಷಿಣಕ್ಕೆ ಇರುತ್ತದೆ. ಈ ಬಿಳಿಯ ಹೊಲವನು 
ಆಚಂದಾರ್ಕವಾಗಿ ಅನುಭವಿಸುವುದು. ಈ ಧರ್ಮವನಾರು ಪಾಲಿಸಿ ನಡೆಸಿದವರು 
ಅವರ ಪಾದ ನಮ್ಮ ಮಂಡೆಯ ಮೇಲೆ ಯಿಹಉ ಎಂಬ ಮಾತು ಮಾನನೀಯ. 


ಬಟ್ಟಕೆರೆಯೆಂದರೆ ಈಗಿನ ಬೆಟಗೇರಿ ಮತ್ತು ಬೆನಕನಕೊಪ್ಪ ಎಂಬ ಗ್ರಾಮಗಳಾಗಿವೆ. 


೩೪೮ 


ಕೆರೆ ನಿ್ಲಿಸುವುದು ಪುಣ್ಯ ಅಥವಾ ಮೋಕ್ಷಪ್ರದವಾದ ಸಪ್ಪಸಂತಾನಗಳಲ್ಲಿ ಒಂದೆಂದು 
ಭಾವಿಸಲಾಗಿತ್ತು. ದೇವತೆಗಳೂ ಮಾನವರೂ ಪಿತೃಗಳೂ ಗಂಧರ್ವರೂ ಉರಗಗಳೂ ರಾಕ್ಷಸರೂ 
ಮತ್ತು ಸಕಲ ಭೂತ ಪ್ರಪಂಚವು ಕೆರೆಯ ನೀರಿನ ಮೇಲೆ ಆಧರಿಸಿರುತ್ತವೆ. ತಾವು ಕಟ್ಟಿಸಿದ 
ಕೆರೆಯ ನೀರನು ಕುಡಿದು ಮನುಷ್ಯನೂ ಪ್ರಾಣಿಗಳೂ ಪಕ್ಷಿಗಳೂ ತೃಪ್ತರಾದರೆ ಅಶ್ವಮೇಧ 
ಯಾಗ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆಂದು ಮಹಾಭಾರತ ಮುಂತಾದೆಡೆ ಹೇಳಲಾಗಿದೆ. 

ಕೃಷ್ಣದೇವರಾಯನು ಸ್ವತಃ ಪ್ರಾರಂಭಿಸಿದ, ಪೂರೈಸಿದ ಕೆಲವು ನೀರಾವರಿ ಯೋಜನೆಗಳು ಇವು 
ಡೊಮಿಂಗೋ ಪಾಯಸ್‌ ಕೂಡ ನಾಗಲಾಪುರದಲ್ಲಿ ಕೃಷ್ಣದೇವರಾಯನು ಸ್ವಯಂ 


ಕೆರೆಯ ಬಗ್ಗೆ ವಿವರಿಸಿದ್ದಾನೆ. ಹಾಗೆಯೇ ಬಿಜಾಪುರದ 


ಇತಿಹಾಸಕಾರ ರಫಿಯುದ್ದಿನ್‌ ಇಬ್ರಾಹಿಂ ಷಿರಾಜಿ ಕೃಷ್ಣದೇವರಾಯನ ವಿಜಯನಗರದ ಹತ್ತಿರ 


ವಿಜಯನಗರದ ಅರಸರ ನೀರಾವರಿ ಕಾರ್ಯಗಳನ್ನು ಕುರಿತು ದತ್ತ ಮಂಡಲ ಜಿಲ್ಲೆಗಳ 
ವಿಶೇಷ ಅಧಿಕಾರಿಯಾಗಿದ್ದ ಸರ್‌ ಥಾಮಸ್‌ ಮುನ್ರೋ ನೂತನ ಕೆರೆಗಳನ್ನು ನಿರ್ದಿಸುವುದು ಅನವಶ್ಯಕ 
ಏಕೆಂದರೆ ಈಗ ಇದ್ದ ಕೆರೆಗಳನ್ನೇ ದುರಸ್ತಿಗೊಳಿಸಿದರೆ ನಮಗೆ ಬೇಕಾದ ಸೌಲಭ್ಯ ದೊರೆಯಬಲ್ಲದು. 
ಮತ್ತೊಬ್ಬ ಬಿಟಿಷ್‌ ಅಧಿಕಾರಿ ಮೇಜರ್‌ ಹೇಂಡರ್‌ಸನ್‌ ಕ್ರಿಶ. ೧೮೫೨ರಲ್ಲಿ ವಿಜಯನಗರದ 
ಅವಧಿಯ ಬಗ್ಗೆ ತಯಾರಿಸಿದ ವರದಿಯಲ್ಲಿ ವಿಜಯನಗರದವರು ಅಣೆಕಟ್ಟುಗಳನ್ನು ತುಂಬಾ 
ಹೆಚ್ಚಿನ ಪರಿಜ್ಞಾನದಿಂದ ನಿರ್ಮಿಸಿದ್ದಾರೆ ಮತ್ತು ಕಾಲುವೆಗಳನ್ನು ವಿಶೇಷ ಜಾಣ್ಮೆಯಿಂದ 


ರಚಿಸಿದ್ದಾರೆ ಎಂದು ಬರೆದಿರುವನು. 


ಇಂದಿನ ಬಳ್ಳಾರಿ ಕರ್ನೂಲು ರಾಯಚೂರು ಪ್ರದೇಶಗಳಲ್ಲಿ ಮೊದಲು ನಿರ್ಮಿಸಿದ 
ನದಿ ಅಣೆಕಟ್ಟುಗಳಿವೆ. ಈ ಕಾರ್ಯಗಳು ಕೃಷ್ಣದೇವರಾಯನ ಆಡಳಿತ ಅವಧಿಯಲ್ಲಿಯೇ 


ಕಟ್ಟಿಮುಗಿಸಿದ್ದರಿಂದ ಅವನ ರಾಜ್ಯವು ಸಂಪತ್ತಿನ ಅಭ್ಯುದಯಕ್ಕೆ ಕಾರಣವಾಯಿತು. 


೩೪೯" 


ಸಾಂಸ್ಕೃತಿಕ ವಿವೇಚನೆ 
ದೇವಾಲಯ ಸಾಮಾಜಿಕ ಕೇಂದ್ರ 


ಕೃಷ್ಣದೇವರಾಯನ ಕಾಲದಲ್ಲಿ ವೈಷ್ಣವಧರ್ಮಕ್ಕೆ ದೊರೆತ ವಿಶೇಷ ಮಾನ್ಯತೆ ಮತ್ತು 
ವೀರಶೈವ-ಲಿಂಗಾಯತ ಧರ್ಮಕ್ಕೆ ದೊರೆತ ಜನಪ್ರಿಯತೆಯಿಂದ ದೇವಸ್ಥಾನಗಳ ಜೀರ್ಣೋದ್ದಾರ 
ಮತ್ತು ಹೊಸ ದೇವಾಲಯಗಳ ನಿರ್ಮಾಣಕ್ಕೆ ಚಾಲನೆ ದೊರೆಯಿತು. ಕೃಷ್ಣದೇವರಾಯನು, 
ಅವನ ಅಧಿಕಾರಿಗಳು ಅವರವರ ಪ್ರದೇಶಗಳಲ್ಲಿ ಹಾಳಾಗಿದ್ದ ದೇವಸ್ಥಾನಗಳನ್ನು ದುರಸ್ತಿಮಾಡಿ, 
ವಿಸ್ತರಿಸಿ, ಅಭಿವೃದ್ದಿಪಡಿಸಿದರು. ದೇವಸ್ಥಾನಗಳಲ್ಲಿ ವರ್ಷಪೂರ್ತಿ ನಡೆಯುವ ನಾನಾ ಧಾರ್ಮಿಕ 
ಚಟುವಟಿಕೆಗಳಿಗೆ ಅವಶ್ಯವಾದ ಆದಾಯ ಬರುವಂತೆ ದಾನದತ್ತಿಗಳನ್ನು ನೀಡಿದರು. ಈ 


ದೇವಸ್ಥಾನಗಳು ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರವಹಿಸಿದವು. 


ಉದ್ಯೋಗಾವಕಾಶ : ಅರ್ಚಕರಿಂದ ಮೊದಲು ಮಾಡಿ ನಾನಾ ಕೆಲಸಗಳಿಗೆ ಅನೇಕ 
ಜನರನ್ನು ನೇಮಿಸಿಕೊಂಡರು. ಅಭಿಷೇಕ, ಅಲಂಕಾರ, ಅರ್ಚನೆ ಮತ್ತು ಪೂಜಾದಿಗಳನ್ನು 
ನಿರ್ವಹಿಸಲು ಅನೇಕ ಅರ್ಚಕರನ್ನು ನೇಮಿಸಿಕೊಂಡರು. ಹೂವು, ಗಂಧ, ಸುಂಗಂಧ ದವ್ಯಗಳನ್ನು 
ಪೂರೈಸುವವರು ನಾನಾ ರೀತಿಯ ಆಭರಣಗಳನ್ನು ತಯಾರಿಸುವ ಅಕ್ಕಸಾಲಿಗರು, ಪ್ರತಿನಿತ್ಯದ 
ಪೂಜೆಗೆ ಮಂಗಲವಾದ್ಯ ನುಡಿಸುವವರು, ಉತ್ತವಾದಿಗಳಿಗೆ ಬೇಕಾಗುವ ಹಲವಾರು ಜನ 
ಬೋಯಿಗಳು, ಪ್ರಸಾದ ತಯಾರಿಸುವ, ವಿತರಿಸುವ ಅಡಿಗೆಯವರು - ಹೀಗೆ ನಾನಾ 
ರೀತಿಯ ಜನರು ಕೆಲಸ ಗಳಿಸಿದರು. ಬೆಳಗಿನ ಸುಪ್ಪಭಾತದಿಂದ ಮೊದಲ್ಲೊಂಡು ಸಾಯಂಕಾಲದ 
ಸಂಗೀತ ಸೇವೆಯನ್ನು ನಿರ್ವಹಿಸಲು ದೇವದಾಸಿಯರು ಇದ್ದರು. 


ನಾದಸ್ನರದ-ನಾಯಿಂದರು, ಹೂ ಪೂರೈಸುವ ತೋಟಮಾಲಿ, ದೇವದಾಸಿಯರು; 
ದೀಪ ಮುಡಿಸುವ ನಾರಿಯರು, ಶ್ರೀಗಂಧ ತಯಾರಿಸುವ ಭಟ್ಟರು ಹೀಗೆ ದಿನ ನಿತ್ಯದ 
ಕೈಂಕರ್ಯಗಳಿಗೇ ಅನೇಕರು ಕೆಲಸಗಾರರು ಇರುತ್ತಿದ್ದರು. ಮಾಸೋತ್ಸವ, ಬ್ರಹ್ಮೋತ್ಸವಗಳನ್ನು 
ನಡೆಸಲು ಅನೇಕರ ಶ್ರಮದೊಂದಿಗೆ ಅಪಾರ ವೆಚ್ಚವಾಗುತ್ತಿತ್ತು. ದೇವಾಲಯಗಳಿಗೆ ಅರಸರೂ 


ಅಧಿಕಾರಿಗಳೂ ಸಾಮಾನ್ಯರೂ ಸಾಕಷ್ಟು ನೆರವು ನೀಡುತ್ತಿದ್ದರು. ದೊಡ್ಡ ದೇವಸ್ಥಾನಗಳ 


೩೫೦ 


ಆದಾಯವೂ ಅಧಿಕ, ವೆಚ್ಚವೂ ಅಧಿಕವಾಗಿತ್ತು. ಅನೇಕ ಸ್ಥಿರಾಸ್ತಿಗಳು ದಾನ ನೀಡಲ್ಲಡುತ್ತಿದ್ದವು. 
ನಗದು ದೇಣಿಗೆಗಳೂ ಬೇಕಾದಷ್ಟು ಬರುತ್ತಿದ್ದವು. 


ಈ ಆಸ್ಲಿಪಾಸ್ಟಿಗಳನ್ನು ದೇವಾಲಯದ ಆಯವ್ಯಯ ಮತ್ತು ಆಗಮೋಕ್ಸವಾಗಿ ಎಲ್ಲವನ್ನು 
ನಡೆಸಲು ವ್ಯವಸ್ಥಾಪಕ ಮಂಡಲಿಗಳಿದ್ದವು. ಅವುಗಳಿಗೆ ಸ್ಥಾನಿಕರೆಂದು ಕರೆಯುತ್ತಿದ್ದರು. ಅವಶ್ಯಕತೆಗೆ 
ತಕ್ಕಂತೆ ಸ್ಥಾನಿಕರ ಸಂಖ್ಯೆ ಇರುತ್ತಿತ್ತು ಈ ಸ್ಥಾನಿಕರನ್ನು ಯಾರು ನೇಮಿಸುತ್ತಿದ್ದರೋ ತಿಳಿಯದು. 
ಆದರೆ ಅನೇಕ ಕಡೆ ಸ್ಥಾನಿಕರು ಅನುವಂಶಿಕವಾಗಿ ಹಕ್ಕು ಪಡೆಯುತ್ತಿದ್ದರು. ಉದಾಹರಣೆಗೆ ಚಾಮರಾಜನಗರ 


ಜಿಲ್ಲೆ ಹರಳುಕೋಟೆಯ ಶಾಸನ: ಎಕ. ೪ ಚಾಮ.೨೨೪ ದಿ.೬೦೮.೧೫೨೩ ಗುರುವಾರ 


ಶ್ರೀ ಕೃಷ್ಣರಾಯ ಮಹಾರಾಯರು... ಸಾಳುವ ಗೋವಿಂದರಾಜ ವೊಡೆಯರ 
ಮಾಗಣಿಕಾರ ತುರುಮುಡಿಪಾಕದಲ್ಲಿಹ ತಿರುವೆಂಗಡ ಮೊದಲಿಯಾರರ ಮಕ್ಕಳು... 
ಹಟ್ಟಲಕೋಟೆಯಲ್ಲಿ... ಶ್ರೀವೀರಭದ್ರ ದೇವರ ಪ್ರತಿಷ್ಠೆಯನು ಮಾಡಿಸಿ... ದೇವರ... 
ಶ್ರೀಯಂಗಭೋಗಕೆ ಸಲುವಾಗಿ... ಕೊಟ್ಟಂತ ಸೀಮೆ... ಸರ್ವಸ್ಥಾಮ್ಯವೆಲ್ಲಕ್ಕು 


ದೇವರಸ್ಥಾನಕ್ಕೆ ಕರ್ತನಾದ ಅಳ್ಳಪ್ಪಗೆ ಸಲುವುದು 


ಎಂದಿದೆ. ಅಂದರೆ ಈ ದೇವಸ್ಥಾನಕ್ಕೆ ಅಳ್ಳಪ್ಪ ಮತ್ತು ಆತನ ವಂಶಿಕರೇ ಒಡೆಯರಾಗುತ್ತಾರೆ. 


ಅವರೇ ಸ್ಥಾನಿಕರು. ಧರ್ಮಕರ್ತರಾಗಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. 


ಸ್ಥಾನಿಕರು ದೇವಾಲಯದ ನಿರ್ವಹಣೆಯನ್ನು ಮಾಡುವಾಗ ಹೊಸ ಆಸ್ಪಿಗಳನ್ನು 
ಖರೀದಿಸುತ್ತಿದ್ದರು. ಇರುವ ಆಸ್ತಿಗಳನ್ನು ಮಾರಾಟ ಮಾಡುತ್ತಿದ್ದರು ಅಂದರೆ ಅವರಿಗೆ ದಾನ 


ವಕ್ರಯಾದಿ ಸಮಸ್ತಹಕ್ಕುಗಳಿದ್ದಿತು. 


ದೇವಸ್ಥಾನದ ಭೂಮಿಗಳು : ದೇವಸ್ಥಾನದ ಭೂಮಿಗಳನ್ನು ರೈತರಿಗೆ ಸಾಗುವಳಿ 
ಮಾಡಲು ಕೊಡುತ್ತಿದ್ದರು. ಕಾಲಮಾನಪರಿಸ್ಥಿತಶಿಯನ್ನು ಅನುಸರಿಸಿ ರೈತರಿಂದ ಬರಬೇಕಾದ 
ಫಸಲಿಗೆ ರಿಯಾಯತಿ ನೀಡುವುದೂ ಮನ್ನಾ ಮಾಡುವುದು ಅವರ ಅಧಿಕಾರದಲ್ಲಿತ್ತು. 


ಕಷ್ಟಕಾಲದಲ್ಲಿ ಜನರಿಗೆ ಆಸ್ಲಿ ಆಧಾರದ ಮೇಲೆ ಸಾಲ ಕೊಡುತ್ತಿದ್ದರು. ಎಲ್ಲ ಹಣಕಾಸಿನ 


೩೫೧ 


ಸಂಸ್ಥೆಗಳಂತೆ ಈ ವ್ಯವಹಾರವೂ ನಡೆಯುತ್ತಿತ್ತು. ಸ್ಥಾನಿಕರು ನ್ಯಾಯನಿರ್ಣಯಗಳನ್ನು ಮಾಡಿ 
ಕಳ್ಳತನ, ಮೋಸ ಮುಂತಾದ ಅಪರಾಧ ಮಾಡಿದವರಿಗೆ ಶಿಕ್ಷೆ ವಧಿಸುತ್ತಿದ್ದರು. ಸ್ಥಾನಿಕರ 


ಆಡಳಿತವನ್ನು ಸೀಮೆಯ ಪಾರುಪತ್ಯೆಗಾರನು ಪರಿಶೀಲಿಸುತ್ತಿದ್ದನು. 


ದೇವಸ್ಥಾನದ ಚಾವಡಿ : ಇದು ದೇವಸ್ಥಾನದ ಕಛೇರಿ. ಇಲ್ಲಿ ಕರಣಂಗಳು ದೇವಸ್ಥಾನದ 
ಲೆಕ್ಕಪತ್ರ; ಆಸ್ಲಿಪಾಸ್ತಿ ವಿವರ, ದೇವರ ಆಭರಣಗಳ ವಹಿ ಮುಂತಾದವನ್ನು ಇಡುತ್ತಿದ್ದರು. ಈ 
ಕರಣಂಗಳು ದೇವಾಲಯದ ಲೇವಾದೇವಿಗೆ ಸಂಬಂಧಿಸಿದ ಕರಾರು ಪತ್ರಗಳನ್ನು 
ತಯಾರಿಸುತ್ತಿದ್ದರು. ದೇವಸ್ಥಾನದ ಒಟ್ಟು ಆಡಳಿತವನ್ನು ಒಬ್ಬ ಪಾರುಪತ್ತೆಗಾರ ಅಥವಾ 
ಮಣೆಗಾರ ನೋಡಿಕೊಳ್ಳುತ್ತಿದ್ದನು. ದೇವಸ್ಥಾನದ ಕೋಶಕ್ಕೆ ಶ್ರೀ ಭಂಡಾರ ಎಂದು 
ಕರೆಯಲಾಗುತ್ತಿತ್ತು. ದೇವಸ್ಥಾನದಲ್ಲಿ ಪ್ರಮುಖ ಮಂಟಪದಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು, 
ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತಿತ್ತು ಇಲ್ಲಿಯೇ ಹರಿಕಥೆ, ಶಿವಕಥೆ, ಪುರಾಣ 


ಪ್ರವಚನ, ಧಾರ್ಮಿಕ ಪ್ರವಚನಗಳು ನಡೆಯುತ್ತಿದ್ದವು. 


ವಿದ್ಯಾಲಯ : ಕೃಷ್ಣದೇವರಾಯನ ಕಾಲದಲ್ಲಿ ಪ್ರತ್ಯೇಕವಾಗಿ ಶಾಲೆ, ವಿಶ್ವವಿದ್ಯಾಲಯ 
ಇದ್ದ ಪುರಾವೆ ಇಲ್ಲ. ಆದರೆ ಆ ಕಾಲದಲ್ಲಿ ರಾಜ್ಯದಾದ್ಯಂತ ಇದ್ದ ಅಗಹಾರಗಳಲ್ಲಿ ಅವಶ್ಯವಾದ 


ವಿದ್ಯಾಭ್ಯಾಸ ನೀಡುತ್ತಿದ್ದರು. ಅದರೊಂದಿಗೆ ಅನೇಕ ದೇವಾಲಯಗಳಲ್ಲಿ ಶಿಕ್ಷಣ ನೀಡುವ 


ವ್ಯವಸ್ಥೆ ಇತ್ತು. ಲಲಿತ ಕಲೆಗಳಾದ ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ಶಿಲ್ಪಕಲೆಗಳಿಗೆ ದೇವಸ್ಥಾನಗಳೇ 


ಆಶ್ರಯತಾಣವಾಗಿದ್ದವು. ಪರಂಪರಾಗತವಾಗಿ ಶಿಲ್ಲಕಲಾ ಪರಿಣತರಾದವರು ಶಿಲ್ಲಶಾಸ್ತದ 
ಸೂತ್ರದಂತೆ ವಿಗ್ರಹ ನಿರ್ಲಿಸುತ್ತಿದ್ದರು. ದೇವಸ್ಥಾನದ ಸೇವೆಯಲ್ಲಿದ್ದ ದೇವದಾಸಿಯರು ಪ್ರತಿನಿತ್ಯ 
ಷೋಡಶ ಪೂಜೆ ಮಾಡುವಾಗ ಸಂಗೀತ, ನೃತ್ಯಗಳನ್ನು ಪರಮಾತ್ಮನಿಗೆ ಅರ್ಪಿಸುತ್ತಿದ್ದರು. 
ದೇವಸ್ಥಾನದಲ್ಲಿ ಪೌರೋಹಿತ್ಯ ಮಾಡುವುದನ್ನು, ಹೋಮ-ಹವನ ಮಾಡುವುದನ್ನು ವೈಖಾಸಸ 


ಮುಂತಾದ ಆಗಮಶಾಸ್ತವನ್ನು ಆಸಕ್ತರಿಗೆ ಕಲಿಸಲಾಗುತ್ತಿತ್ತು. 


ಒಟ್ಟಿನಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ದೇವಸ್ಥಾನವು ಧಾರ್ಮಿಕ ಕೇಂದ್ರ ವಿದ್ಯಾಲಯ, 


ನ್ಯಾಯಾಲಯ ಮತ್ತು ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡುವ ಕೇಂದವಾಗಿತ್ತಲ್ಲದೇ. ಕೃಷಿಕರಿಗೆ 


೩೫೨ 


ಆರ್ಥಿಕ ನೆರವು ನೀಡುವ, ಅವರ ಫಸಲನ್ನು ಖರೀದಿಸುವ ಮತ್ತು ಬರಗಾಲ ಪರಿಸ್ಥಿತಿಯಲ್ಲಿ 
ನೆರವಾಗುವ ಸ್ಥಳವಾಗಿತ್ತು. ಅನಾಥರೂ ದಿಕ್ಕಿಲ್ಲದ ವೃದ್ಧರೂ ದೇವಾಲಯದ ಪ್ರಸಾದ ಸ್ಪೀಕರಿಸಿ 


ಜೀವನಯಾಪನೆ ಮಾಡುತ್ತಿದ್ದರು. 


ಹೂ-ಹಣ್ಣು ಬೆಳೆಯುವ ತೋಟಗಾರರು, ಮಾಲೆಕಟ್ಟುವವರೂ ಹೈನುಗಾರರೂ ಸುಗಂಧ 
ದವ್ಯ -ಧೂಪ ದೀಪ ತಯಾರಿಸುವವರು ದೇವಸ್ಥಾನದಲ್ಲಿ ತಮ್ಮ ವಸ್ತುಗಳನ್ನು ವಿಕಯಿಸಲು 


ಸಾಧ್ಯವಾಗಿತ್ತು. 
ದೇವಾಲಯ ಸಾಂಸ್ಕೃತಿಕ ಕೇಂದ್ರ 


ವಿಜಯನಗರ ಸ್ಥಾಪಕರಾದ ಸಂಗಮಪುತ್ತರು ದೈವಭಕ್ತರಾಗಿದ್ದರು. ತಾವು 
ಧರ್ಮಸಂರಕ್ಷಣೆಗಾಗಿಯೇ ಒಂದು ಸಾಮ್ರಾಜ್ಯವನ್ನು ಕಟ್ಟುತ್ತಿರುವೆವೆಂಬ ಅರಿವು, ಧರ್ಮಗುರುಗಳ 
ಮಾರ್ಗದರ್ಶನದಲ್ಲಿ ರಾಜ್ಯದ ಆಡಳಿತವನ್ನು ನಡೆಸಬೇಕೆಂಬ ಶ್ರದ್ದೆ ಇತ್ತು. ಅಂದಿನ ಅರಾಜಕ 
ಪರಿಸ್ಥಿತಿಯಲ್ಲಿ ಜನರಿಗೆ ಸುರಕ್ಷತೆಯ ಭಾವ ಮತ್ತು ತಮ್ಮನ್ನು ರಕ್ಷಿಸಲು ರಾಜನೊಂದಿಗೆ 
ದೈ 
ಪರಂಪರೆಯನ್ನು ಸರಿಪಡಿಸಿ, ಶೀಮಂತಗೊಳಿಸಬೇಕೆಂಬ ಹಂಬಲವಿತ್ತು. ಈ ಹಂಬಲವನ್ನು 


ವೀಸಹಾಯವೂ ಅವಶ್ಯವಾಗಿತ್ತು ಎಂಬ ಅರಿವಿತ್ತು. ಆದ್ದರಿಂದ ರಾಜ್ಯದಲ್ಲಿ ಎಲ್ಲೆಡೆ 


ಪೂರೈಸುವ ಕೆಲಸವನ್ನು ಎಲ್ಲ ಅರಸರೂ ಮಾಡಿದರು. 


ಶೈವ, ವೈಷ್ಣವ, ಶ್ರೀವೈಷ್ಣವ ಮತ್ತು ಶಾಕ್ಷೇಯ ದೇವಾಲಯಗಳ ನಿತ್ಯ ನೈಮಿತ್ತಿಕ 
ಆರಾಧನೆಯ ಬಹು ಮುಖ್ಯ ಭಾಗವೆಂದರೆ ನಂದಾದೀಪದ ವ್ಯವಸ್ಥೆ, ಅಂಗರಂಗ ವೈಭೋಗ 
ಮತ್ತು ಅಮೃಪಡಿಯ ವ್ಯವಸ್ಥೆ ಮಾಡುವುದಾಗಿತ್ತು ದೇವಸ್ಥಾನಕ್ಕೆ ಬಂದವರೆಲ್ಲಾ ದೀಪಾರಾಧನೆಯ 
ನಂತರ ತೀರ್ಥ, ಪ್ರಸಾದ ಅಪೇಕ್ಷಿಸುತ್ತಿದ್ದರು. ಜನರ ನಂಬಿಕೆಗಳಿಗೆ ಅನುಗುಣವಾಗಿ ಈ 
ವ್ಯವಸ್ಥೆ ನಗಳು ಎಲ್ಲ ಕಡೆ ನಿಧಾನವಾಗಿ AE ಅಂದರೆ ಅಕ್ಷತೆ, ಜಲ, ಗಂಧ, ಪುಷ್ಟ 
ಧೂಪ, ದೀಪ ಮತು ು ನೈವೇದ್ಯ, ತಾಂಬೂಲಗಳನ್ನು ದೇವರಿಗೆ ಸಮರ್ಪಿಸುವ ವ್ಯವಸ್ಥೆಯಾಯಿತು. 


ಶೈವ ದೇವಸ್ಥಾನಗಳಲ್ಲಿ ವಿಭೂತಿಯೂ, ವೈಷ್ಣವ ದೇವಾಲಯಗಳಲ್ಲಿ ಅರಿಸಿನ-ಕುಂಕುಮ- 


ಖಿ 


ಗಂಧದ ವಿತರಣೆಯೂ ಶಾಕ್ಟೇಯ ಗುಡಿಗಳಲ್ಲಿ ಕುಂಕುಮ-ಭಂಡಾರದ ಅನುಕೂಲಗಳೂ 
ಆದವು. ಸಾಕಷ್ಟು ಆದಾಯವಿರುವ ಕಡೆಗೆ ದೇವರೆದುರಿಗೆ ನಿರಂತರವಾಗಿ ಉರಿಯುವ ದೀಪ- 
ಅಖಂಡ ದೀಪದ ವ್ಯವಸ್ಥೆಯೂ, ಉಳಿದ ದೇವಾಲಯಗಳಲ್ಲಿ ಕೆಲಕಾಲ ಮಾತ್ರ ಉರಿಯುವ 
ನಂದಾದೀಪದ ವ್ಯವಸ್ಥೆಯೂ ಆಯಿತು. ಗೂಳ್ಯದ ಶಾಸನ ಎಸ್‌.ಐ.ಐ.1X 1 ೪೭೭ರಲ್ಲಿ 
ಹೇಳಿದಂತೆ ಶ್ರೀ ಪರಮೇಶ್ವರ ಪ್ರೀತಿಗಾಗಿ ವಿರುಪಾಕ್ಷದೇವರ ಗುಡಿ ನಿರ್ಮಿಸಿ, ಬಾವಿ-ತೋಷು 
ಏರ್ಪಡಿಸಿ, ಸಿವ ಪ್ರೀತಿಯಾಗಿ ಗಾಣಿಗರ ಯಂಣೆ ಪಸಿಗೂ ಏರ್ಪಡಿಸುತ್ತಾನೆ. ಈ ಸಂಪ್ರದಾಯವು 
ಕೃಷ್ಣದೇವರಾಯನು ಅಧಿಕಾರಕ್ಕೆ ಬರುವ ವೇಳೆಗೆ ರಾಜ್ಯದಾದ್ಯಂತ ಹಲವಾರು ವಿಧವಾಗಿ 


ವಸ್ತಾರವಾಗಿತ್ತು 


ವೈ 


ಅಲಂಕಾರಗಳು, ಉತ್ಸವಗಳು ತುಂಬಾ ಹೆಚ್ಚಾದವು - ಉದಾಹರಣೆಗೆ ತಿರುಮಲದೇವಸ್ಥಾನದ 


ಖಾನಸ ಸಂಪ್ರದಾಯವನ್ನು ಅನುಸರಿಸುವ ದೇವಸ್ಥಾನಗಳಲ್ಲಿ ಪೂಜೆಗಳು, 


ವ್ಯವಸ್ಥೆಯನ್ನು ಪರಿಶೀಲಿಸಬಹುದು. ಕ್ರಿಶ. ೧೩೭೯ರ ತಿರುಮಲ ತಿರುಪತಿ ದೇವಸ್ಥಾನದ 
ಶಾಸನ.೪೪ರ ಪ್ರಕಾರ ಬುಕ್ಕರಾಯನು ಒಂದು ಗ್ರಾಮವನ್ನು ದಾನವಾಗಿ ನೀಡಿ ದಿನಕ್ಕೆರಡು 
ಬಾರಿ ತನ್ನ ಹೆಸರಿನಲ್ಲಿ ಪ್ರಸಾದ ನೀಡುವ ವ್ಯವಸ್ಥೆ ಮಾಡಿದನು. ಇದು ಬುಕ್ಕರಾಯನ ಸಂಧಿ 
ಎಂದು ಪ್ರಸಿದ್ದವಾಗಿದೆ. ಅನಂತರ ಇಮ್ಮಡಿ ಹರಿಹರರಾಯನೂ ಈ ದೇವರಿಗೆ ನಾನಾ ದಾನ 
ಮಾಡಿದ್ದಾನೆ. ಈಗ ಈ ದೇವಸ್ಥಾನದಲ್ಲಿ ದಿನದ ೨೨ ಗಂಟೆಗಳು ಯಾವುದಾದರೂ ಪೂಜಿ, 
ನೈವೇದ್ಯ ನಡೆಯುತ್ತಲೇ ಇರುತ್ತವೆ. ಅದರೊಂದಿಗೆ ನಾನಾ ರೀತಿಯ ಪ್ರಸಾದಗಳನ್ನು 


ತಯಾರಿಸುವಲ್ಲಿ ದೇವಾಲಯದ ಅಡುಗೆ ಮನೆ ನಿರತವಾಗಿರುತ್ತದೆ. 


ಪ್ರತಿದಿನ ಬೆಳಗಿನ ಮೂರು ಗಂಟೆಯಿಂದ ಪೂಜಾದಿಗಳು ಪ್ರಾರಂಭವಾಗುತ್ತದೆ. 
೦೧. ಸುಪ್ರಭಾತ ೦೨. ಸಹಸ್ರನಾಮಾರ್ಚನೆ ೦೩. ತೋಮಾಲೆಸೇವೆ ೦೪. ಮಹಾಮಂಗಳಾರತಿ 
೦೫. ಬುಕ್ಕರಾಯನ ಸಂಧಿ ೦೬. ಮಧ್ಯಾಹ್ನಕ್ಕೂ. ಈ ರೀತಿ ಮಧ್ಯರಾತ್ರಿಯವರೆಗೆ ನಡೆಯುವ 


ಸೇವೆಗಳ ನಂತರ ಏಕಾಂತಸೇವೆ ನಡೆಯುತ್ತದೆ. ತಿರುಮಲೇಶನಿಗೆ ವಾರಕ್ಕೊಮ್ಮೆ ಅಭಿಷೇಕ. 


ಷಿಖಿ೪ 


ಅವನ ನೈವೇದ್ಯದ ಪದಾರ್ಥಗಳು ವಿಶ್ವವಿಖ್ಯಾತವಾಗಿವೆ. ೦೧. ಹೊಂಗಲ್‌ ೦೨. ಸಿಹಿಪೊಂಗಲ್‌ 
೦೩. ಪುಳಿಯೋಗರೆ ೦೪. ದಧ್ಯೋದನ ೦೫. ಲಡ್ಡು ೦೬. ವಡೆ ೦೭. ಅಪ್ಪಂ 


೦೮. ದೋಸೆ ಮತ್ತಿನ್ನೇನೋ ಇವೆ. ವರ್ಷವಿಡೀ ಅಲ್ಲಿ ನಡೆಯುವ ಉತ್ಸವಗಳು : 


೦೧. ವಸಂತೋತ್ಸವ ೦೨. ರಥಸಪ್ತಮಿ ೦೩. ಪವಿತ್ರೋತ್ಸ್ನವ ೦೪. ಪುಷ್ಟಯಾಗ 
೦೫. ಬ್ರಹ್ನ್ಮೋತ್ಸವ. ಈ ತರಹ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ 


ಕಾರ್ಯಕ್ರಮಗಳು ಪ್ರಾರಂಭವಾಗಿ ವಸ್ತರಿಸಲ್ಲಟ್ಟವು 


* ರಾಜ್ಯದ ಮತ್ತೊಂದು ಪ್ರಮುಖ ದೇವಾಲಯವಾದ ಮೇಲುಕೋಟಿಯ ಚೆಲುವ 


ನಾರಾಯಣ ಸ್ಟಾಮಿಯ ಉತ್ಸವಗಳು ಪ್ರತ್ತೇಕ ಮತ್ತು ವಿಶಿಷ್ಟವಾಗಿವೆ. 


ಚೆಲುವ ನಾರಾಯಣನ ನೈವೇದ್ಯಗಳೂ - ಅವನ ಭಕ್ಷ್ಯಭಂಡಾರವೂ 
ವೈವಿಧ್ಯಮಯವಾಗಿವೆ. ಈ ಫಲರಸ-ಕೋಸಂಬರಿ-ಹೇಣ್ಣು-ಜೇನು ಸೇಂದ ಪಂಚಾಮೃತ. 
೨. ಒಬ್ಬಟ್ಟು ಹಿ. ಸಜ್ಜಪ್ಪಂ ೪. ರವೆ ಉಂಡೆ ೫. ಎಳ್ಳುಂಡೆ ೬. ಕಡಲೆಉಂಡೆ ೭. ಚಕ್ಕುಲಿ 
೮. ಮುರುಕು ೯. ಎಳ್ಳುಗಾರಿಗೆ ೧೦. ಖಾರಾ ೧೧. ತೇಂಗೊಳಲು ಅವನ ವಿಶೇಷ ನೈವೇದ್ಯಗಳು. 
೧. ಹೊಂಗಲ್‌ ೨. ಪುಳಿಯೋಗರೆ ೩. ಸಕ್ಕರೆಪೊಂಗಲ್‌ ೪. ಉಳುಂದೋಪಹರೆ ೫. ಕ್ಷೀರಾನ್ನ 
೬. ದಧ್ಯೋದನ ೭. ಸಿರಾ ೮. ಮನೋಹರ ೯. ಲಡ್ಡು ೧೦. ವಡೆ-ಗಾರಿಗೆ ೧೧. ತುಣಿ 


ತೇಂಗೊಳಲ್‌. 


ಶ್ರೀ ವೈಷ್ಣವ ದೇವರ ನೈವೇದ್ಯದ ವಿಶೇಷವೆಂದರೆ ಪ್ರತಿಯೊಂದು ಪದಾರ್ಥಗಳಿಗೆ 
ಉಪಯೋಗಿಸಲೇಬೇಕಾದ ಸಕ್ಕರೆ, ತುಪ್ತ ದ್ರಾಕ್ಷಿ-ಗೋಡಂಬಿ, ಕಲ್ಲು ಸಕ್ಕರೆ, ಏಲಕ್ಕಿ-ಮೆಣಸು 
ಇತ್ಯಾದಿಗಳು ಮತ್ತು ಈ ಪದಾರ್ಥಗಳ ತೂಕ-ಅಳತೆ ಕೂಡಾ ಇಂತಿಷ್ಟೇ ಇರಬೇಕೆಂದು 
ನಿಗದಿಪಡಿಸಲಾಗಿದೆ. ಒಟ್ಟು ಪ್ರಸಾದದ ತೂಕದ ಬಗ್ಗೆಯೂ ಮೀರಲಾರದ ನಿಯಮಗಳನ್ನು 


ಕಡಾಯ ಮಾಡಿದಾರೆ. 
(5) [R) 


೩೫೫ 


ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನಕ್ಕೆ ಕೃಷ್ಣದೇವರಾಯನು ಕ್ರಿಶ. ೧೫೧೩ರಲ್ಲಿ (ಎಸ್‌.ಐ.ಐ. 
IX-iiಸಂ.೪೮೯) ಹೋದಾಗ ನೀಡಿದ ವಸ್ತುಗಳ ವಿವರವನ್ನು ನೋಡಬಹುದು. ೧೧ ನವರತ್ನ 
ಖಚಿತವಾದ ಚಿಂನದ ಪ್ರಭಾವಳಿಯನ್ನು ಸಮರ್ಪಿಸಿ, ಅಮೃತಪಡಿ ನೈವೇದ್ಯಕೆ. ವಿನಾಯಕ 
ಪೂಜೆಗೆ ನಾರಿಕೇಳದ ಕಾಯಿ. ರುದ್ರಾಭಿಷೇಕಕ್ಕೆ ಯಾಲಕ್ಕಿ, ಲವಂಗ... ಸಂಪಗೆ ಮುಗುಳು ಹಲ 
೧೦, ಸಖರೆ ಹಲ ೧೦, ಎಳನೀರು-ಬಾಳೆಹಣ್ಣು ಜೇನು ಕಣಂಜ, ಕುಂಕುಮದ ಕಣಂಜ, 
ಕಸ್ತೂರಿ ಕಣಂಜ, ತಟ್ಟು ಪುನುಗು ಪಂನೀರು ಚೆಂಬು ಹಲ; ತಿರುಮಾಲೆ ಜೋಡು, ಧೂಪಕೆ 
ಕುಮುಂಜಾನು ತಿರುನಂದಾದೀಪಕೆ ಚಿಲುಮಾನ್ಯದೀವಿಗೆ ೪೦, ಆರೋಗಣೆಗೆ ನೈವೇದ್ಧದ ಹರಿವಾಣ 
೩, ಅಪ್ಪ ಪಡಿ, ಅತಿರಸ ಪಡಿ, ಅತಿರಸ ೫೧, ಸಖಿಯನ ಪಡಿ, ವಡೆ ಪಡಿ, ಏಡೆ ೫೧ ಪಿಟ್ಟು 
೫೧, ಅಕ್ಕಳೆ ಮಡೆ ಹರಿವಾಣ ೪ ಅಡಕೆ ೫೦, ಎಲೆ ೧೦೦, ಕರ್ಪ್ಷುರ ಉಂಡೆ ೫, ಕರ್ಪೂರ 
ಕಣಂ೦ಜು, ಇವೆಲ್ಲವುಗಳನ್ನು ನೀಡಿದನು. ಅನಂತರ ಜರುಗಲಿರುವ ೦೧. ಕಂಣಪ್ಪ ತಿರುನಾಳು, 
ಗಜಾರೋಹಣದಿನ, ಅಲ್ಲಿಂದ ಮುಂದೆ ನಡೆವ ಐದು ತಿರುನಾಳುಗಳಿಗೂ, ರಥೋತ್ಸವ, ತಾಂಡವ 
ಮೂರ್ತಿ ಉತ್ತವ, ವಸಂತ ಮಂಪಟ, ೧೧ ತಿರುನಾಳು, ಗೌರಿದೇವಿ ಉತ್ಸವ ಮತ್ತು ಇತರ 


ಉತ್ಸವಗಳಿಗೆ ಸಾಕಾಗುವಷ್ಟು ಹಣದ ಆದಾಯವಿರುವ ಗ್ರಾಮದಾನ ಮಾಡುತ್ತಾನೆ. 


ಸದ್ಯ ಕಾಳಹಸ್ತಿ ದೇವಸ್ಥಾನದಲ್ಲಿ ಕಾಳಸರ್ಪಯಾಗ ಪರಿಹಾರ ಮಾಡುವ ಹವನಗಳು 
ಪ್ರತಿನಿತ್ಯ ನಡೆಯುತ್ತವೆ. ಉಳಿದಂತೆ ರುದ್ರ ಮಹಾರುದ್ರಾಭಿಷೇಕಕ್ಕೆ ಸಾಲುಗಟ್ಟಿ ಜನರಿರುತ್ತಾರೆ. 
ವಿಶೇಷವಾಗಿ ಮಹಾಶಿವರಾತ್ರಿ ಮುಂತಾದ ಪರ್ವದಿನಗಳಲ್ಲಿ ಶೀ ಕಾಳಹಸ್ಪೀಶ್ತರನ ವೈಭವವು 


೧೬ನೇ ಶತಮಾನಕ್ಕಿಂತ ಮಿಗಿಲಾಗಿದೆ. 


ದೇವಸ್ಥಾನಗಳಲ್ಲಿ ಅಡಿಗೆ ಮಾಡಲು ವಿಶೇಷ ಬಾಣಸಿಗರನ್ನು ನೇಮಿಸಿಕೊಳ್ಳಲಾಗುತ್ತಿತ್ತು. 
ಅವರಿಗೆ ನಯಿವೇದ್ಯದ ವಿತರಣೆಯೂ ಆಗುತ್ತಿತ್ತು. ಈ ಪದ್ಧತಿಗೆ ಬಾಣಸಿಗ ವಿನಿಯೋಗ 


ಎನ್ನುತ್ತಿದ್ದರು (ಎ.ಕ. ೪ ಪೀಠಿಕೆ. ಪು.೮೭) 


ಕೃಷ್ಣದೇವರಾಯನ ಆಡಳಿತಕಾಲದಲ್ಲಿ ನಡೆದ ಸಾಂಸ್ಕೃತಿಕ ಪುನರುಜ್ಜೀವನದ 


ಫಲಿತಾಂಶವಾಗಿ ರಾಜ್ಯದ ಎಲ್ಲಾ ದೇವಾಲಯಗಳಲ್ಲಿ ನಾನಾ ಉತ್ತವಗಳು ಪ್ರಾರಂಭವಾದವು. 


೩೫೬ 


ಮಾಸೋತ್ಸವ : ತಿಂಗಳಿಗೊಮ್ಮೆ ನಡೆಯುವ ಉತ್ಸ್ತವಗಳೇ ಮಾಸೋತ್ತವ. ಬೇರೆ 
ಬೇರೆ ಪಂಥಗಳಿಗೆ ಸೇರಿದ ದೇವಾಲಯಗಳಲ್ಲಿ ಆಯಾ ದೇವತೆಗಳಿಗೆ ಮುಖ್ಯವಾದ, ಪವಿತ್ರವಾದ 
ದಿವಸ ವಿಶೇಷ ಪೂಜೆ, ಸಮಾರಾಧನೆ ನಡೆಸ ತೊಡಗಿದರು. ಶೈವ ದೇವಾಲಯಗಳಲ್ಲಿ 
ಮಾಸ ಶಿವರಾತ್ರಿಯ ದಿವಸ ಅಥವಾ ಸೋಮವಾರದ ದಿವಸ ವಿಶೇಷ ಉತ್ಸವಗಳು 
ನಡೆಯುತ್ತಿದ್ದವು. ವೈಷ್ಣವ ದೇವಾಲಯಗಳಲ್ಲಿ ಏಕಾದಶಿ, ದ್ಹಾದಶಿ ಅಥವಾ ಶನಿವಾರದ ದಿವಸ 


ಮಾಸೋತ್ತವ, ಸಮಾರಾಧನೆ, ನಗರೋತ್ಸವ ನಡೆಯ ತೊಡಗಿದವು. 


ಪಕ್ಷೋತ್ಸವ : ಹದಿನೈದು ದಿನಕ್ಕೊಮ್ಮೆ ನಡೆಯುತ್ತಿದ್ದ ಉತ್ಸವ. ಹುಣ್ಣಿಮೆಯ ದಿನವೋ, 
ಅಮಾವಾಸ್ಯೆಯದಿನವೋ ಅವರವರಿಗೆ ಪುಣ್ಯಕಾಲವೆನಿಸಿದ ದಿವಸ ಈ ಉತ್ಸವಗಳು 


ನಡೆಯುತ್ತಿದ್ದವು. 


ವಾರ್ಷಿಕಉತ್ತವ : ವಾರ್ಷಿಕ ಉತ್ತವವೆಂದರೆ ಸಾಧಾರಣವಾಗಿ ಬಹ್ಮೋತ್ಸವ ಅಥವಾ 
ರಥೋತ್ಸವ. ಸಾಧಾರಣವಾಗಿ ಈ ಉತ್ಸವವು ಏಳುದಿನ ಅಥವಾ ಹತ್ತು ದಿನ ನಡೆಯುತ್ತಿದ್ದವು. 
ಪ್ರತಿನಿತ್ಯ ವಿಶೇಷ ಪೂಜೆ, ಅಲಂಕಾರ ಮತ್ತು ಬೇರೆ ಬೇರೆ ವಾಹನಗಳ ಮೇಲೆ ದೇವರ 
ನಗರೋತ್ಸವ ನಡೆಯುತ್ತಿದ್ದವು. ಶಿವ ದೇವಾಲಯಗಳಲ್ಲಿ ನಂದಿವಾಹನ, ತಾಂಡವಮೂರ್ತಿ, 
ದಶಕಂಠರಾವಣವಾಹನ ಇತ್ಯಾದಿ ನಡೆದರೆ, ವೈಷ್ಣವ ದೇವಾಲಯದಲ್ಲಿ ಗರುಡ, ಹನುಮ, 
ಶೇಷ, ಐರಾವತ ಮುಂತಾದ ವಾಹನಗಳ ಮೇಲೆ ನಗರೋತ್ಸವ ನಡೆಯುತ್ತಿತ್ತು ಈ 
ದೇವಾಲಯಗಳಲ್ಲಿ ಶ್ರೀನಿವಾಸ ಕಲ್ಯಾಣ, ಸೀತಾರಾಮಕಲ್ಯಾಣ ನಡೆದರೆ, ಶಿವದೇವಾಲಯಗಳಲ್ಲಿ 


ಗಿರಿಜಾಕಲ್ಯಾಣ ನಡೆಯುತ್ತಿತ್ತು. ಪ್ರವಚನಗಳೂ, ಕಥಾಕೀರ್ತನೆಗಳೂ ನಡೆಯುತ್ತಿದ್ದವು. 


ಶಿವದೇವಾಲಯಗಳಲ್ಲಿ ಕಾರ್ತೀಕ ಪೂರ್ಣಿಮೆಯಂದೂ ಮಹಾಶಿವರಾತ್ರಿಯಂದೂ 
ದಿನರಾತ್ರಿ ನಾನಾ ಪೂಜೆಗಳೂ ವತಗಳೂ ದೀಪೋತ್ಸವಗಳೂ ನಡೆಯುತ್ತಿದ್ದವು. ವೈಷ್ಣವರು 
ರಥಸಪ್ತಮಿ, ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ವೈಕುಂಠ ಏಕಾದಶಿಗಳನ್ನು ಶ್ರದ್ಧಾಭಕ್ತಿಯಿಂದ 


ನಡೆಸುತ್ತಿದ್ದರು. 


೩೫೭ 


ವಿಶೇಷದಿನಗಳು : ಸೂರ್ಯಗಹಣಕಾಲ, ಚಂದಗಹಣಕಾಲ, ರಥ ಸಪ್ತಮಿ. ಹರಿವಾಸರ, 
ಪ್ರಥಮ ಏಕಾದಶಿ, ಉತ್ಸಾನದ್ದಾದಶ, ಪುಷ್ಠರ ಮಹಾಕುಂಭ ಮುಂತಾದ ಮಹತ್ತ್ವದ ದಿನಗಳಲ್ಲಿ 
ಎಲ್ಲಾ ಪಂಥದ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಹವನ, ಹೋಮ ಮುಂತಾದ ನಾನಾ 


ಕಾರ್ಯಕ್ರಮಗಳು ನಡೆಯುತ್ತಿದ್ದವು. 


ಮಕರಸಂಕ್ರಾಂತಿ, ಉಗಾದಿ, ಹೋಳಿ, ನಾಗರಪಂಚಮಿ, ನವರಾತಿ 


ಸಾನೆ 


ದೀಪಾವಳಿಗಳಲ್ಲಂತೂ ಭಗವಂತನ ಆರಾಧನೆಯು ನಿರಂತರವಾಗಿ ನಡೆಯುತ್ತಿತ್ತು. 


ಕೆಲವು ದಾಕ್ಷಿಣಾತ್ಕಾದೇವಾಲಯಗಳಲ್ಲಿ ದೇವಾಲಯ ಶುದ್ದೀಕರಣಕ್ಕಾಗಿ ಕೋವಿಲ್‌ 
ಆಳ್ದಾರ್‌ ತಿರುಮಂಜನ ನಡೆಯುತ್ತಿತ್ತು ಈ ದಿನ ಭಕ್ತರು ಎಲ್ಲರೂ ದೇವಾಲಯಕ್ಕೆ ಬಂದು 
ದೇವಾಲಯದಲ್ಲಿ ಕಸಗುಡಿಸಿ, ನೆಲಸಾರಿಸಿ, ಜಾಡು ತೆಗೆದು, ಪ್ರಾಕಾರಗಳಲ್ಲಿ ಸಗಣಿ ನೀರಿನ 
ಸಾರಣೆ ಮಾಡಿ, ಗಂಧ ಪುಷ್ಟ ಕರ್ಪುರ ಸೇರಿದ ನೀರಿನಿಂದ ಗರ್ಭಗುಡಿಗಳನ್ನು ತೊಳೆದು 


ಪವಿತ್ರಗೊಳಿಸುತ್ತಿದ್ದರು. ಅನಂತರ ದೇವಾಲಯದ ಎಲ್ಲಡೆ ಸುಂದರ ರಂಗೋಲಿಗಳನ್ನು ಹಾಕುತ್ತಿದ್ದರು. 


ತಿರುಮಲೆಯ ತಿರುವೇಂಗಡನ ದೇವಸ್ಥಾನದಲ್ಲಿ ಮೂರು ತಿಂಗಳಿಗೊಮ್ಮೆ ಪವಿತ್ರೋತ್ಸವ 
ಮಾಡತೊಡಗಿದರು. ನಾನಾ ರೀತಿಯ ಹೂವುಗಳನ್ನು ದೊಡ್ಡ ಪಮಾಣದಲ್ಲಿ ತಂದು ಭಗವಂತನಿಗೆ 


ಸಮರ್ಪಿಸುವ ಯಾಗವೇ ಪುಷ್ಟಯಾಗ. 


ಈ ವಿಷಯದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ರಾಯನೂ ಅಧಿಕಾರಿಗಳೂ, ಜನರೂ 
ಉತ್ತವಗಳಿಗಾಗಿ ಮೇರೆ ಮೀರಿ ನೀಡಿದ ದಾನದತ್ತಿಗಳನ್ನು ಇಲ್ಲಿ ಸಂಕಲಿಸಲಾಗಿದೆ. ಅಮೃತಪಡಿ- 
ಅಂಗರಂಗ ವೈಭೋಗಕ್ಕೆಂದು ನೀಡಿದ ೨೨ ಶಾಸನಗಳೂ, ದೀಪಾರಾಧನೆ-ನಿತ್ಯ ನೈಮಿತ್ತಿಕ 
ಕಾರ್ಯಕ್ಕೆ ನೀಡಿದ ೧೦ ಶಾಸನಗಳೂ ಉತ್ತವಾದಿಗಳಿಗಾಗಿ ನೀಡಿದ ೫ ಶಾಸನಗಳೂ 


ಹಸುಗಳನ್ನು ದಾನ ಮಾಡಿದ ೧ ಶಾಸನವೂ ಇಲ್ಲಿದೆ. 


ಇನ್ನು ಎಷ್ಟೋ ಇಂತಹ ಧಾರ್ಮಿಕ ದತ್ತಿದಾನಗಳು ಶಾಸನೋತ್ತವಾಗಿರಲಿಕ್ಕಿಲ್ಲ. ಆದರೂ 


ರಾಜ್ಯವ್ಯಾಪ್ಪವಾಗಿ ಸಾಕಷ್ಟು ಧಾರ್ಮಿಕ ಜಾಗೃತಿಯ ಮತ್ತು ಜನೋತ್ಲಾಹವನ್ನು ಪ್ರಚೋದಿಸುವ 


೩೫೮ 


ಕೆಲಸ ಕೃಷ್ಣದೇವರಾಯನ ಕಾಲದಲ್ಲಿ ನಡೆಯಿತೆಂದು ಹೇಳಬಹುದು. ಶಾಸನಗಳಲ್ಲಿ ಅಮೃತಪಡಿ, 
ದೀಪಾರಾಧನೆ, ಅಂಗಭೋಗ, ರಂಗಭೋಗಗಳ ಪ್ರಸ್ತಾಪವಿದೆ. ಹಾಗೆಯೇ ಮಾಸೋತ್ತವ, 
ಪಕ್ಷೋತ್ಸವಗಳ ಉಲ್ಲೇಖ ಕೂಡ ಇದೆ. ಅವುಗಳು ಉಲ್ಲೇಖ ಮಾತ್ರವಾಗಿ ಬರುತ್ತವೆ. ಮುಂದೆ 


ಅಂಥ ಉಲ್ಲೇಖವಿರುವ ಶಾಸನಪಟ್ಟಿ ನೀಡಿದೆ. 


ಅಮೃತಪಡಿ 

೧. ಎಸ್‌.ಐಐXಸ ೪೮೫ ಅಹೋಬಲ-ದಧ್ಯಾಂನ-ದೀಪಾರಾಧನೆ. 

೨. ಟಿ.ಟಿ.ಡಿ. ಐ. 1V ೪೦ ತಿರುಮಲ ಜಿಲಿಪಾಲು. 

೩&೩. ಎಸ್‌.ಐ.ಐ.ಗಳ ೨೭೩. ಹಂಪಿ. ವಿಠಲದೇವ-ಅಂಗರಂಗವೈಭೋಗ. 
೪. ಎಸ್‌.ಐ.ಐ. 1X. ೪೯೧ ಹಂಪಿ. ಪ್ರಸನ್ನವಿರೂಪಾಕ್ಷ-ಅಂಗರಂಗವೈಭೋಗ. 
೫. ಎಸ್‌.ಐ. 1X1 ೪೯೦ ಹಂಪಿ. ವಿಠಲದೇವ 

೬. ಎಸ್‌.ಐ.ಐ. N. ೨೫೩ ಹಂಪಿ. ಹಜಾರರಾಮ ಅಂಗರಂಗವೈಭೋಗ 
೭. ಎಸ್‌.ಐ.ಐ. 1%. ೪೮೯ ಶ್ರೀ ಕಾಳಹಸ್ತಿ-ಅಂಗರಂಗವೈಭೋಗ 

೮. ಎಸ್‌.ಐ.ಐ. 1%. ೪೯೮ ಕಡಪ-ರಾಮೇಶ್ವರದೇವ 

೯. ಎಸ್‌.ಐ.ಐ. IV. ೨೫೪ ಹಂಪಿ-ಬಾಲಕೃಷ್ಣ-ಅಂಗರಂಗವೈಭೋಗ 
೧೦. ಎಸ್‌.ಐ.ಐ. 1X. ೫೦೫ ಶ್ರೀಕಾಳಹಸ್ತಿ 

೧೧. ಎ.ಕೆ. ೫Vi. ಮುಳಬಾಗಿಲು ೧೯ ಸೋಮೇಶ್ವರಪಾಳ್ಯ 

೧೨. ಎಸ್‌.ಐ.ಐ. 1X. ೫೧೦ ಹಂಪಿ-ಕಮಲಾಪುರ-ಬಾಲಕೃಷ್ಣ 

೧೩. ಎ.ಕ. ೪. ತಿನ. ೨೮೯ ಹೊಸಪುರ 

೧೪. ಎ.ಕೆ. IN. ಕೊಳ್ಳೇಗಾಲ ೮೨ ಹನೂರು 

೧೫. ಎಸ್‌.ಐ.ಐ. IV. ೨೫೫ ಹಂಪಿ ಬಾಲಕೃಷ್ಣ 

೧೬. ಎಸ್‌.ಐ.ಐ. 1X.i. ೫೧೮ ಕಬಂದೂರು 


೧೭. ಎಸ್‌.ಐ.ಐ. IV. ೨೭೭ ಹಂಪಿ ವಿಠಲದೇವ 


ರೀ 


೧೮. ಎ.ಕ. 111. ನಂಜನ ೨೫೧ ಕಲ್ಕುಂದ 

೧೯ ಎ.ಕ. 11. ನಂಜನ ೨೪೬ ಬಿಳಿಗೆರೆ 

೨೦. ಕೆ.ವಿ.ಶಾ.ಸಂ. 11 ಗಂಗಾವತಿ-ಕೆಸರಟ್ಟಿ-ಬಾಲಕೃಷ್ಣ 
೨೧. ಎಸ್‌.ಐ.ಐ. 1X. ೫೨೪ ಕುರುಗೋಡು 

೨೨. ಎಸ್‌.ಐ.ಐ. 1X. i ಹ೨೫ ಬಸರೂರು 
ದೀಪಾರಾಧನೆ ಅಂಗರಂಗವೈಭೋಗ 

೧. ಎ.ಕ. ೪1ಮೂಡಿಗೆರೆ ೩೯ ಕಳಸ ದೀಪಾರಾಧನೆ-ಅಂಗರಂಗವೈಭೋಗ 
೨ ಎಕ. 11ಗುಂಡ್ಡು. ೧೫೬ ಕೋಡಿಹಳ್ಳಿ 

೩. ಎಸ್‌.ಐ.ಐ. IV ೨೪೯ ಹಂಪಿ 

ಎ.ಕ. 11 ಹೆ.ದೇ.ಕೋ. ೧೩೪ ಸೋಗಲ್ಳಿ 
ಎಸ್‌.ಐ.ಐ. 1X.॥1 ೫೧೪ ಕುರಿಯಕುಪ್ಪೆ 

ಎ.ಕ. IV ಚಾ.೨೨೪ ಹರಳುಕೋಟೆ 

ಎ.ಕೆ. IV ಚಾ.೩೮೭ ಹೆಗ್ಗೊಠಾರ 


ಎ.ಕ. V1 ಶ್ರೀರಂಗ ೨ ಶ್ರೀರಂಗಪಟ್ಟಣ 


Xa pe ೫ 


ಎ.ಕ. ೪1 ಪಾಂಪು ೧೩೪ ಮೇಲುಕೋಟೆ 

೧೦. ಎ.ಕ. ಳ1ಶ್ರೀರಂಗ ೮ ಶ್ರೀರಂಗಪಟ್ಟಣ 
ಮಾಸಪೂಜೆ - ಮಾಸೋತ್ತವ - ಪಂಚಪರ್ವ ರಥೋತ್ಸವ ಧನುರ್ಮಾಸ ಪೂಜೆ - 
ನಿತ್ಯನೈಮಿತ್ತಿಕ ಕಾರ್ಯಗಳು 

೧) ಎಸ್‌.ಐ.ಐ. 1X. ೪೯೧ ಹಂಪಿ ಪ್ರಸನ್ನ ವಿರೂಪಾಕ್ಷ 

೨) ಎಸ್‌.ಐ.ಐ. 1X.1 ೪೮೯ ಶ್ರೀ ಕಾಳಹಸ್ತಿ ರುದ್ರಾಭಿಷೇಕ 

ಪಿ) ಎಸ್‌.ಐ.ಐ. 1V ೨೫೪ ಹಂಪಿ ಬಾಲಕೃಷ್ಣ 

೪) ಎ.ಕ. ಳ1ಮೂಡಿಗೆರೆ ೩೯ ಕಳಸ 


೫) ಎ.ಕ. ೫ ಚಂಪಾ ೫೭ 


೩೬೦ 


IV. ಹಸುಗಳದಾನ 
೧) ಎಸ್‌.ಐ.ಐ. IV ೨೭೩ ಹಂಪಿ ವಿಠಶಲದೇವ - ೩೦ ಹಸುದಾನ 
ರಾಜಪೋಷಿತ ಉತ್ಸವಗಳು 

ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿ ಸಾಮ್ರಾಜ್ಯ ಸ್ಥಾಪನೆಯಾದಂದಿನಿಂದಲೂ 
ನಡೆಯುತ್ತಿದ್ದ ಎರಡು ಪಮುಖವಾದ ಉತ್ತವಗಳಂದರೆ ಮೊದಲನೆಯದಾಗಿ ವಸಂತೋತ್ಸವ 
ಮತ್ತು ಶ್ರೀ ವಿರೂಪಾಕ್ಷ ಪಂಪಾಂಬಿಕಾ ಅವರ ರಥೋತ್ಸವ. ಎರಡನೆಯದಾಗಿ ನವರಾತ್ರಿ ಉತ್ಸವ. 
ಕೆಲ ಪ್ರವಾಸಿಗರು ವಿಜಯನಗರದಲ್ಲಿ ರಂಗಪಂಚಮಿ ಅಥವಾ ಐದು ದಿನಗಳ ಪರ್ಯಂತ ನಡೆಯುತ್ತಿದ್ದ 
ಹೋಳಿಹಬ್ದದ ಬಗ್ಗೆಯೂ ತಿಳಿಸಿದ್ದಾರೆ. ಆದರೆ ಅಚ್ಚರಿಯ ಸಂಗತಿಯೆಂದರೆ ಈ ಯಾವ 
ಉತ್ಸವಗಳ ಬಗ್ಗೆಯೂ ಕೃಷ್ಣದೇವರಾಯನ ಕಾಲದ ಶಾಸನಗಳಲ್ಲಿ ಉಲ್ಲೇಖ ಸಿಗುತ್ತಿಲ್ಲ. ಪ್ರಾಯಃ 


ಅಂತಹ ಶಾಸನಗಳು ನಾಶವಾಗಿರಬೇಕು ಅಥವಾ ಇದುವರೆಗೆ ಸಂಶೋಧಕರಿಗೆ ದೊರಕಿಲ್ಲ. 


ಕೃಷ್ಣದೇವರಾಯನು ತಾನು ರಚಿಸಿದ ಜಾಂಬವತೀ ಕಲ್ಯಾಣ ನಾಟಕದಲ್ಲಿ 'ಚೈತ್ರೋತ್ಸವ 
ಅಥವಾ ವಸಂತೋತ್ಸವ'ದ ಬಗ್ಗೆ ಹೇಳಿದ್ದಾನೆ. ಜಾಂಬವತೀ ಕಲ್ಯಾಣ ನಾಟಕವನ್ನು ಆ 
ವರ್ಷದ ವಸಂತೋತ್ತವದಲ್ಲಿ ಪ್ರದರ್ಶಿಸಲೆಂದೇ ರಚಿಸಲಾಗಿತ್ತೆಂದು ಕೆಲವರ ಅಭಿಪ್ರಾಯ. 
ಕೃಷ್ಣದೇವರಾಯನು ತೆಲುಗಿನಲ್ಲಿ ಆಮುಕ್ತ ಮಾಲ್ಕದ ಪ್ರಬಂಧಕಾವ್ಯವನ್ನು ರಚಿಸಿದನಲ್ಲದೇ. 
ಮದಾಲಸಚರಿತ್ರ, ಸತ್ಯವಧೂ ಪರಿಣಯ, ಸಕಲಕಥಾ ಸಾರಸಂಗ್ರಹ, ಜ್ಞಾನಚಿಂತಾಮಣಿ, 
ರಸಮಂಜರಿ ಮತ್ತು ಜಾಂಬವತೀ ಕಲ್ಯಾಣ ಎಂಬ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ರಚಿಸಿದನಂತೆ. 


ಜಾಂಬವತೀ ಕಲ್ಯಾಣದ ಮೊದಲ ಭಾಗದಲ್ಲಿ ಈ ರೀತಿ ಸೂತ್ರಧಾರನು ತಿಳಿಸುತ್ತಾನೆ. 


ಹೇಮಕೂಟಗಿರಿ ಕಟಕ ವಾಸ್ತವ್ಯ ಕುಟುಂಬಿನಃ 
ಕರ್ನಾಟರಾಜ್ಯ ರಕ್ಷ ಣಾ ಮಣೀಃ 
ಶ್ರೀ ವಿರೂಪಾಕ್ಷ ದೇವಸ್ಯ 


ಚೈತ್ರೋತ್ಸವಾವಲೋಕನಾಯ ಸಂಗತಾ ಪರಿಷತ್‌” 


೩೬೧ 


(ಕರ್ನಾಟ ರಾಜ್ಯ ರಕ್ಷಣಾ ಮಣಿಯಾದ ಶ್ರೀ ವಿರೂಪಾಕ್ಷ ದೇವನ ಚೈತ್ರೋತ್ಸವವನ್ನು 
ನೋಡಲು ಸೇರಿದ ಹೇಮಕೂಟಗಿರಿಯಲ್ಲಿ ವಾಸಿಸುವ ಮಹಾಜನರೇ) 


ಕೃಷ್ಣದೇವರಾಯನು ಉಷಾಪರಿಣಯ ವೆಂಬ ಮತ್ತೊಂದು ಸಂಸ್ಕೃತ ನಾಟಕವನ್ನೂ 
ರಚಿಸಿದ್ದನಂತೆ. ಆದರೆ ಈ ಜಾಂಬವತೀ ಕಲ್ಯಾಣದ ಕೆಲಭಾಗ ಬಿಟ್ಟು ಉಳಿದ ಯಾವ 


ಕೃತಿಗಳೂ ಈವರೆಗೆ ಲಭಿಸಿಲ್ಲ. 


ವಿರೂಪಾಕ್ಷ ವಸಂತೋತ್ಸವ ಚಂಪೂ ಕಾವ್ಯವು ೧೪ನೇ ಶತಮಾನದಲ್ಲಿ ಹಂಪೆಯಲ್ಲಿ 
ಪ್ರತ್ಯಕ್ಷವಾಗಿ ಈ ಉತ್ಸವದ ಸಂಭ್ರಮವನ್ನು ಅನುಭವಿಸಿದ ಅಹೋಬಲನು ರಚಿಸಿದ ಕಾವ್ಯ. 
ಪುರಾತನ ಶ್ರೀ ವಿರೂಪಾಕ್ಷ ದೇವಾಲಯದಲ್ಲಿ ಪುರಾತನಕಾಲದಿಂದ ಮಧುಮಾಸ ದಲ್ಲಿ 
ನಡೆಯುವುದೇ ವಸಂತೋತ್ಸವ. ನಾಲ್ಕು ಕಾಂಡಗಳ ಈ ಕೃತಿಯ ಮೂರನೆಯ ಮತ್ತು 
ನಾಲ್ಕನೆಯ ಕಾಂಡಗಳು ಮಾತ್ರ ಲಭಿಸಿವೆ. ಒಂಬತ್ತುದಿನ ನಡೆಯುತ್ತಿದ್ದು ಮಾಧವನರಾತ್ರಿ 
ಎಂದು ಕರೆಯಲ್ಲಡುತ್ತಿತ್ತು. ಚೈತ್ರ ಶುದ್ದ ನವಮಿಯಿಂದ ಅಂದರೆ ರಾಮನವಮಿಯಿಂದ 
ಆರಂಭಗೊಂಡ ಚೈತ್ರ ಬಲಿ ಬಿದಿಗೆ ಅಂದರೆ ಅಕ್ಷಯ ತೃತೀಯದ ಹಿಂದಿನ ದಿನ 
ಚಂದ್ರದರ್ಶನದೊಂದಿಗೆ ಸಮಾಷ್ತಿಯಾಗುತ್ತಿತ್ತು. ಇಂದಿಗೂ ಚೈತ್ರಶಾಲಿ ಹುಣ್ಣಿಮೆಯು 
ಹಂಪಿಹುಣ್ಣಿಮೆ ಯೆಂದು ಪ್ರಸಿದ್ದವಾಗಿದೆಯಲ್ಲದೆ ಅಂದೇ ವಿರೂಪಾಕ್ಷ-ಪಂಪಾಂಬಿಕೆಯರ 
ಜೋಡು ರಥೋತ್ಸವ ನಡೆಯುತ್ತದೆ. ಅಂದಿನ ಪರಂಪರೆಯು ಇಂದಿಗೂ ಅವಿಚ್ಛಿನ್ನವಾಗಿ 


ನಡೆದು ಬರುತ್ತಿರುವುದು ಜೀವಂತ ಸಂಸ್ಕೃತಿಯ ಲಕ್ಷಣವಾಗಿದೆ. 


"ಪ್ರತಿ ವರ್ಷವೂ ಕೃಷ್ಣದೇವರಾಯನು ವಸಂತೋತ್ಸ್ತವವನ್ನು ಆಚರಿಸುತ್ತಿದ್ದನು. ಇದರಲ್ಲಿ 
ಭಾಗವಹಿಸಲು ಎಲ್ಲ ಕಡೆಗಳಿಂದ ಕವಿಗಳು ಬರುತ್ತಿದ್ದು, ಅವರ ಕವನಗಳನ್ನು ಸಾರ್ವಜನಿಕ 
ಸಮಾರಂಭದಲ್ಲಿ ಓದಲು ಅವಕಾಶ ಕೊಡುತ್ತಿದ್ದನು. ನಂದಿ ತಿಮ್ಮಣ್ಣನು “ಪಾರಿಜಾತಾಪಹರಣ' 


ಕಾವ್ಯದಲ್ಲಿ ಈ ದೃಶ್ಯವನ್ನು ವರ್ಣಿಸುತ್ತಾ 


ಪ್ರತಿವರ್ಷ ವಸಂತೋತ್ಸವ 


ಕುತಕಗತ ಸುಕವಿನಿಕರ ಗುಂಭಿತ ಕಾವ್ಯ 


೬೨ 


ಸ್ಮತಿ ರೋಮಾಂಚವಿಶಂಕಿತ 


ಚತುರಂತಃಪುರವಧು ಪ್ರಸಾಧನ ರಸಿಕಾ 


ಎಂದಿದ್ದಾನೆ. ಮೇಲಿನ ಪದ್ಮದ ಭಾವಾರ್ಥ ಏನೇ ಇರಲಿ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ 
- ವಸಂತೋತ್ಸವ ಕಾಲದಲ್ಲಿ ಕೃಷ್ಣದೇವರಾಯನು ನಡೆಸುತ್ತಿದ್ದು ಇಷ್ಟಾಗೋಷ್ಠಿಗಳಲ್ಲಿ ಮತ್ತು 
ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಸಾಮ್ರಾಜ್ಯದ ನಾನಾ ಭಾಗಗಳಿಂದ ಸಾಹಿತ್ಯಾರಾಧಕರು 
ಹಂಪಿಗೆ ಧಾವಿಸಿಬರುತ್ತಿದ್ದರೆಂಬುದು. ಪಾರಿತೋಷಕಗಳನ್ನು ಪಡೆಯುತ್ತಿದ್ದರು. “ ೈಷ್ಟದೇವರಾಯ 
ಸ್ಪತಃ ಕವಿಯಾಗಿದ್ದು, ಸಾಹಿತ್ಯ ಪೋಷಕನಾಗಿದ್ದನು. ಅದರಿಂದ ಆತನ ಕಾಲದಲ್ಲಿ ವಿಜಯನಗರವು 
ಪರಮೋಚ್ಛ ಸ್ಥಿತಿಗೇರಿತು”" ವಸಂತೋತ್ಸವ ಅಥವಾ ಪಂಪಾಪತಿಯ ರಥೋತ್ಸವಕ್ಕೆ ಅಂದು 
ಜನರು ಕಿಕ್ಕಿರಿದು ನೆರೆಯುತ್ತಿದ್ದರು. ಅಂದಿನ ವೈಭವವನ್ನು "ಅತ್ತ ದೀಪೋತ್ಸವ ಇತ್ತ ಜನೋತ್ತವ' 
ಎಂದು ಬಣ್ಣಿಸಲಾಗಿದೆ. "ರಂಗ ಪಂಚಮಿ'ಯ ಬಗ್ಗೆ ವಿವರಗಳು ಲಭಿಸಿಲ್ಲ. ಆದರೆ ಹೋಳಿ 


ಹಬ್ಬವನ್ನು ಐದುದಿನಗಳ ಪರ್ಯಂತ ಆಚರಿಸಲಾಗುತ್ತಿತ್ತೆಂದು ಹೇಳಲಾಗಿದೆ. 


ಸಾಮ್ರಾಜ್ಯದ ಅತಿ ಮುಖ್ಯ ಉತ್ತವವೆಂದರೆ ನವರಾತ್ರಿ ಉತ್ಸವ "ವಿಜಯನಗರದ 
ಕನ್ನಡರಾಯರು ತಮ್ಮ ಸಾಮ್ರಾಜ್ಯದ ನಾನಾ ಪ್ರಾಂತಗಳ ಭಾಷೆಗಳನ್ನು ಸಮದೃಷ್ಟಿಯಿಂದ 


ನೋಡುತ್ತ ಎಲ್ಲ ಕವಿಗಳಿಗೂ ಪ್ರೋತ್ಸಾಹ ನೀಡುತ್ತಿದ್ದರೆಂದೂ” ತಿಳಿದು ಬರುತ್ತದೆ.” 


ವಿದೇಶೀ ಪ್ರವಾಸಿಗರಾದ ಬಾರ್ಬೊಸಾ, ಡೊಮಿಂಗೋ ಪಾಂರುಸ್‌ 
ಫೆರ್ನಾವೋನೂನಿಜ್‌, ವಾರ್ಥೆಮಾ ಅವರೂ, ರಾಬರ್ಟ್‌ ಸಿವೆಲ್‌ರು ವಿಸ್ನತವಾಗಿ ವರ್ಣಿಸಿದ 
ಹಂಪೆಯ ಮಹಾನವಮಿ ಮಹೋತ್ಸವದ ಬಗ್ಗೆ ಕೃಷ್ಣದೇವರಾಯನ ಕಾಲದ ಶಾಸನಗಳಲ್ಲಿ 
ಉಲ್ಲೇಖವೇ ಇಲ್ಲದಿರುವುದು ಆಶ್ಚರ್ಯವೆನಿಸುತ್ತದೆ. ಪ್ರೌಢದೇವರಾಯನ ಕಾಲಕ್ಕೆ ಮಹಾನವಮಿ 
ಮಹೋತ್ಸವದಲ್ಲಿ ಸ್ವಯಂ ಪಾಲುಗೊಂಡ ಪರ್ಶಿಯಾದ ಅಬ್ದುಲ್‌ ರಜಾಕ್‌ ಮತ್ತು ಅವನಿಗಿಂತ 


ಮೊದಲು ಬಂದಿದ್ದ ಇಟಲಿಯ ನಿಕೋಲಾ-ದ-ಕೊಂಟಿ ಅವರೂ ಈ ಉತ್ಸವದ ಪರಿಯನ್ನು 


ಹಿ೬ಡಿ 


ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ. fol ಉತ್ಸವವನ್ನು ವರ್ಣಿಸಿದ ಏಕಮೇವ ಕನ್ನಡ ಕಾವ್ಯವೆಂದರೆ 


ಚಂದ್ರಶೇಖರನ ಪಂಪಾಸ್ಥಾನ ವರ್ಣನಂ. 


ಮಹಾನವಮಿ ಮಹೋತ್ಸವವು ರಾಜ್ಯದ ವೈಭವವನ್ನೂ ಶಕ್ತಿಯನ್ನೂ ಪ್ರದರ್ಶಿಸುವ 
ಅವಕಾಶವಾಗಿತ್ತು ಈ ಉತ್ತವಕ್ಕೆ ಎಲ್ಲ ಸಾಮಂತರೂ ಅಮರನಾಯಕರೂ ನಾಯಕರೂ ಪಂಡಿತರೂ 
ಅಗಹಾರಗಳ ಪ್ರಮುಖರೂ ಗಾಯಕರೂ ನರ್ತಕರೂ ನಾಟಕದವರೂ ಡೊಂಬರು ಮತ್ತು 


ರಾಜ್ಯಮಟ್ಟದಲ್ಲಿ ನಡೆಯುತ್ತಿದ್ದ ಕುಸ್ತಿ ಸರ್ದೆಯಲ್ಲಿ ಭಾಗವಹಿಸಲು ಪೈಲ್ಹಾನರೂ ಆಗಮಿಸುತ್ತಿದ್ದರು. 


ಮಹಾನಮಮಿ ದಿಬ್ಬದ ಹತ್ತಿರ ಹಾಕಿದ್ದ ಉತ್ತವ ಮಂಟಪದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು 
ನಿಗದಿಪಡಿಸಿದಂತೆ ನಡೆಯುತ್ತಿದ್ದವು. ೧. ಸಾಮಂತರು, ನಾಯಕರು, ದಂಡಾಧಿಪರು ಮುಂತಾದವರು 
ಕಪ್ಪಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದರು. ಎರಡು ನೂರಕ್ಕೂ ಹೆಚ್ಚು ಜನ ಸಾಮಂತರು ಈ 
ಸಮಯದಲ್ಲಿ ತಮ್ಮ ಸೈನ್ಯಗಳೊಡನೆ ಇಲ್ಲಿರಬೇಕಾಗಿತ್ತು. ಸ್ಥೂಲವಾಗಿ ಹೇಳುವುದಾದರೆ ನಾಯಕರು 
ತಮ್ಮ ವಾರ್ಷಿಕ ಆದಾಯದ ೧/೩ ಅಂಶ ಭಾಗವನ್ನು ಕಪ್ಪವೆಂದು ಸಮರ್ಪಿಸುತ್ತಿದ್ದರು. 


ದಶಮಿಯ ದಿನ ನಡೆಯುತ್ತಿದ್ದ ಸಾಮಂತರ ಸೈನ್ಯದ ಕವಾಯತು ಮುಖ್ಯವಾಗಿತ್ತು. 


೨. ಇಲ್ಲಿ ನಡೆಯುತ್ತಿದ್ದ ಕ್ರೀಡೆಗಳಲ್ಲಿ ಕುಸ್ತಿ ಪಂದ್ಯವೇ ಪ್ರಮುಖವಾಗಿತ್ತು. ನಾಡಿ 


[2 


ಸಮರ್ಥ ಜಟ್ಟಿಗಳೆಲ್ಲಾ ಇಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅರಸರು ಸ್ಪತಃ ಕುಸ್ಲಿಪಟುಗಳಾಗಿದ್ದರಲ್ಲದೆ 


Nn ೪೨೦ ನ A) A) 


ಸಾವಿರ ಜಟ್ಟಿಗಳನ್ನು ಪೋಷಿಸುತ್ತಿದ್ದರು. ಜಟಿಗಳಿಗೆ ಮತು ವಾರಾಂಗನೆಯರಿಗೆ ಅರಸನ 


(2) w ಮ 


ಎದುರಿಗೆ ತಾಂಬೂಲ ಮೆಲ್ಲುವ ಅಧಿಕಾರವಿತ್ತು. 


ಅಬ್ದುಲ್‌ ರಜಾಕ್‌ನು ಈ ಸಮಯದಲ್ಲಿ ನಡೆಯುತ್ತಿದ್ದ ಆನೆಗಳ ನರ್ತನ ಕೌಶಲವನ್ನು 
ವಿಶೇಷವಾಗಿ ವರ್ಣಿಸಿದ್ದಾನೆ. ಪಂಜುಪಡೆಯೆ ಕೈಚಳಕ, ಕಟ್ಲಾಳುಗಳ ಖಡ್ಗ ಕೌಶಲ, ಡೊಂಬರ 
ಚಮತ್ಸಾರ, ಕಹಳೆ-ಡೊಳ್ಳು-ತಮಟೆಯವರ ವರಸ್ತೆ ವಾದ್ಯಗಾರರ ವೈಖರಿ ಮತ್ತು ಕೀರ್ತನಕಾರರ 


ಕುಶಲತೆಗಳನ್ನು ಜನರು ತುಂಬಾ ಮೆಚ್ಚುತ್ತಿದ್ದರು. 


೬೪ 


೩. ಉತ್ತವದ ಆಕರ್ಷಣೆಯ ಭಾಗವೆಂದರೆ ರಾಜ್ಯದ ನಾನಾ ಕಡೆಗಳಿಂದ ಆಗಮಿಸಿದ 
ಸುಂದರಿಯರೆನಿಸಿದ ವಾರಾಂಗನೆಯರ ಪ್ರದರ್ಶನಗಳು. ಸಾವಿರಾರು ಜನ ವಾರಾಂಗನೆಯರು 
ಎಲ್ಲ ಕಡೆಯಿಂದ ಆಗಮಿಸಿ ಅದ್ಭುತ ಮನೋರಂಜನೆ ನೀಡುತ್ತಿದ್ದರು, ಇಲ್ಲಿ ಮಾರ್ಗ, ಪ್ರದೇಶ 


ಮತ್ತು ದೇಸಿ ರೀತಿಯ ನಾಟ್ಯ ಪ್ರದರ್ಶನಗಳು "ವಿರೂಪಾಕ್ಷನ ಒಡ್ಡೋಲಗ'ದಲ್ಲಿ ನಡೆಯುತ್ತಿದ್ದವು. 


೪. ಮಹಾನವಮಿ ಮಹೋತ್ಸವವು ಕೇವಲ ಮೋಜಿನ ಅಥವಾ ಮನರಂಜನೆಯ 
ಹಬ್ಬವಾಗಿರಲಿಲ್ಲ. ಸಾಹಿತ್ಯ, ಸಂಗೀತ, ನರ್ತನ ಮತ್ತು ಜನಪದ ಕಲೆಗಳ ಅಭಿವೃದ್ದಿಗೆ ಪ್ರೋತ್ಸಾಹ 


ನೀಡುವ ಅವಕಾಶವಾಗಿತ್ತು. 


ಆದರೆ ರಾಜ್ಯದ ಸೈನ್ಯಶಕ್ತಿಯ ಪರಿವೀಕ್ಷಣೆಯ ಪ್ರಸಂಗವಾಗಿತ್ತು. ವಿಜಯನಗರ ಸೈನ್ಯದ 
ಕಾಲ್ಲಳ, ಅಶ್ರದಳ, ಗಜದಳ, ಫಿರಂಗಿದಳ, ಒಂಟೆದಳ ಮತ್ತು ಅವುಗಳ ಆಧುನೀಕರಣ ಮತ್ತು 
ಶಕ್ತಿವರ್ಧನೆಗೆ ಚಿಂತಿಸುವ ಅವಕಾಶವಾಗಿತ್ತು. ರಾಜಧಾನಿಯ ಹೊರಗೆ ಆರೆಂಟು ಮೈಲು 
ವಿಸ್ತಾರದಲ್ಲಿ ನಡೆಯುತ್ತಿದ್ದ ಈ ಸೈನಿಕ ಪರಿವೀಕ್ಷಣೆಯಲ್ಲಿ ಸ್ವಯಂ ಭಾಗವಹಿಸಿದ ಡೊಮಿಂಗೋ 
ಪಾಯಸ್‌ ಈ ಬಗ್ಗೆ ಅಪರೂಪದ ವರ್ಣನೆಗಳನ್ನು ನೀಡಿದ್ದಾನೆ. 

ಒಟ್ಟಿನಲ್ಲಿ ಹಂಪೆಯ ಅರಸರು ಕಲ್ಪಿಸಿದ ಈ ಮಹಾನವಮಿ ಮಹೋತ್ಸವವು ಆವರೆಗೆ 


ಯಾವುದೇ ರಾಜನು ಮಾಡದ ಮತ್ತು ಅತ್ಯಂತ ಅವಶ್ಯಕವಾದ ಉತ್ತವವೆನಿಸಿತು. ಈ ಪರಂಪರೆಯು 


ಮೈಸೂರು ಅರಸರಿಂದ ಮುಂದುವರೆಸಲ್ಪಟ್ಟುದು ಅದರ ಸಾರ್ಥಕತೆಗೆ ಸಾಕ್ಷಿ ಯಾಗಿದೆ. 
ಆತ್ಮಾಹುತಿ-ವೀರಮರಣ 


ಕರ್ನಾಟಕ ಸಂಸ್ಕೃತಿಯಲ್ಲಿ ಯುದ್ದದ ಪರಿಕಲ್ಲನೆ, ವೀರಾವೇಶದ ಹೋರಾಟಕ್ಕೆ ಉತ್ತೇಜನ 
ನೀಡುವ ಮಾತುಗಳು ಸಂಪ್ರದಾಯಗಳು, ಈ ಬಗ್ಗೆ ಶಾಸನಗಳೂ ಶಿಲ್ಲಗಳೂ ಹಲವಾರು 


ಲಭಿಸಿವೆ. ಗೋವುಗಳನ್ನು ರಕ್ಷಿಸಲು ಹೋರಾಡಿದ ವೀರರೂ ಅಮರರಾಗಿದ್ದಾರೆ. 


೩೬೫ 


ಕೃಷ್ಣದೇವರಾಯನ ಕಾಲದಲ್ಲಿ ಸತಿಸಹಗಮನ ಪದ್ಧತಿಯೂ ಮಹಾಪತಿವತೆಯಾಗ 
ಬೇಕೆಂಬ ಭಾವನೆಯಿಂದ ನಡೆಯುತ್ತಿತ್ತು. ಅದರಂತೆ ಉದಾತ್ತ ಧ್ಯೇಯವಾಗಿ ತಮ್ಮ ಪ್ರಾಣವನ್ನು 
ಅರ್ಪಿಸಿದಂತಹ ಉದಾಹರಣೆಗಳೂ ಜಾನಪದ ಕಥನಗಳೂ ಸಾಕಷ್ಟು ಇವೆ. ಹೊಸದಾಗಿ 
ಕಟ್ಟಿದ ಕೆರೆಗೆ ನೀರು ತುಂಬಲಿಲ್ಲವೆಂದೋ ತುಂಬಿದ ಕೆರೆಯ ಕೋಡಿ ನಿಲ್ಲಲಿಲ್ಲವೆಂದೋ 
ಹೆಂಗಸರು, ಗರ್ಭಿಣಿಯರು "ಕೆರೆಗೆ ಹಾರ'ವಾದುದೂ ಇದೆ. ಇವು ಸಮಾಜಕ್ಕಾಗಿ ಮತ್ತು 
ಅರಸನ ಪುರೋಭಿವೃದ್ದಿಗಾಗಿ. ತನ್ನೆಲ್ಲಾ ಆಸೆಯನ್ನು ಬದುಕುವ ಹಂಬಲವನ್ನು ತೊರೆದು 
ತಾವು ದೃಢವಾಗಿ ನಂಬಿದ ಧ್ಯೇಯಕ್ಕಾಗಿ ಅರಸನ ಪುರೋಭಿವೃದ್ದಿಗಾಗಿ ಪ್ರಾಣಾರ್ಪಣೆ 


ಮಾಡಿದ ಉದಾಹರಣೆಗಳು ಕರ್ನಾಟಕದ ಉದ್ದಗಲಕ್ಕೂ ಲಭಿಸಿವೆ. 


ಕೆಲವು ವಿದೇಶೀಯರ ದಾಖಲೆಗಳಂತೆ ಕೃಷ್ಣದೇವರಾಯನ ಕಾಲದಲ್ಲಿಯೂ 
ಸತಿಸಹಗಮನ ಮತ್ತು ಆತ್ಮ ಬಲಿದಾನದ ಪ್ರಸಂಗಗಳು ನಡೆಯುತ್ತಿದ್ದವು. ಕೃಷ್ಣದೇವರಾಯನು 
ರಾಯಚೂರಿನ ಮೇಲೆ ನಡೆಸಿದ ಅಂತಿಮ ಆಕ್ರಮಣದಲ್ಲಿ ಒಂದು ಹಂತದಲ್ಲಿ ಹಿನ್ನಡೆಯಾದಾಗ 
ಕೃಷ್ಣದೇವರಾಯನು ರಣರಂಗದಿಂದ ಪಲಾಯನ ಮಾಡುತ್ತಿದ್ದ ತನ್ನ ಯೋಧರನ್ನು ನಿಲ್ಲಿಸಿ 
“ಪ್ರ ರೀತಿ ರಣರಂಗದಿಂದ ಪಲಾಯನ ಮಾಡುವುದು ಅಧರ್ಮ. ಇಗೋ ನನ್ನ 
ಮುದೆಯುಂಗುರವಿದು; ನೇರವಾಗಿ ವಿಜಯನಗರಕ್ಕೆ ಹೋಗಿ ನನ್ನ ರಾಣಿವಾಸದವರಿಗೆ ಇದನ್ನು 
ನೀಡಿ ಹೇಳು; ಈ ಯುದ್ದದಲ್ಲಿ ನಾನೇನಾದರೂ ವೀರಗತಿ ಪಡೆದರೆ, ಎಲ್ಲರೂ ಸಹಗಮನ 
ಮಾಡಿರಿ ಎಂದು” - ಈ ರೀತಿಯಾಗಿ ಹೇಳಿದನೆಂದರೆ ಸತಿ ಸಹಗಮನವಿತ್ತೆಂದು ತಿಳಿಯುತ್ತದೆ. 
'ಬನ್ನಿ ನನ್ನ ಹಿಂದೆ, ನಮಗೆ ವೀರಮರಣವಾದರೆ ಸ್ಪರ್ಗಸುಖ, ನಮಗೆ ಜಯವಾದರೆ 
ವಿಜಯಲಕ್ಷ್ಮಿ” ಎಂದು ಹುರಿದುಂಬಿಸಿ ತಾನು ಮುಂದಾಗಿ ವೈರಿ ಸೇನೆಯನ್ನು ತುಂಡರಿಸುತ್ತಾನೆ. 
ಆದರೆ ಇಂತಹ ಯಾವ ಪ್ರಸಂಗಗಳೂ ಕೃಷ್ಣದೇವರಾಯನ ಶಾಸನಗಳಲ್ಲಿ ಕಾಣದಿರುವುದು 
ಆಶ್ಚರ್ಯವಾಗುತ್ತದೆ. ಪ್ರಾಯಃ ಆಕಾಲಕ್ಕೆ ವೀರಗಲ್ಲುಗಳನ್ನಾಗಲಿ, ಮಹಾಸತಿಗಲ್ಲುಗಳನ್ನಾಗಲೀ 


ಸ್ಥಾಪಿಸುವುದು ನಿಂತಿರಬೇಕು. 


೬೬ 


ಇನ್ನೊಂದು ಪ್ರಸಂಗವೆಂದರೆ ಹೊಸಪೇಟೆಯ ಹತ್ತಿರ ಕೃಷ್ಣದೇವರಾಯನು 
ಪ್ರೋರ್ಚುಗೀಸ್‌ ತಂತ್ರಜ್ಞರ ನೆರವಿನಿಂದ ನಿರ್ಮಿಸಿದ ರಾಯರಕೆರೆ ಯೆಂದು ಪ್ರಸಿದ್ದವಾದ 
ಬೃಹತ್‌ ಜಲಾಶಯದಲ್ಲಿ ನೀರು ಸಂಗಹವಾಗಲಿಲ್ಲ. ಆಗ ಅದೆಷ್ಟೋ ನರಬಲಿ ಮತ್ತು ಪ್ರಾಣಿಬಲಿ 


ನೀಡಲಾಯಿತೆಂದು ನೂನಿಜ್‌ ತಿಳಿಸುತ್ತಾನೆ. ಈ ವಿಷಯವೂ ಶಾಸನದಲ್ಲಿ ಅಲಭ್ಯ. 


ಕೃಷ್ಣದೇವರಾಯನ ಕಾಲಕ್ಕೆ ರಾಜಕೀಯ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆ ಬಲವಾಗಿದ್ದ 
ಕಾರಣ ಗೋಗ್ರಹಣದಂತಹ ಪ್ರಸಂಗಗಳು ನಿಂತುಹೋದ ಕಾರಣ, ಗೋಗ್ರಾಸದ ಕಲ್ಲುಗಳೂ 
ದೊರೆತಿಲ್ಲ. ತಾಂತ್ರಿಕ ಶೈವಧರ್ಮವೂ ತೆರೆಗೆ ಸರಿದಿದ್ದ ಕಾರಣ ಕೇವಲ ವೈಯಕ್ತಿಕ ಮೋಕ್ಷ 
ಸಾಧನೆಗಾಗಿ ಆತ್ಮಾಹುತಿಯಾಗುವುದು ನಿಂತುಹೋಗಿತ್ತು. ಹುಲಿಯೊಡನೆ ಸೆಣಸಿ ಅದನ್ನು 
ಇರಿದು, ತಾನೂ ಹೋರಾಡಿ ಗಾಯಗೊಂಡು ಮಡಿದವರಿಗಾಗಲೀ ನೆಟ್ಟ ವೀರಗಲ್ಲುಗಳೂ 


ಲಭಿಸಿಲ್ಲ. 
[ee] 


ಆದರೆ ಅಪರೂಪಕ್ಕೆಂಬಂತೆ ಕೃಷ್ಣದೇವರಾಯನ ಕಾಲದ ಕನ್ನಡ ಶಾಸನಗಳಲ್ಲಿ ಎರಡು 


ಶಾಸನಗಳು ವೀರಗಲ್ಲಿನ ಕುರಿತಾಗಿವೆ. ಆ ಎರಡೂ ಶಾಸನ ಪಾಠಗಳನ್ನು ಇಲ್ಲಿ ಸಂಕಲಿಸಲಾಗಿದೆ. 


* ಉತ್ತರ ಕನ್ನಡ ಜಿಲ್ಲೆ. ಭಟ್ಕಳ ತಾಲೂಕು ಕಾಯ್ಕೀಕಿಯಶಾಸನ. (ಕ.ಇ. 1ಸಂ.೬೯ 


ದಿನಾಂಕ: ೧೩.೦೨.೧೫೨೨ ಗುರುವಾರ) 


ಶ್ರೀ ವೀತರಾಗಾಯ ನಮಃ ಶ್ರೀಪಾಯಾದ ನಂತ ತೀರ್ಥೇಶೋ ವೀರ 


ಪಾಷಾಣಗಂ ಭಟಂ। ಶ್ರೀಮತೀ ವೀರು ನಾಮಾನಂ.ಜಿ ತ.ವೀರಭ...ನಮಃ ॥ 


ಸ್ಪಸಿ। ಶ್ರೀ ಮನ್ಮಹಾರಾಜಾಧಿರಾಜ ರಾಜ ಪರಮೇಶ್ವರಂ ಶ್ರೀ ವೀರಪ್ರತಾಪ 


pr) 


Fo 


(4 


ಷ್ನರಾ ಯ ಮಹಾರಾಯರ ವಿಜಯ ಸಾಮ್ರಾಜ್ಯಾಭ್ಯದಯದಲೂ ಶ್ರೀಮನ್ಮಹಾ 
ಮಂಡಲೇಶ್ವರಂ ಯಿಮ್ಮಡಿದೇವರಾಯ ವೊಡೆಯರು ನಗಿರೆ ರಾಜ್ಯ ಹೈವೆ 
ತುಳುಕೊಂಕಣ ಮುಂತಾದ ರಾಜ್ಯವನು ಪರಿಪಾಲಿಸುತಿದಂ ದಿನ ಶತವರ್ಷ 


೧೪೪೨ ನೆಯ ವಿಶು ಸಂವಚ್ಚರದ ಪಾಲ್ಗುಣ ಬಹುಳ ೨ಲೂ 


೩೬೭ 


ಶ್ರೀಮಹಾಮಂಡಳೇಶ್ವರಂ ಯಿಮ್ಮಡಿ ದೇವರಾಯೊಡೆಯರು ತಂಮ 
ಸಮಸ್ತಯೆರಡು ಕೋಲ ಬಳಿ ಸಮ ಸಪರಿವಾರ ಸಮನ್ನಿತರಾಗಿ ಗೋವೆಯ 
ಪೆರಂಗದ ಕಪಿತನ ಮೇಲೆ ದಂಡೆತ್ತಿ ಹೋದಲ್ಲಿ ಕಪಿತ ಮೋಹರನವರು 
ಮಡಗೋವೆಯಲ್ಲಿ ಬಂದು ತಾಗಲಾಗಿ ನಗರ ಚಾವಡಿಗೆ ಮುಖ್ಯವಾದ ಯೇಳು 
ಜೀತದಲ್ಲಿ ಹುಟ್ಟಿಕೊಂಡ ಹೊಲೆಯ-ಬಳಿಯ ಭಳಿಗೆ ಸಮಾತ ಕ್ಲ ಹೆಗ್ಗಡೆಯ 
ಅಳಿಯ ಬೀರಣ ಸಾವಂತ್ತ ಯಿಸರ ಹೆಗ್ಗಡೆಯ ಮಗ ಭೈರುನಾಯಕನ ಮಗ 
ವೀರುನಾಯಕ ಹೊಲೆಯ ಬಳಿಯ ಬಿರುದಿನ ಅಂಗ ಯಿರುನಾಯಕ್ಕ ತನ್ನ 
ಅನ್ವಯದ ಬಿರುದಿನ ಮೂರು ಕಂಕಣ ಗೂಳಿಯ ಹರಿಗೆ ಚಂನದ ಕಕ್ಕಡೆಯ 
ಹಿಡಿದು ಭಾಷೆ ನುಡಿಸು ತಾನು ತನ್ನ ವಮೋಲೆಯಕಾರರನು ಕೂಡಿಕೊಂಡು 
ತನ್ನ ಹದನ ಹೆಗ್ಗೆಡೆ ಸಹವಾಗಿ ಮರದಸ ಕಿದಿರಾಗಿ ನಡೆದು ಕಪಿತಾ ಮೊಹರವತರ 
ಕುದುರೆಯ ಮೇಲಿರ್ದು ರಾಹುತನ ಇರಿದು ಆ ದಳದ ಬಲುಹ ಮುರಿದು 
ಯಿರಿದು ರಣಭೂತಗಳ ತುುಪ್ತಿಪಡಿಸಿ ಇರಿದು ಇರಿಸಿಕೊಂಡು ರಸಖಂಡಿತವಾಗಿ 
ಶ್ರೋಣಿತದಿನಾತನು ಮೋಕುಳಿಯನಾಡಿ ಆ ಯಿರುನಾಯಕನು ತಂನ ಕುಂದದಿನ 
ಹೆಗ್ಗಡಿ ಸಹವಾಗಿ ವೀರಸ್ಪರ್ಗನೇಯ್ಲಿದನು ಹೊಲೆಯ ಬಳಿಯ ಯಿಸರಕ 
ನಾಯಕರಿ ಯೇಳು ಸಿರಣನಾಯಕನವರು ಮೂಲವಾಗಿ ತೆಗೆದುಕೊಂಡಾ ತಂಮ 
ವೀರನಾಯಕ್ಕಗೆ ಹಾಕಿಸಿದ ವೀರಗಲ್ಲು ! ರಾಮ ರಾಮನೊಡೆಯರ ವೀರನಾಯಕ್ಕ 


ಮೂಡಣಪಕರಿಗೆ 


ಕೃಷ್ಣದೇವರಾಯನ ಅಧೀನರಾಜ ಮಹಾಮಂಡಳೇಶ್ವರ ದೇವರಾಜ ಒಡೆಯ ಹೈಪಿ, 
ತುಳ್ಳು ಕೊಂಕಣರಾಜ್ಯ ಆಳುತ್ತಿರುತ್ತಾನೆ. ಆಗ ಗೋವೆಯ ಪೆರಂಗದ ಕಪಿತಿನನಮೇಲೆ 
ಯುದ್ದವಾಗುತ್ತದೆ. ಆ ಸಂದರ್ಭದಲ್ಲಿ ಭೈರನಾಯಕನ ಮಗ ವೀರುನಾಯಕ ಹೋರಾಡಿ 


ಮಡಿಯುತ್ತಾನೆ. ಇಂಥ ಚಿನ್ನದ ಕಕರಡೆ ಹಿಡಿದು ಭಾಷೆ ನುಡಿದು. ತನ್ನ ಓಲೆಯ ಚರೋಡಿಗೆ 


೩೬೮ 


ರಾವುತರನ್ನು ತಡೆದುಕೊಂದು ತಾನು ವೀರಮರಣ ಅಪ್ಪಿದ ವೃತ್ತಾಂತ ಶಾಸನದಲ್ಲಿದೆ. 
ವೀರನಾಯನೊಂದಿಗೆ ಕುಂದವನ ಹೆಗ್ಗಡೆ ಮರಣವನಪ್ಪಿದ್ದು ಶಾಸನದಲ್ಲಿದೆ. ಇವನ ಕುಲದವರು 
ಸೇರಿ ಮೀರಗಲ್ಲು ಹಾಕಿಸಿದರೆಂದು ಶಾಸನದಲ್ಲಿ ಹೇಳಿದೆ. ಸ್ವಾರಸ್ಯದ ಸಂಗತಿಯೆಂದರೆ ಈ 
ವೀರನಾಯಕ ನಗರಚಾವಡಿ ಮುಖ್ಯಸ್ಥನಾದ ಕಿರ್ಲ ಹೆಗಡೆಯ ಅಳಿಯ ಬೀರಣ ಸಾವಂತನಾದ 
ಈಸರ ಹೆಗ್ಗಡೆಯ ಮಗ ಭೈರುನಾಯಕನ ಮಗ ಎಂದು ಶಾಸನದಲ್ಲಿ ವಿವರಿಸಲಾಗಿದೆ. 

* ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಕಾಯ್ಕಿಣಿಯ ಶಾಸನ 


(ಕ.ಇ. 1 ಸಂ.೬೮ ದಿನಾಂಕ ೧೩.೦೨.೧೫೨೨ ಗುರುವಾರ) 


ಶ್ರೀ ಗಣಾಧಿಪತಿಯೇ ನಮಃ ಶ್ರೀ ಪಾಯಾದನಂತತೀರ್ಥ ಸಾ ವೀರ ಪಾಷಾಣ 
ಸಂಭವಂ. ಶ್ರೀ ಮಾತರ್ಮಿನಾಮಾನಂ ವೀರಭಟ್ಕೋತ್ತಮಂ ಸೋಸ್ತಿ ಶ್ರೀ 
ಮನ್ಮಹಾರಾಜಾಧಿರಾಜ ರಾಜ ಪರಮೇಶ್ವರ ಶ್ರೀ ವೀರಪ್ರತಾಪ ಕೃಷ್ಣರಾಯ 
ಮಹಾರಾಯರ ವಿಜಯ ಸಾಮ್ರಾಜ್ಯಾಭ್ಯದಯದಲೂ ಶ್ರೀಮನ್ಮ್ನಹಾಮಂಡಳೇಶ್ವರಂ 
ಯಿಮ್ಮಡಿ ದೇವರಾಯವೊಡೆಯರ ನಗಿರೆ ರಾಜ್ಯ ಹಯಿನೆ ತುಳು ಕೊಂಕಣ 
ಮುಂತಾದ ರಾಜ್ಯವನು ಪ್ರತಿಪಾಲಿಸುತ್ತಿದಂದಿನ ಸಕ ವರುಷ ೧೪೪೩ ನೆಯ 
ವಿಶು ಸಂವಚ್ಚರದ ಫಾಲ್ಗುಣ ಬಲಿ ೩ ಯಲ್ಲು ಶ್ರೀ ಮನ್ಮಹಾಮಂಡಳೇಶ್ವರಂ 
ಯಿಮ್ಮಡಿ ದೇವರಾಯರು ತಂಮ ಸಮಸ್ತ ಯೆರಡ ಕೋಲ ಬಳಿ ಸಮಸ್ತ 
ವೀರ ಪರಿವಾರಾಸಯವಾಗಿ ಗೋವೆಯ ಪರಂಗದ ಕಪಿತನ ಮೇಲೆ ದಂದು.ಟ 
ಯೆಲ್ಲೆನಧಲಿ ಹರಿರಾಯೋರನವರು ಮಾಡಗೋವೆಯೆಲಿ ಬಂದು ತಾಗಲಾಗಿ 
ನಗಿರೆ ಸಿಂಹಾಸನಕೆ ಹಳೆಯರಾದ ಕಾಯಿಕಣಿಯಟರ.ಹಿ.ಹಂಡದೊಳಹರ 
ಬಳಿಯ ಬಯಿರನ ನಾಯಕನ ಮೊಮ್ಮಗ ನಗಿರೆ ನಾಲಾಳು ತಾಯಿ ಮಕ್ಕಳಾದ 
ಹುಲುಗು ನಾಯಕನಳಿಯ ತಂಮುನಾಯಕರ ಮಗ ತಂಮಿನಾಯಕನು ಶಾನ 
ತೊಳಹರ ಬಳಿಯಬಿರಿದಿನ ಮಾಗಿಗೆ ಚಿಂನದ ಕಕಡ ಅದಕೆ ಉಂಟಾದ ಬಿದಿರಿನ 


ಸಂದವನು ತೊಟ್ಟುಹೊನಕೆಯ... ಯಯಹನಸೆ ತರದ... ದಿರಾಗಿ ನಡದೂ... 


೩೬೯ 


ಸಿ ತೊಹರೆನವರ ಕುದುರೆಯನಿರಿದು ಆಳುಗಳನಿರಿದು. ಆ ದಳದ ಬಲುವ 
ಮುರಿದು... ದಣಾಯಕಗಳನು ತೃಪ್ತಿಬಡಿಸಿ ಯಿರಿದು ಯಿರಿಯಿಸಿಕೊಂಡು 
ಯೆರಡುದಳದೊಳಗೆ ಕೀರ್ತಿವಡೆದು ರಣಕಡಿತದಿಂ ಸೋನಿಚದಿಂ ತನು 
ವೋಕುಳಿಯನಾಡಿ ಆ ತಮ್ಮಿನಾಯಕನು ವೀರಸ್ಪರ್ಗವ ನೈದಿದನು ಆತನ ಹಿರಿಯ 
ತಾಯ ಮಗ ಕಳುವನ ಮೂಡನಾಯಕರ ಮಗ ತಮ್ಮುನಾಯಕರು ಆತನ 
ಕೂಡ ಹುಟ್ಟಿದ ತಮ್ಮಂದಿರು ವೀರನಾಯಕ ದೇವರಸ ನಾಯಕ ತಮ್ಮಿ ನಾಯಕರ 
ಮಕ್ಕಳು ಚನ ತಮ್ಮು ನಾಯ್ಕರು ಮೂಡು ನಾಯ್ಕರ ಅಳಿಯ ಮಲ್ಲೂ ನಾಯಕ 
ಯಿ ಅಯಿವರು ಯಿಕ್ಕಿದ ವೀರಗಲು ಮಂಗಳ ಮ.ಶ್ರೀ.ಶ್ರೀ ಯೀರಗಲ ಗೆಯ್ದವ 
ಗೋವುರ ಕೋಟಿ ಕಳುಪದ ತಂಮಿನಾಯಕರ ಬಂಟ ಪೆಟಲ್‌ ತಿಂಮನಾಯಕರ 


ಮಗ ತಮ್ಮಯ ।ಶ್ರೀ॥ 


ಈ ಹಿಂದೆ ನೋಡಿದ ಶಾಸನದಂತೆ ಇದು ಕೂಡ ದೇವರಾಜ ಒಡೆಯರ ಅದೇ ತೇದಿಯ 
ಶಾಸನ. ಇದು ಕೂಡ ಅದೇ ಯುದ್ದವನ್ನು ಹೇಳುತ್ತದೆ. ಇದರಲ್ಲಿ ತಮ್ಮನಾಯಕನ ಮಗ 
ತಮ್ನಿನಾಯಕ ಹೋರಾಡಿ ಮಡಿದುದಕ್ಕೆ ವೀರಗಲ್ಲು ಹಾಕಿದ ಸಂಗತಿಯಿದೆ. ಈ ತಮ್ಮಿ ನಾಯಕನು 
ಕಾಯಕಣಿಯ ಬಯಿರನಾಯಕನ ಮೊಮ್ಮಗನಾದ ನಾಲಾಳು ತಾಯಿ ಮಗನಾದ ಹುಲುಗುನಾಯಕನ 
ಅಳಿಯ ತಂಮುನಾಯಕನ ಮಗ. ಈತ ಶತುವಿನ ಕುದುರೆ ಕಡಿದು, ಸೈನಿಕರನು ಕೊಂದು 
ತಾನೂ ಮರಣಿಸಿದ್ದಾನೆ. ಇವನ ಐವರು ತಮ್ಮಂದಿರು ಇವನ ನೆನಪಿಗೆ ವೀರಗಲ್ಲು ಹಾಕಿಸಿದ್ದಾರೆ. 


ಈ ಎರಡು ವೀರಗಲ್ಲುಗಳನ್ನು ಬಿಟ್ಟರೆ ಇತರ ಯಾವ ನಿದರ್ಶನವೂ ಕಾಣುತ್ತಿಲ್ಲ. 
ಪರಿಸರ ಕಾಳಜಿ 


ಕೃಷ್ಣದೇವರಾಯನ ಇಪುತ್ತು ವರುಷಗಳ ಇಡೀ ರಾಜ್ಯದಲ್ಲಿ ನಾನಾ ಅಭಿವೃದ್ಧಿಕಾರ್ಯಗಳು 
ನಿರಂತರವಾಗಿ ನಡೆದವು. ವ್ಯಾಪಾರದ ಅಭಿವೃದ್ಧಿಗೆ ಬೇಕಾದ ರಸ್ತೆಗಳು ನಿರ್ಮಾಣವಾದವು. 


ಆಯಾತ ನಿರ್ಯಾತಕ್ಕೆ ಅನುಕೂಲವಾಗುವಂತೆ ಪಡುಗಡಲ ತೀರದಲ್ಲಿ ನಾನಾ ಬಂದರುಗಳು 


೩೭೦ 


ಅಭಿವೃದ್ಧಿಯಾದವು. ಹೋರ್ಚುಗೀಸರು ಕುದುರೆವ್ಯಾಪಾರ ಹೆಚ್ಚಿಸಿದರು. ಅದರಂತೆಯೇ ಅನೇಕ 
ವಸ್ತುಗಳನ್ನು ಮಸಾಲೆ ದಿನಸುಗಳನ್ನು ಯುರೋಪಿಗೆ ರವಾನೆ ಮಾಡಿದರು. ಅನಿವಾರ್ಯವಾಗಿ 
ಕಾಡು ಕಡಿದು ನಗರ ರಸ್ತೆ ನಿರ್ಮಾಣವಾದವು. ಹಲವಾರು ಕಡೆ ಹೊಸ ಸಂತೆಗಳು ಏರ್ಪಾಟಾದವು. 
ಆದರೆ ಅದರೊಂದಿಗೇ ಕೃಷ್ಣದೇವರಾಯನೂ ಅವನ ಅಧಿಕಾರಿಗಳೂ ಸಾಧ್ಯವಾದಲ್ಲೆಲ್ಲಾ 
ಮರದ ತೋಷಪುಗಳ ನಿರ್ನಾಣಕ್ಕೆ ಹೂವಿನ ತೋಟಗಳನ್ನು ಆರಾಮಗಳನ್ನು ಅಭಿವೃದ್ಧಿ 
ಪಡಿಸುವತ್ತ ಕಮ ಕೈಗೊಂಡರು. ವಿಶೇಷವಾಗಿ ದೇವಸ್ಥಾನದ ಅಧಿಕಾರ ವರ್ಗದವರು ತಮಗೆ 
ಬೇಕಾಗುವ ಫಲ ಪುಷ್ಟ ಪರಿಮಳದವ್ಯಗಳನ್ನು, ಹಾಲು-ಮೊಸರು ತುಪ್ಪ ಮುಂತಾದವುಗಳನ್ನು 


ಹೊಂದಿಸಿ ಕೊಳುವ ಯತ್ನ ಮಾಡಿದರು. 


ಶ್ರೀ ವಿರೂಪಾಕ್ಷ, ಶ್ರೀಶೈಲ, ಶ್ರೀಕಾಳಹಸ್ತಿ ಮತ್ತು ತಿರುಮಲೆಯ ದೇವಸ್ಥಾನದಂತಹ 
ದೇವಾಲಯಗಳು ದಿನವಿಡೀ, ವರ್ಷವಿಡೀ ನಡೆಯುವ ಕಾರ್ಯಕ್ರಮಗಳಿಗೆ ಬೇಕಾಗುವ ಹೂವು, 
ಹಣ್ಣು, ಬಾಳೆಗಿಡ-ಗೊನೆ, ತರಕಾರಿ ಮುಂತಾದವುಗಳನ್ನು ತೊಂದರೆಯಿಲ್ಲದೆ ಪಡೆಯಲು 
ತೋಟಗಳನ್ನು ಏರ್ಪಡಿಸಿ ಕೊಂಡ ಬಗ್ಗೆ ಈ ದೇವಾಲಯಗಳ ಅಧೀನದಲ್ಲಿ ಈಗಲೂ 


ಇರುವ ತುಳಸೀವನಗಳೂ ಬಿಲ್ಲವನಗಳೂ ಕದಳೀವನಗಳೂ ಸಾಕ್ಷಿ ಹೇಳುತ್ತವೆ. 


ಕೃಷ್ಣದೇವರಾಯನ ಕಾಲದಲ್ಲಿ ನಡೆದ ಇಂತಹ ಅಪೂರ್ವ ಕೆಲಸಗಳು ಶಾಸನಗಳಲ್ಲಿ 


ವಿರಳವಾಗಿ ಬೆಳಕು ಕಂಡಿದೆ. 


* ಕೃಷ್ಣದೇವರಾಯನ ಕಾಲದ ಮೊದಲ ಶಾಸನವೆನಿಸಿದ್ದು ಆಂಧ್ರದ ಕರ್ನೂಲು 
ಜಿಲ್ಲೆಯ ಗೂಳ್ಯಂ ಶಾಸನದಲ್ಲಿಯೇ ಹೀಗಿದೆ (ಎಸ್‌.ಐ.ಐ. IX.11 ಸಂ.೪೭೭ 


ದಿನಾಂಕ : ೧೬.೦೭.೧೫೦೯ ಗುರುವಾರ) : 


ನರಸರಾಜನು ಶ್ರೀ ಪರಮೇಶ್ವರ ಪ್ರೀತಿಯಾಗಿ ವಿರುಪಾಕ್ಷ ದೇವರ ಗುಡಿ 
ಗರ್ಭಗೃಹ ಸುಖನಾಸಿ ರಂಗಮಂಟಪವನು ಕಟಿಸಿ ಬಾವಿಯನೂ ಅಗಿಲಿಸಿ 
ಮಾವಿನ ತೋಪನು ಯಿಕ್ಕಿಸ್ತನೊ 


೩೭೧ 


ಅಂದರೆ ದೇವಾಲಯ ನಿರ್ವಹಣೆಗೆ ನೀರೆಷ್ಟು ಅವಸರವೋ ಮಾವಿನತೋಷು ಕೂಡಾ 
ಅಷ್ಟೇ ಅವಸರವೆಂದು ಅರಿತಿದ್ದರು. 
*  ಹಂಪಿಯಶಾಸನ (ವಿ.ಅ.೬ ದಿನಾಂಕ: ೧೦.೦೩.೧೫೧೨ ಬುಧವಾರ) ಈಗಾಗಲೇ 
ಕೆಲವು ಗಮನಿಸಿರುವಂತೆ ಇದೊಂದು ಅಪೂರ್ವಶಾಸನ 
ಕೃಷ್ಣರಾಯನ ಪಟದಲು ತಿಂಮಪಯ್ಯನ ಪದಾನಿಕೆಯಲಿ ನಾಗಬೋವನ 
ಮಗ ಹೊಂನೆಬೋವನು ಮರಳಕೋಡಿ ಮಯಿಲಾರದೇವರಿಗೆ ವೆಚ. 
ಹಿರಿಯರ ಪ್ರಕಾರ ಕೋಟೆಯಿಂದ ಸಸಿ ವಮುಪ್ರಗ.ಆರುನೂರು ಹೊಂನು 
ಸಸಿಯ ಬೆಳೆಸಿದವರಿಗೆ ಕಾಲುವೆಂ ಸವೆಸಿ ಹೊಂನಯಗೆ ಸಾಲು ೧ 
ಪಾಲು ಅದೇ ಸಸಿಯ ಬೆಳಸುವಗೆ ಎರಡುನೂರು ಸೋಪಣ್ಣನ ಉದಯ 
ಬದೂಪಲಾಡ ಚೆಂನಬಸಮು 
ಅಂದರೆ ನಾಗಬೋವನ ಮಗ ಹೊಂನೆಬೋವನು ಆರುನೂರು ಪ್ರತಾಪ ಗದ್ಯಾಣಗಳನ್ನು 
ಮರಳ ಕೋಡಿ ಮಯಿಲಾರ ದೇವರಿಗೆ ದಾನವಾಗಿ ನೀಡುತ್ತಾನೆ. ಈ ಹಣವನ್ನು ಗಿಡಗಳನ್ನು 


ಬೆಳೆಸಿದವರಿಗೆ ಮತ್ತು ಕಾಲುವೆಯನ್ನು ತೋಡಿದವರಿಗೆ ನೀಡಬೇಕೆಂದು ತಿಳಿಸಿದೆ. 


ಈ ರೀತಿಯಲ್ಲಿ ಮರಗಳನ್ನು ನೆಡುವುದಕ್ಕಾಗಿ ಮತ್ತು ಮಾವಿನ ತೋಪನ್ನು ಸಜ್ಜು 
ಮಾಡಲು ಸಾರ್ವಜನಿಕರು ತೋರಿದ ಕಾಳಜಿ ಅಪೂರ್ವವಾದುದು. ಶಾಸನಗಳಲ್ಲಿ ಬೆಳಕು 
ಕಾಣದೇ ಇಂತಹ ಅನೇಕ ಪರಿಸರ ಪ್ರಜ್ಞೆಯ ಕಾರ್ಯಕ್ರಮಗಳು ಎಲ್ಲಾ ದೊಡ್ಡ ಸಣ್ಣ 


ದೇವಾಲಯಗಳಲ್ಲಿ ಅವರವರ ಅನುಕೂಲಕ್ಕಾಗಿ ನಡೆದಿರಬಹುದೆಂದು ತಿಳಿಯಬಹುದಾಗಿದೆ. 
ಸಂಗೀತ, ನೃತ್ಯ, ನಾಟಕ, ಕ್ರೀಡೆ ಮುಂತಾದ ಕಲೆಗಳು 


ಕೃಷ್ಣದೇವರಾಯನು ಲಲಿತಕಲೆಗಳಿಗೆ ನೀಡಿದ ಪ್ರೋತ್ಸಾಹದ ಬಗ್ಗೆ ಸಮಕಾಲೀನ ತೆಲುಗು 
ಸಾಹಿತ್ಯದಲ್ಲಿ ಮತ್ತು ವಿದೇಶೀಯರ ವರದಿಗಳಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತದೆ. ಆದರೆ ಆತನ 


ಕಾಲದ ಶಾಸನಗಳಲ್ಲಿ ಈ ಬಗ್ಗೆ ತೀರಾಕಡಿಮೆ ಮಾಹಿತಿ ಲಭಿಸಿದೆ. 


೩೭೨ 


* ಕ್ರಿಶ. ೧೫೧೪ರ ಚೆರುವು ಬೆಳಗಲ್ಲಿನ ಶಾಸನದಲ್ಲಿ (ಎಸ್‌.ಐ.ಐ.-॥ ೪೯೮ 


ದಿನಾಂಕ ೮.೦೫.೧೫೧೪ ಸೋಮವಾರ) 


ಶ್ರೀ ವೀರಕೃಷ್ಣರಾಯರು ನಮಗೆ ಮಾಗಣಿ ಆಗಿ ಕೊಟ್ಟ ಆದವಾನಿಯ 
ದುರ್ಗಕೆ ಸಲುವ ಕೆರಿಯ ಬೆಳಗಲ್ಲು ಗ್ರಾಮದಲು... ಕ್ರಷ್ಣಭೂಮಿಯನು 
ಜಲಸಿಂಗದೇವರ ಸಂನಿಧಿಯಲು... ತಿರುಪತೂರು ಸೋಮರಸಯ್ಯನವರ 
ಮಕ್ಕಳು. ಕರಣಿಕ ಬಸವಯ್ಯ, ಪೋತುವರದ ನಟ್ಟುವ ತಂಮಳ ಮಗಳು... 
ಪಾತ್ರಿಗೂ... ತಾಯಿ ಕುಂಡ ನಾಟಕದ ಜೌಗಯನ ಮಗ ನಟ್ಟುವ 
ನಾಗಯ್ಯನವರಿಗೆ... ಕ್ರುಷ್ಟರಾಯರಿಗೆ ಪುಣ್ಯವಾಗಬೇಕೆಂದು ದಾನ ಪೂರ್ವಕ 


ನೀಡಿದು. 
(8) 


ತಾಯಿಕುಂಡ ಎಂಬುದು ನಾಟಕವೋ ಏನೋ ತಿಳಿಯದು. ನಟುವ ಜನಾಂಗಕ್ಕೆ 
ಫಲವತ್ತಾದ ಜಮೀನನ್ನು ನೀಡಿದುದರ ಉಲ್ಲೇಖ ಇಲ್ಲಿದೆ. ನಾಟಕದ ಜೌಗಯ್ಯ ಪ್ರಾಯಃ 


ಪಾತ್ರಧಾರಿ; ನಟ್ಟುವ ನಾಗಯ್ಯ ಬಹುಶಃ ವಾದ್ಯಕಾರ. 


* ಎರಡನೆಯ ಶಾಸನವೆಂದರೆ - ಹಾವೇರಿ ಜಿಲ್ಲೆ ಹನುಮಾಪುರದ ಶಾಸನ 
(ಎಸ್‌.ಐ.ಐ. XVI ೨೮೧ ದಿ.೧೧.೦೪.೧೫೨೭ ಗುರುವಾರ) 
ಕೃಷ್ಣರಾಯನಾ ಬುಜ ಪ್ರತ್ತ್ಷಪ ಪಧನ (ಪ್ರಧಾನಿ) ಯಿಮ್ಮಡಿ ಯೆಲ್ಲಪ 
ಒಡೆಯರು ಪಾತ್ರದ ನೀಳಾಯಿಗೆ ಕೊಟ್ಟ ಚಿಕ್ಕಮಾದಾಪುರ 

ಇಮ್ಮಡಿ ಯಲ್ಲಪ್ಪ ಒಡೆಯರು ಪಾತ್ರದ ನೀಳಾಯಿ ಎಂಬುವಳಿಗೆ ಚಿಕ್ಕಮಾದಾಪುರ 

ವೆಂಬ ಗಾಮವನ್ನು ಪಾರಿತೋಷಕವಾಗಿ ನೀಡಿದ್ದಾರೆ. ಪಾತ್ರದವರು ಎಂದರೆ ನಾನಾವಿಧ 
ಪ್ರದರ್ಶನ ಕಲೆಗಳಲ್ಲಿ ಪರಿಣತರು, ನರ್ತಕ-ನರ್ತಕಿಯರು ಅಥವಾ ದೇವದಾಸಿಯರು ಎಂಬರ್ಥ 
ವಾಡಿಕೆಯಲ್ಲಿದೆ. ಈ ಸಂಬಂಧ ಉಲ್ಲೇಖ ಇದರ ಹಿಂದಿನ ಹಾಗೂ ಮುಂದಿನ ಕಾಲದಲ್ಲಿತ್ತು 


ಅದಕ್ಕೆ ಉಲ್ಲೇಖಗಳು : 


೭ಡಿ 


* ಇಂಥದೊಂದು ಉಲ್ಲೇಖ ೧೪ನೆಯ ಶತಮಾನದ ಶಾಸನದಲ್ಲಿ ಹೀಗಿದೆ : ಈ 
ರೀತಿಯ ದಾನಕ್ಕೆ ಪಾತ್ರಭೋಗ ದಾನವೆಂದು ಕರೆಯಲಾಗಿದೆ. 
(ಗುಂಡ್ಲುಪೇಟೆಯ ಶಾಸನ, ಎ.ಕ. ೩ ಗುಂಡ್ಲು ೧೭ ಕ್ರಿಶ. ೧೩೭೨ ಮಾರ್ಚ್‌ 
೧೫ ಸೋಮವಾರ) ಶಾಸನದಲ್ಲಿ ವಿಜಯಾಪುರದ ದೇವಸ್ಥಾನದಲ್ಲಿ ಪಾತ್ರಭೋಗಕ್ಕೆ 
ನಾಗವ್ಟೆಯ ಮಗ ಹಿರ್ಯರಾಮಣ್ಣಂಗಳು ಕೇತವೈಯನುಯಾಗಿ ಪಾತ್ರಕ್ಕೆ 
ಧಾರಾಪೂರ್ವಕವಾಗಿ ಕೊಟ್ಟಳಾಗಿ ಆ ಪಾತ್ರದ ಕೇತವ್ಲೆಯ ಜೇವಿತಕ್ಕೆ 
ಪ್ರತಿಗ್ರಾಮಕ್ಕೆ ವರ್ಷಕ್ಕೆ ಅಕ್ಕಸಾಲಿಗರು ಕಂಚಗಾರರು 

ಪ್ರತಿವರ್ಷ ಕೊಡಬೇಕೆಂದು ಕಾಳಿಕಾದೇವಿಯ ಭಕ್ತರಾದ ವೀರಪಾಂಚಾಳರು 


ನಿರ್ಧರಿಸುತ್ತಾರೆ. 


x ವಿಜಯನಗರದಲ್ಲಿ ವೀರ ಬುಕ್ಕಣ್ಣ ಒಡೆಯರ ಮಗ ಚಿಕ್ಕ ಕಂಪಣ್ಣ ಒಡೆಯರು 
ಪಾಲಿಸುವಾಗ ಹಾಕಿಸಿರುವ ಶಾಸನವಿದು. (ಎ.ಕ.೩ ಗುಂಡ್ಲುಪೇಟೆ ೧೨ ದಿನಾಂಕ 
೦೭.೦೩.೧೫೭೨ ಭಾನುವಾರ) ಗ್ರಾಮಾಧಿದೈವವಾಗಿರುವ ರಾಮನಾಥದೇವರ ಪಾತ್ರಭೋಕಕ್ಕೆ 
ಮಾಡಿದ ಧರ್ಮ ಗ್ರಾಮದ ಮಹಾಜನರು ಪಾತ್ರಭೋಗಕ್ಕೆ ನರ್ತಕಿಯರನ್ನು ನೇಮಿಸಿಕೊಳ್ಳಲು 
ವಾರ್ಷಿಕ ೩೦ ಗದ್ಯಾಣಗಳನ್ನು ನೀಡಲು ಮಾಡಿದ ಅಂಗೀಕಾರ. 

* ಚಾಮರಾಜನಗರ ಹಳೆ ಆಲೂರಿನ ೧೫ನೇ ಶತಮಾನದ ಶಾಸನದಲ್ಲಿ 
ಹೀಗಿದೆ:(ಎ.ಕ. IV ಚಾಮ ೧೮೪ ದಿನಾಂಕ : ೨೦.೧೦.೧೪೦೩) 
ವಿಜಯನಗರದಲ್ಲಿ ಇಮ್ಮಡಿ ಹರಿಹರರಾಯರು ಆಳುತ್ತಿರುವಾಗ ದಕ್ಷಿಣ 
ಅಯ್ಯಾವಳೆಯೆಂದು ಪ್ರಸಿದ್ದವಾದ ಆಲೂರಿನ ದೇಶಿನಾಥದೇವನ ಪಾತ್ರಭೋಗ ಸೇವೆಗಾಗಿ 


ಕೆಲ ಹಣ ಮಂಜೂರು ಮಾಡಿದ್ದು 


ಅಕ್ಷ ರದಲು ಹತ್ತೊಂಬತ್ತು ಹೊಂನು ಅಯಿದು ಹಣ ವನೂ ಸರ್ವಮಾನ್ಯವಾಗಿ 
ದೇಶಿನಾಥದೇವರಿಗೆ ಪಾತ್ರಭೋಕ್ಕೆ ಕೊಟ್ಟೆವು ಏಧರಿದು:- ಏಳುಮಂದಿ 


ನಾಯನಾಡಿಗಳುಂ ಸಿಂಮಗವುಡನ ಮಗ .... ಮಾಡಿದ ಧರ್ಮ 


೩೭೪ 


ಕೃಷ್ಣದೇವರಾಯನಿಗಿಂತ ಮೊದಲು ಬುಕ್ಕರಾಯರ, ಹರಿಹರರಾಯರ ಕಾಲದಿಂದಲೂ 
ಪ್ರಾಚೀನ ಕರ್ನಾಟಕದ ದೇವಾಲಯ ಪರಂಪರೆಯಂತೆ ಪಾತ್ರಭೋಗ ಪದ್ದತಿ ಸಾಮಾನ್ಯವಾಗಿ 
ಎಲ್ಲಾ ದೇವಸ್ಥಾನಗಳಲ್ಲಿ ಒಂದು ಮುಖ್ಯವ್ಯವಸ್ಥೆಯಾಗಿತ್ತು. ಇಂತಹ ಪಾತ್ರಭೋಗದ ಪದ್ಧತಿಯಿಂದ 
ಹೊಸ ಹೊಸ ನರ್ತಕಿಯರನ್ನು ನಾಟ್ಯಾಚಾರ್ಕರು ತಯಾರು ಮಾಡಿ ಪುಸಿದ್ಧ ದೇವಾಲಯಗಳಲ್ಲಿ 
ರಂಗಪ್ರವೇಶ ಮಾಡಿಸುತ್ತಿದ್ದರು. ಅದರಲ್ಲಿ ಪ್ರಸಿದ್ಧರಾದವರು, ಕಲಾಪ್ರವೀಣರು ರಾಜನ 
ಒಡ್ಡೋಲಗದಲ್ಲಿ ನರ್ತಿಸುವ ಅವಕಾಶ ಪಡೆಯುತ್ತಿದ್ದರು. ಪ್ರಾಯಃ ಮಹಾನವಮಿ 
ಮಹೋತ್ತವದಲ್ಲಿ ಹೊಸಹೊಸ ವಾರಾಂಗನೆಯರು ನರ್ತಿಸುವ ತಮ್ಮ ಕಲಾ ಪೌಢಿಮೆಯನ್ನು 
ತೋರಿಸುವ ಅವಕಾಶ ಪಡೆಯುತ್ತಿದ್ದರು. 


ದೇವಾಲಯಗಳಲ್ಲಿ ಮೊದಲಿನಿಂದಲೂ "ನೃತ್ಯವು' ಒಂದು ಧಾರ್ಮಿಕ ಆಚರಣೆಯಾಗಿತ್ತು 
ಇದಕ್ಕಾಗಿಯೇ ಅವಶ್ಯವಾದಷ್ಟು ಜನ ನರ್ತಕಿಯರನ್ನು ನೇಮಿಸಿಕೊಳ್ಳಲಾಗುತ್ತಿತ್ತು. ದೇವರಿಗೆ 
ನೃತ್ಯ ಸಂಗೀತ ಸೇವೆಯನ್ನು ಅರ್ಪಿಸಲೆಂದೇ ದೇವಾಲಯಗಳ ಮಧ್ಯದಲ್ಲಿ ರಂಗಮಂಟಪ 


ಏರುತ್ತಿತ್ತು. ಕೆಲವೊಮ್ಮೆ ರಂಗಮಂಟಪದಲ್ಲಿ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತಿತ್ತು 


ಹಂಪೆಯ ವಿರೂಪಾಕ್ಷ ದೇವಾಲಯದ ಮುಂದಿನ ವಿಶಾಲ ಬಯಲಿನಲ್ಲಿ 
ಕೃಷ್ಣದೇವರಾಯನು ನಾಟಕಗಳ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡುತ್ತಿದ್ದನು. ಅವನೂ, ಅವನ 
ಪರಿವಾರದವರೂ ಇಂತಹ ನಾಟಕ ಪ್ರದರ್ಶನಗಳನ್ನು ಸಾರ್ವಜನಿಕರೊಂದಿಗೆ ಕುಳಿತು ನೋಡಿ 


ಪೋತಾಹಿಸುತಿದರು. 
~ NR) 


ಹುತವರದ ನಟುವ ತಿಮ್ಮಣ್ಣ. ಅವನ ಧರ್ಮಪತ್ನಿ ಮತ್ತು ತಾಯಿ ನೀಡಿದ ನಾಟಕ 
ಪ್ರದರ್ಶನವನ್ನು ನೋಡಿ ಸಂತಸಗೊಂಡ ಕೃಷ್ಣದೇವರಾಯನು ಅವರಿಗೆ ಕೆಲ ಭೂಮಿಗಳನ್ನು 


ದಾನವಾಗಿ ನೀಡಿದನೆಂದು ಕ್ರಿಶ. ೧೫೧೪ರ ಶಾಸನವು ತಿಳಿಸುತ್ತದೆ. 


ಅಂದಿನ ನಾಟ್ಯಾಚಾರ್ಯರೆಲ್ಲ ಬ್ರಾಹ್ಮಣರಾಗಿದ್ದರು. ಆಧುನಿಕ ಕೂಚಪುಡಿ ಆಚಾರ್ಯ 
ಜಗನ್ನಾಥರಾಯರ ತಾತನಾದ ಕೇಶವಭಟ್ಟನು ಅಂದಿನ ಪಂಡಿತರಲ್ಲಿ ಕೂಚಿಪುಡಿ ನಾಟ್ಯವನ್ನು 


ಕಲಿತು ಕೃಷ್ಣದೇವರಾಯನನ್ನು ಮೆಚ್ಚಿಸಿ ಮುಂಗಂಡ ಎಂಬ ಅಗ್ರಹಾರವನ್ನು ಪಡೆದನು. 


೩೭೫ 


೨೫.೦೧.೧೫೧೮ರಲ್ಲಿ ಬ್ರಹ್ಮೇಶ್ಛರಾಲಯದಲ್ಲಿ ಕೂಚಿಪುಡಿ ನರ್ತಕನು ತನ್ನ ನಾಟ್ಯವಿದ್ಯೆಯಿಂದ 
ಕೃಷ್ಣದೇವರಾಯನನ್ನು ಮೆಚ್ಚಿಸಿ ಭೂದಾನ ಪಡೆದನಂತೆ (ರಂಗಾಚಾರ್ಯ-ಟಾಪ್‌ಲಿಸ್ಸ್‌ ೧೧- 


೧೨೨೨) 


ಕುಪ್ಲಾಯಿರಂಜಕಂ ವಂಶದ ನರ್ತಕಿಯರಾದ ತಿರುಮೆಲಮ್ಯ ಮುದ್ದುಕುಖ್ಯಾಯ, 
ತಿರುವೆಂಟ ಮಾಣಿಕ್ಕಂ ರಾಯಪಾತ್ರ ಚೂಡಾಮಣಿ ಎಂದು ಬಿರುದಾಂಕಿತಳಾದ ಮಂಗಾಯ 
ಅಲ್ಲದೇ ಅನೇಕ ಅಂತಃಪುರ ಸ್ತೀಯರೂ ನಾಟ್ಯವನ್ನು ಪವಿತ್ರಾಭಾವದಿಂದ ಆರಾಧಿಸಿ 


ನರ್ತಿಸುತ್ತಿ ಸರು.” 


ಚಿತಕಲೆ 


ವ್‌ 


ಕೃಷ್ಣದೇವರಾಯನ ಕಾಲದ ಚಿತ್ರಕಲೆಯ ಬಗ್ಗೆ ಅವರೇ ತಮ್ಮ ಪಟ್ಟಾಭಿಷೇಕ ಸಮಯದಲ್ಲಿ 
ಹಂಪಿಯ ಶ್ರೀವಿರೂಪಾಕ್ಷ ದೇವಾಲಯದಲ್ಲಿ ನಿರ್ಮಿಸಿದ ಅದ್ಭುತ ಮುಖಮಂಟಪದ ಪ್ರಪಂಚ 
ಪ್ರಸಿದ್ಧ ಚಿತ್ರಗಳೇ ಸಾಕ್ಷಿಯಾಗಿವೆ. ವಿಜಯನಗರ ಶೈಲಿಯ ಚಿತ್ರಕಲಾ ಸಂಪ್ರದಾಯದ 
ಮುಂದುವರಿದ ಸಂಪ್ರದಾಯವನ್ನು ಲೇಪಾಕ್ಷಿಯಲ್ಲಿ ನೋಡಬಹುದಾಗಿದೆ. ಈ ವರ್ಣಚಿತ್ರಗಳು 
ವಿಜಯನಗರದ ಪ್ರಾರಂಭಿಕ ಹಂತದ ವರ್ಣಚಿತ್ರಗಳೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. 
ಆದರೆ, ಆ ಮಂಟಪವನ್ನು ಕೃಷ್ಣದೇವರಾಯನು ಕ್ರಿಶ. ೧೫೧೦ರಲ್ಲಿ ನಿರ್ಮಿಸಿದನೆಂದು 
ಅಲ್ಲೇ ಇರುವ ಶಾಸನವು ಹೇಳುತ್ತದೆ. ಮಂಟಪ ನಿರ್ಮಿಸಿದ ಮೇಲೆಯೆ ಈ ಚಿತ್ರಗಳನ್ನು 
ರಚಿಸಿರಬೇಕು. ಈ ಚಿತ್ರಗಳ ಶೈಲಿಯು ವಿಜಯನಗರದ ಆರಂಭಿಕ ಕಾಲದ ಶೈಲಿ ಇರಬಹುದು. 
ಹಂಪೆ ಮತ್ತು ಲೇಪಾಕ್ಷಿಯ ವರ್ಣ ಚಿತ್ರ ಫಲಕಗಳಲ್ಲಿ ವ್ಯತ್ಕಾಸವಿದೆಯೆಂದು ಕೆಲವರ ಅಭಿಪ್ರಾಯ. 
ಇವೆರಡೂ ಶೈಲಿಗೆ ಭಿನ್ನವಾದ ವಿಜಯನಗರ ಕಲಾಶೈಲಿಯ ಚಿತ್ರ ಪರಂಪರೆ ೧೭ನೇ 


ಶತಮಾನದಲ್ಲಿ ಮುಂದುವರೆದಿದೆ. 


೩೭೬ 


ಇದೇ ರೀತಿಯಲ್ಲಿ ಸುಪುಸಿದ್ದ ಕಾಳಹಸ್ಸಿಯ "ಕಲಂಕಾರಿ”' ಚಿತ್ರಕಲೆಯೂ ಶೈಲಿಯ 
ದೃಷಿಯಿಂದ ವಿಶಿಷ್ಠವಾದ ವಿಜಯನಗರ ಪರಂಪರೆಯ ಚಿತ್ರಕಲಾ ಪರಂಪರೆ ಎನಿಸಬಹುದು. 


ಚಿತ್ರಕಲೆಯ ಬಗ್ಗೆ ಶಾಸನಗಳಲ್ಲಿ ಪ್ರಸ್ತಾಪವಿಲ್ಲ. 


ಸಂಗೀತ : ಕೃಷ್ಣದೇವರಾಯನು ಕೃಷ್ಣ ಎಂಬ ವೈಣಿಕ ವಿದ್ದಾಂಸನಲ್ಲಿ ವೀಣಾವಾದನ ಕಲಿತನೆಂದು 
ರಾಘವೇಂದ್ರವಿಜಯವೆಂಬ ಕಾವ್ಯದಿಂದ ತಿಳಿಯುತ್ತದೆ. ಕಳಿಂಗದ ಗಜಪತಿಗಳ ಆಸ್ಸಾನದಿಂದ 
ಬಂದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ನೆಲೆಸಿದ ಬಂಡಾರು ಲಕ್ಷ್ಮೀನಾರಾಯಣ 
ಸಂಗೀತಸೂರ್ಯೋದಯ ವೆಂಬ ಲಾಕ್ಷಣಿಕ ಗಂಥ ರಚನೆ ಮಾಡಿದನು. ಈ ಕೃತಿಗೆ ಲಕ್ಷಣ 
ಭರತವೆಂಬ ಹೆಸರೂ ಇದೆ. ಬಂಡಾರು ಲಕ್ಷ್ಮೀನಾರಾಯಣ ಅಂತಃಪುರ ಸ್ತ್ರೀಯರಿಗೆ ಸಂಗೀತ 
ಕಲಿಸುತ್ತಿದ್ದನು. 

ಕರ್ನಾಟಕ ಸಂಗೀತ ಪಿತಾಮಹರೆನಿಸಿದ ಪುರಂದರದಾಸ, ಕನಕದಾಸ ಮತ್ತಿತರ 
ದಾಸಕೂಟದ ಹರಿಭಕ್ತರು ಹಂಪಿಯಲ್ಲೇ ವಾಸಮಾಡುತ್ತಿದ್ದರು. ಕರ್ನಾಟಕ ಸಂಗೀತ ಶಾಸ್ತಜ್ಯನಾದ 
ಪುಂಡಲೀಕ ವಿಠಲನು ಷಡ್ರಾಗ ಚಂದ್ರೋದಯ, ರಾಗಮಾಲಾ, ನರ್ತನ ನಿರ್ಣಯ ಮುಂತಾದ 
ಕೃತಿಗಳನ್ನು ಹಂಪಿಯಲ್ಲೇ ರಚಿಸಿದನು. ಶ್ರೀವ್ಯಾಸರಾಯರು, ಶ್ರೀಪಾದರಾಯರು 
ಕೃಷ್ಣದೇವರಾಯನಿಗೆ ಮಾರ್ಗದರ್ಶಕರಾಗಿದ್ದರು. ಪುರಂದರದಾಸರ ಮೂರುಜನ ಮಕ್ಕಳು 
ಹಂಪೆಯಲ್ಲಿಯೇ ಇದ್ದರೆಂಬುದಕ್ಕೆ ಸಾಕ್ಷಿ. ಕೃಷ್ಣದೇವರಾಯನು ಸಂಗೀತ ಪೇಮಿಯಾಗಿದ್ದನು. 
ಎಲ್ಲ ಭಾಷೆಯ ಸಂಗೀತ ಕೃತಿಗಳಿಗೆ, ಸಂಗೀತಾಚಾರ್ಕರಿಗೆ ಮತ್ತು ಸಂಗೀತಗಾರರಿಗೆ ರಾಯನ 
ಆಸ್ಥಾನದಲ್ಲಿ ಸದಾ ಸ್ಟಾಗತವಿತ್ತು. ಗೌರವ ಪುರಸ್ವಾರಗಳು ಸಿಗುತ್ತಿದ್ದವು. ಆದ್ದರಿಂದಲೇ ಗಜಪತಿ 
ರಾಜ್ಯದಿಂದ ಮೊದಲು ಮಾಡಿ ಕಲಾವಿದರು ವಿಜಯನಗರದ ಕೃಷ್ಣದೇವರಾಯನ ಒಡ್ಡೋಲಗಕ್ಕೆ 


ಯಾತ್ರೆ ಮಾಡುತ್ತಿದ್ದರು. ಶಾಸನಗಳಲ್ಲಿ ಈ ಸಂಗೀತ ಕುರಿತು ಉಲ್ಲೇಖಗಳಿಲ್ಲ. 


ಗೊಂಬೆಯಾಟ 


ಕೃಷ್ಣದೇವರಾಯನ ಕಾಲದಲ್ಲಿ ತೊಗಲು ಗೊಂಬೆಯಾಟವು ತುಂಬ ಜನಪ್ರಿಯವಾಗಿತ್ತು. 


ಅನಂತಪುರ ಜಿಲ್ಲೆಯಲ್ಲಿ ಬೊಮ್ಮಲಾಟಪುರಂ ಎಂಬ ಊರೇ ಇದೆ. ಈ ಊರಿನಲ್ಲಿ 


೩೭೭ 


ತೊಗಲುಗೊಂಬೆಗಳನ್ನು ತಯಾರಿಸುವುದು, ಅವುಗಳಿಗೆ ಬಣ್ಣ ಹಾಕುವುದು ಮತ್ತು ಆಡಿಸುವುದೇ 
ವೃತ್ತಿಯಾಗಿದ್ದ ಅನೇಕ ಕುಟುಂಬಗಳಿದ್ದುವಂತೆ. ಸೋಜಿಗದ ಸಂಗತಿಯೆಂದರೆ ಈ ಬಗ್ಗೆ 
ಕೃಷ್ಣದೇವರಾಯನ ಕಾಲದ ಯಾವುದೇ ಶಾಸನದಲ್ಲಿ ಉಲ್ಲೇಖವಿಲ್ಲ. ಆದರೆ ಚಿತ್ರದುರ್ಗ ಜಿಲ್ಲೆ 
ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಒಂದು ಶಾಸನ ಅದು ಕ್ರಿಶ೧೫೪೩ನೇ 
ಇಸವಿಯ ಶ್ರೀಸದಾತಿವರಾಯನ ಶಾಸನವಾಗಿದೆ. (ನಂ. & ಎಂ.ಎ.ಆರ್‌.೧೯೪೧) ಈ 
ಪರಂಪರೆಯು ಮತ್ತು ತೊಗಲುಗೊಂಬೆ ಮತ್ತು ಸೂತ್ರದ ಗೊಂಬೆಯಾಟದ ತಂಡಗಳು 


ವಿಜಯನಗರದಲ್ಲಿ ಮುಂಚಿನಿಂದಲೂ ಇದ್ದುವೆಂದು ಹೇಳಬಹುದು. 


ಪೊನಪ್ಪನಾಯಕರ ಮಕ್ಕಳು ಕೃಷ್ಣಪ್ಪನಾಯಕರು ತಂಮ ಮರಮಾಗಣೆಗೆ ಸಲುವ 


ಬಾಗೂರ ಸೀಮೆಯ ಚೆಂನಸಮುದ್ರ ಗ್ರಾಮವನೂ “ರಾಮಾಂಣ್ಯದ ಬೊಂಮಲಾಟದ 


ರಾಮಯ್ಯ” ನವರಿಗೆ ಸರ್ವಮಾನ್ಯವಾಗಿ ಪಾಲಿಸ್ತರು 


ಬೊಂಮಲಾಟ ಅಥವಾ ಬೊಂಬೆಯಾಟ ನಮ್ಮ ದೇಶದಲ್ಲಿ ಪ್ರಾಚೀನ ಕಲೆ. ಪಾತ್ರದ 
ಗೊಂಬೆಗಳನ್ನಾಡಿಸುವುದರಲ್ಲಿ ನೈಪುಣ್ಯತೆ ಪಡೆದವರಿಗೆ ರಾಜಮನ್ನಣೆ ಲೋಕಮನ್ನಣೆ 
ದೊರೆಯುತ್ತಿತ್ತು ವಿಜಯನಗರದ ಅರಸರ ಕಾಲದಲ್ಲಿ ಇಂತಹ ಕಲಾವಿದರಿಗೆ ವಿಶೇಷ ಪ್ರೋತ್ಸಾಹ 


ದೊರಕುತ್ತಿತ್ತು" 


ಕ್ರೇಡೆಗಳು 
ಕೃಷ್ಣದೇವರಾಯನ ಕಾಲದಲ್ಲಿ ಕುಸ್ತಿ ಅಲ್ಲದೆ ಅನೇಕ ಯುದ್ದಕಲೆಗಳು ಜನಪ್ರಿಯವಾಗಿದ್ದವು. 
ಒಳಾಂಗಣ ಕ್ರೀಡೆಯೆಂದರೆ ಚದುರಂಗ. ಇದು ತುಂಬಾ ಜನಪ್ರಿಯವಾಗಿತ್ತು. 
ಕೃಷ್ಣದೇವರಾಯನು ಚದುರಂಗದಾಟದಲ್ಲಿ ಸೋಲರಿಯದ ಆಟಗಾರನಾಗಿದ್ದನಂತೆ. ರಾಯನ 
ಮಗಳು ಮೋಹನಾಂಗಿಯು ತನ್ನ ಕಾವ್ಯ ಮಾರೀಚೀಪರಿಣಯಂದಲ್ಲಿ ಈರೀತಿ ಅಪ್ಪನ ಬಗ್ಗೆ 
ಅಭಿಮಾನ ಮತ್ತು ಪ್ರೀತಿಯಿಂದ ತಿಳಿಸುತ್ತಾಳ. ಚದುರಂಗ ಕ್ರೀಡಾಸಕ್ತಿ ಮತ್ತು ಆಶುಕವಿತಾ 
ರಚನೆ, ಸಮಸ್ಯಾಪೂರಣದಲ್ಲಿ ಮೋಹನಾಂಗಿಯ ಚಿತ್ರಕಲೆ ಮತ್ತು ಸಂಗೀತ ನೈಪುಣ್ಯತೆಗಳನ್ನು 


ಕೃಷ್ಣದೇವರಾಯನು ತುಂಬಾ ಮೆಚ್ಚುತ್ತಿದ್ದನಂತೆ." 


೩೭೮ 


ಶಿಲ್ಲಕಲೆ-ಮೂರ್ತಿಶಿಲ್ಲ 

ಕ್ರಿಶ. ೧೫೨೧ರಲ್ಲಿ ಕೃಷ್ಣದೇವರಾಯನು ತಿರುಮಲೆಗೆ ಹೋದಾಗ ತನ್ನ ಹಾಗೂ 
ತನ್ನಿಬ್ಬರು ರಾಣಿಯರ ಕಂಚಿನ ಪ್ರತಿಮೆಗಳನ್ನು ತಿರುಮಲದೇವಸ್ಥಾನದ ಪಡಿಕಾವಲಿಯ 
ಪ್ರತಿಮಾಮಂಟಪದಲ್ಲಿ ಸ್ಥಾಪಿಸಿದ್ದಾನೆ. ತಾನು ಹಾಗೂ ತನ್ನ ರಾಣಿಯರಾದ ತಿರುಮಲದೇವಿ 
ಮತ್ತು ಚಿಂನಾದೇವಿಯರ ಮೂರ್ತಿಗಳನ್ನು ತಾವು ಶೀವೆಂಕಟೇಶ್ವರನ ಕರುಣೆಗೆ ಸದಾ 
ಕೃತಜ್ಞರಾಗಿರುವುದಾಗಿ ಹಾಗೂ ತಾವು ಅವನ ಸೇವೆಗೈಯುತ್ತಿರುವುದರ ಸಾಂಕೇತಿಕವಾಗಿ 
ನಿರೂಪಿಸಲು ಸರಳವಾದ ಉಡುಪಿನಲ್ಲಿ ಕೈಮುಗಿದುಕೊಂಡ ಭಕ್ತವಿಗ್ರಹಗಳು, ರಾಯನೂ 
ಆತನ ರಾಣಿಯರೂ ಧರಿಸಿದ ವಸ್ತ್ರಗಳು, ಆಭರಣಗಳು, ರಾಯನ ಸರಳವಾದ ಕಿರೀಟ 
ಮತ್ತು ಆತನ ಮುಖಭಾವದ ದೃಷ್ಟಿಯಿಂದ ಅಪರೂಪದ ಕಲಾಕೃತಿಗಳೆಂದು ಪರಿಗಣಿಸಲಟ್ಟಿವೆ. 
ತಿರುಮಲೆ ದೇವಸ್ಥಾನದಲ್ಲಿರುವ ಕೃಷ್ಣದೇವರಾಯನ ಕಂಚಿನ ಪ್ರತಿಮೆಯು ಅಲ್ಲಸಾನಿ ಪೆದ್ದನ 
ವರ್ಣಿಸಿದಂತೆ ವ್ಯಾಯಾಮಸ್ಸಿರ ಸಂಧಿ ಬಂಧವೇ ಆಗಿದೆ. (ಮನುಚರಿತ್ರ ಅಧ್ಯಾಯ೬ ಪದ್ಯ 
೧೨೧) ಆತನ ಬಲಗಡೆಗೆ ಚಿನ್ನಾದೇವಿಯೂ ಎಡಗಡೆಗೆ ತಿರುಮಲದೇವಿಯೂ ಇದ್ದಾರೆ. 


ದೇವಾಲಯ ವಾಸ್ತು-ವಿಜಯನಗರ ಶೈಲಿಯ ರೂಪ 


ಹಂಪೆಯಲ್ಲಿ ಕೃಷ್ಣದೇವರಾಯನ ಕಾಲದ ಅದ್ಭುತವಾದ ಅಖಂಡಶಿಲೆಯ 
ಮೂರ್ತಿಶಿಲ್ಲವೆಂದರೆ ಲಕ್ಷ್ಮೀನರಸಿಂಹ ವಿಗ್ರಹ ಕಡಲೇಕಾಳು ಮತ್ತು ಸಾಸಿವೆಕಾಳು ಗಣಪತಿ 
ವಿಗ್ರಹಗಳು. ಅವನು ಚಿದಂಬರಂ ಶ್ರೀ ನಟರಾಜ ದೇವಸ್ಥಾನದಲ್ಲಿ ಕ್ರಿಶ. ೧೫೧೭ರಲ್ಲಿ 
ನಿರ್ದಿಸಿದ ಉತ್ತರ ಗೋಪುರವು ೧೪೦ ಅಡಿ ಎತ್ತರವಾಗಿದೆ. ಈ ಗೋಪುರದ ಪಶ್ಚಿಮ 


ಕೋಷ್ಪದಲ್ಲಿ ಆತನ ಮತ್ತೊಂದು ಭಕ್ತ ವಿಗಹವನ್ನು ಕಾಣಬಹುದಾಗಿದೆ. 


ಕೃಷ್ಣದೇವರಾಯನು ದೇವಾಲಯಗಳ ಅಭಿವೃದ್ಧಿ, ವಿಸರಣೆಗಳ ಬಗ್ಗೆ ಹೊಸ ಹೊಸ 
ಕಲ್ಪನೆಗಳನ್ನು ಮಾಡಿ ಅಳವಡಿಸಿದನು. ವಿಜಯನಗರದಲ್ಲಿ ಅವನ ಕಾಲಕ್ಕೆ ಆಗಲೇ ಇದ್ದ 


ವಿಜಯವಿಠಲ ಮತ್ತು ಹಜಾರರಾಮ ದೇವಸ್ಥಾನಗಳನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸಿದನು. 


೩೭೯ 


ವಿಜಯವಿಠಲ ದೇವಸ್ಥಾನದಲ್ಲಿ ಮೂರುಕಂಬದ ಮಂಟಪವನ್ನು ಕಟ್ಟಿಸಿದನು. ಈ ಹಿಂದೆಯೇ 
ನೋಡಿದಂತೆ ಇದನ್ನು ಶಾಸನದಲ್ಲಿ ಕೂಡ ಹೇಳಿದೆ (ಎಸ್‌.ಐ.ಐ. IX-11 ೫೦೨ ಕ್ರಿಶ. 
೧೫೧೬). ಪುಟ್ರದಾಗಿದ್ದ ಈ ದೇವಸ್ಥಾನವನ್ನು ವಿಸ್ತರಿಸಿ ಅವನ ಅರಸಿಯರು ಗೋಪುರಗಳನ್ನು 
ಕಟ್ಟಿಸಿದರು. ತುಂಗಭದ್ರ ತೀರದಲ್ಲಿ ವಿಶಲಹುರವೇ ಅಭಿವೃದ್ಧಿ ಆಯಿತು (ಎಸ್‌.ಐ.ಐ. IV 
೨೭೩ ದಿನಾಂಕ : ೧೧.೦೩.೧೫೧೩ ಶುಕ್ರವಾರ). ಅಂತಃಪುರದ ಆವರಣದೊಳಗಿನ ಹಜಾರ 
ರಾಮದೇವಾಲಯಕ್ಕೆ ಕೃಷ್ಣದೇವರಾಯನ ಕಾಲದಲ್ಲಿ ಮಂಟಪಗಳು ನಿರ್ದಾಣವಾದವು. (ಎಸ್‌.ಐ.ಐ. 


IV ೨೫೦ ದಿನಾಂಕ : ೧೫.೦೧.೧೫೨೧ ಮಂಗಳವಾರ) 


ಉದಯಗಿರಿ ವಿಜಯದ ನಂತರ ಅಲ್ಲಿಂದ ವಿಜಯದ ನೆನಪಿಗೆ ತಂದ ಬಾಲಕೃಷ್ಣನಿಗಾಗಿ 
ವಿರುಪಾಕ್ಷ ದೇವಾಲಯದ ಸನಿಹದಲ್ಲಿ ಬಾಲಕೃಷ್ಣ ದೇವಾಲಯ ನಿರ್ಮಿಸಿ ದೇವಪ್ರತಿಷ್ಠಾಪನೆ 
ಮಾಡಿದನು. ಆ ಭಾಗವು ಕೃಷ್ಣಪುರವೆಂದು ಅಭಿವೃದ್ಧಿ ಆಯಿತು (ಎಸ್‌.ಐ.೫ಐ. IV ೨೫೫ 


ದಿನಾಂಕ : ೧೬.೦೨.೧೫೧೫ ಶುಕವಾರ). 


ಹಂಪೆಯ ಹೊರಾವರಣದಲ್ಲಿ ತನ್ನ ಮಗ ತಿರುಮಲರಾಯನ ಹೆಸರಿನಲ್ಲಿ "ಸಾಲೆ 
ತಿರುಮಲಾಪುರ” ವನ್ನು ರೂಪಿಸಿ ಅಲ್ಲಿ ಭವ್ಯವಾದ ಅನಂತಶಯನ ದೇವಾಲಯವನ್ನು 
ತಿರುವನಂತಪುರದ ಲೋಕಪ್ಪಸಿದ್ದವಾದ ಅನಂತಶಯನ ದೇವಸ್ಥಾನಕ್ಕಿಂತಲೂ ಭವ್ಯವಾಗಿ 
ನಿ್ದಿ ದೇವತಾ ಪ್ರತಿಷ್ಠಾಪನೆ ಮಾಡಿದನು. (ಕ.ವಿ.ಶಾ.ಸಂ.೧ ಹೊಸ ೨೯ ದಿನಾಂಕ : 


೧೦.೦೫.೧೫೨೪ ಗುರುವಾರ) 


ವಿಜಯನಗರದಲ್ಲಿ ಅದ್ದುತವಾದ ೨೨ ಅಡಿ ಎತ್ತರದ ಸುಂದರ "ಲಕ್ಷ್ಮೀ ನರಸಿಂಹದೇವರ' 
ಏಕಶಿಲಾವಿಗಹವನ್ನು ನುರಿತ ಶಿಲ್ಲಿಗಳಿಂದ ರೂಪಿಸಿ ದೇವತಾರೋಪಣ ಮಾಡಿಸಿದನು. 
(ಎಸ್‌.ಐ.ಐ. IV ೨೬೪ ದಿನಾಂಕ : ೨೩.೦೪.೧೫೨೯ ಶುಕವಾರ) 

ಮಹಾನವಮಿ ದಿಬ್ಬ, ಹಜಾರರಾಮ ದೇವಸ್ಥಾನ, ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನ 


ರಾಯಚೂರು ಕೋಟೆಯ ನವರಂಗದರ್ವಾಜ. ಶೀಶೈಲ ಮಲ್ಲಿಕಾರ್ಜುನ ದೇವಾಲಯದ 


೩೮೦ 


ಪ್ರಾಕಾರದ ಗೋಡೆಯ ಮೇಲೆ ಇರುವ ಚಲನಶೀಲವಾದ, ಐತಿಹಾಸಿಕ, ಪೌರಾಣಿಕವಾದ 
ಚಕ್ರಪಟ್ಟಿಕೆಗಳು ಅವನದೇ ರೂಪಕಲ್ಲನೆಗಳು ಕೆಲವಿದ್ವಾಂಸರ ಅಭಿಪ್ರಾಯದಂತೆ ಏಕಶಿಲಾರಥವೂ 
ನಾನಾ ರೀತಿಯ ಕೆಂಭ ಶಿಲ್ಪಗಳು ಸಂಗೀತ ಹೊಮ್ಮಿಸುವ ಕಗ್ಗಲ್ಲಿನ ಕಂಬಗಳೂ ಶರಭಿಶಾರ್ದೂಲ 


ಸಹಿತವಾದ ಯಾಳಿಸ್ತಂಭಗಳೂ ಕೃಷ್ಣದೇವರಾಯನ ಕಲ್ಲನೆಯೇ ಆಗಿವೆ. 


ಶ್ರೀ ಕಾಳಹಸ್ತೀಶ್ತರ ದೇವಾಲಯದಲ್ಲಿ ನೂರು ಕಂಬದ ಮಂಟಪ ನಿರ್ಮಿಸಿದನು. ಇವಿಷ್ಟೆ 
ಅಲ್ಲದೆ ಅದ್ಭುತವಾದ ರಾಯಗೋಪುರಗಳನ್ನು ತಿರುಮಲ, ತಿರುಪತಿ, ಕಾಳಹಸ್ತಿ, ಶ್ರೀಶೈಲ, 
ಅಹೋಬಲ, ಧಾನ್ಯಕಟಕ ಸಿಂಹಾಚಲ, ಕಾಂಚಿ, ಶ್ರೀರಂಗ, ಕುಂಭಕೋಣ, ಗೋಕರ್ಣ, 
ರಾಮೇಶ್ವರ, ತಿರುವಣ್ಣಾಮಲೆ, ಚಿದಂಬರಂ, ವೇಲೂರಿನ ಜಲಕಂಠೇಶ್ವರ ಮತ್ತು ಕಾಂಚೀಪುರದ 
ಏಕಾಂಬನಾಥ ದೇವಾಲಯದ ಕಲ್ಯಾಣಮಂಟಪ ಮುಂತಾದವುಗಳ ನಿರ್ಮಾತೃ ಕೂಡ 
ಕೃಷ್ಣದೇವರಾಯನೇ | ತಿರುವಣ್ಣಾಮಲೆಯ ಅರುಣಾಚಲ ದೇವಾಲಯದಲ್ಲಿ ಸಾವಿರ ಕಂಬದ 
ಮಂಟಪ ವನ್ನು ತಿರುನೆಲ್ಲೇಲಿಯಲ್ಲಿ ವಿಶಾಲವಾದ ಮಂಟಪವನ್ನು ನಿರ್ಮಿಸುತ್ತಾನೆ. 
ದೇವಾಲಯಗಳಲ್ಲಿ ಪ್ರಥಮವಾಗಿ ಅಮ್ಮನ ದೇವಾಲಯದ, ಕಲ್ಯಾಣ ಮಂಟಪ ನಿರ್ದಿಸಿದವನು 


ಕೃಷ್ಣದೇವರಯನೇ. 


ಈ ರೀತಿಯಾಗಿ ದೇವಾಲಯ ವಾಸ್ತುವಿನಲ್ಲಿ ಅನೇಕ ಬದಲಾವಣೆಗಳನ್ನು 
ಅಭಿವೃದ್ಧಿಗಳನ್ನು ಯೋಜನೆ ಮಾಡಿ ನುರಿತ ಶಿಲ್ಪಿಗಳಿಗೆ ಅವಕಾಶ ನೀಡಿ, ಸ್ಥಪತಿಗಳ 
ವಿವರಣೆಯನ್ನು ಅಂಗೀಕರಿಸಿ. ದಾಕ್ಷಿಣಾತ್ಯಾ ಶೈಲಿಗೆ ಹೊಸರೂಪ ಕೊಟ್ಟು “ವಿಜಯನಗರ 


ಶೈಲ” ಯ ದೇವಾಲಯ ವಾಸ್ತುವನ್ನು ರೂಪಿಸಿದವನು ಕೃಷ್ಣದೇವರಾಯ. 


“ವಿಜಯನಗರದ ರಾಜರು ಮೊದಲಿನಿಂದಲೂ ಕರ್ನಾಟ ಸಂಸ್ಥೃತಾಂಧ್ರ ದ್ರಾವಿಡಾದಿ 


ನಾನಾ ಭಾಷೆಗಳ ಕವಿಗಳಿಗೂ ಪ್ರೀತಿಯಿಂದ ಆಶ್ರಯಕೊಟ್ಟು ಮನ್ನಣೆ ಮಾಡಿದ ಸಂಗತಿ 


೩೮೧ 


ಇತಿಹಾಸ ಪ್ರಸಿದ್ದವಾದ ವಿಷಯ. ಪ್ರೌಢದೇವರಾಯನು ತನ್ನ ಆಸ್ಥಾನಕ್ಕೆ ಬಂದ ತೆಲುಗು ಕವಿ 


ಶ್ರೀನಾಥನಿಗೆ ಕನಕಾಭಿಷೇಕವನ್ನೇ ಮಾಡಿದನು. ಈ ನಗರಕ್ಕೆ ಮೊದಲು ವಿದ್ಮಾನಗರವೆಂಬ 


ಹೆಸರೇ ಇತ್ತು” 


ಕೃಷ್ಣದೇವರಾಯನ ಕಾಲಕ್ಕೆ ಆಸ್ಥಾನದಲ್ಲಿ ತೆಲುಗು ಕವಿಗಳೇ ಹೆಚ್ಚಾಗಿದ್ದರು. 
ವೆಲಮರಾಜರೂ ರೆಡ್ಡಿರಾಜರೂ ವಿಜಯನಗರದ ಸಾಮಂತರಾದ ಮೇಲೆ ಕೃಷ್ಣದೇವರಾಯನ 
ಔದಾರ್ಯವನ್ನು ಅವನು ಕವಿಗಳಿಗೆ ನೀಡುತ್ತಿದ್ದ ಮಾನ ಸಂಮಾನಗಳನ್ನು ಕಂಡು ಎಲ್ಲರೂ 
ವಿಜಯನಗರದ ಕಡೆ ಧಾವಿಸಿದರು. ಮಹಾಪಂಡಿತರಾದ ತೆಲುಗು ಕವಿಗಳು ಇಲ್ಲಿ 
ಆಶ್ರಯಪಡೆದರು. ತೆಲುಗು ಸಾಹಿತ್ಯ ಚರಿತ್ರಕಾರರು ತೆಲುಗು ಸಾಹಿತ್ಯದ ಆಗಿನ ಸಮಯವನ್ನು 
ಪ್ರಬಂಧ ಯುಗವೆಂದೂ, ಕೃಷ್ಣದೇವರಾಯ ಯುಗವೆಂದೂ ಕರೆಯುತ್ತಾರೆ. ತೆಲುಗಿನಲ್ಲಿ ಆಗ 
ಇನ್ನೂ ಪುರಾಣೇತಿಹಾಸಗಳೇ ಕಾವ್ಯವಾದವು. ಸ್ವತಃ ರಾಯನೇ ಪುರಾಣಪ್ರಸಿದ್ದವಾದ ಕಥೆಗಳನ್ನು 


ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ. 


“ಆದರೆ ಆ ವೇಳೆಗಾಗಲೇ ಕನ್ನಡದಲ್ಲಿ ಚಂಪೂಯುಗ ಮುಗಿದು ವಚನ, ರಗಳೆ, 
ಷಟ್ಟದಿ ಮೊದಲಾದ ದೇಶೀಯ ಪದ್ಯಜಾತಿಯಲ್ಲಿ ರಚಿತವಾದ ಅನೇಕ ಕಾವ್ಯಗಳು 
ಜನಪ್ರಿಯವಾಗಿದ್ದವು. ಕುಮಾರವ್ಯಾಸನ ಭಾರತ ರಚಿತವಾಗಿ ಕನ್ನಡಿಗರ ಆದರಕ್ಕೆ ಪಾತ್ರವಾಗಿದ್ದಿತು. 
ಆದರೆ ತೆಲುಗಿನಲ್ಲಿ ಅಂದಿಗೂ ಚಂಪೂ ಕಾವ್ಯಗಳೇ ಮಾನ್ಯವಾಗಿದ್ದವು. ಕೃಷ್ಣದೇವರಾಯ, 
ಪೆದ್ದನ, ತಿಮ್ಮನ ಎಲ್ಲರೂ ಚಂಪೂ ಶೈಲಿಯಲ್ಲಿಯೇ ಕಾವ್ಯ ಕಟ್ಟಿದ್ದಾರೆ. ಶಿವಕವಿಯಾದ 
ಧೂರ್ಜಟಿಯು ಕೂಡಾ ಚಂಪೂ ಪ್ರಬಂಧಕಾವ್ಯವನ್ನೇ ರಚಿಸಿದ್ದಾನೆ. ಇವರೆಲ್ಲ ಸಂಸ್ಕೃತ 
ಪಂಡಿತರು. ಅವರಿಗೆ ಸಂಸ್ಕೃತಾಭಿಮಾನ ಹೆಚ್ಚು. ಅವರು ಬಳಸುವ ತೆಲುಗು ಸಂಸ್ಕೃತ 


ಭೂಯಿಷ್ಟವಾದದ್ದು ಸ 


ರಾಯನ ಆಸ್ಥಾನದಲ್ಲಿ ಇಷಾ ಗೋಷ್ಠಿಗಳು ಸೇರಿ, ಆಶುಕವಿತೆ, ಅಷಾ ನಿವಧಾನ, 


ಸಮಸ್ಯಾಪೂರಣ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಕೃಷ್ಣದೇವರಾಯನು ಸಂಸ್ಕೃತ 


೩೮೨ 


ಮತ್ತು ತೆಲುಗಿನಲ್ಲಿ ಕೃತಿರಚನೆ ಮಾಡಿದವನಾಗಿದ್ದು ಕವಿಗಳ ಸಾಮರ್ಥ್ಯವನ್ನು ಅರಿತು 
ಆನಂದಿಸುತ್ತಿದ್ದನು. ಅವನೊಂದಿಗೆ ಕವಿಗಳು ಯುದ್ದ ಸಮಯದಲ್ಲೂ ಹೋಗುತ್ತಿದ್ದರು. ಆಗಲೂ 
ರಾಯನು ಬಿಡುವು ಮಾಡಿಕೊಂಡು ಕವಿಗಳೊಂದಿಗೆ ಸೇರಿ ಅವರಿಗೆ ಮಾರ್ಗದರ್ಶಕನೂ 


ಸ್ಫೂರ್ತಿದಾಯಕನೂ ಆಗುತ್ತಿದ್ದನು. 


ಕೃಷ್ಣದೇವರಾಯನು ವ್ಯಾಸರಾಯರೇ ಮೊದಲಾದ ಆಚಾರ್ಯರ ಧಾರ್ಮಿಕ ಸಾಹಿತ್ಯಕ್ಕೆ 
ಪರಿಪೋಷಕನಾಗಿದ್ದನು. ಸ್ವಯಂ ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದನು. 
ಲೊಲ್ಲಲಕ್ಷ್ಮೀಧರನು ಸರಸ್ವತೀವಿಲಾಸ, ಯೋಗದೀಪಿಕಾ ಮುಂತಾದ ಗ್ರಂಥಗಳನ್ನು ರಚಿಸಿದನು. 
ವೇದ ಸಾಹಿತ್ಯಕ್ಕೆ ವ್ಯಾಖ್ಯಾನ ಟೀಕುಗಳು ರಚನೆಯಾದವು. ಆದ್ದರಿಂದಲೇ ಏಳು ಸಾಯಣ, 


ಕಟ್ಟುಗ್ರಂಥವ ತುಂಗಭದ್ರಾ ತೀರಕೆ ಎಂಬ ನುಡಿ ಜನಪ್ರಿಯವಾಗಿದೆ. 


ಕೃಷ್ಣದೇವರಾಯನು ಆಂಧಭೋಜನಾದರೂ ಕನ್ನಡ ರಾಜ್ಯ ರಮಾರಮಣನೆಂಬುದನ್ನು 
ಮರೆಯಲಿಲ್ಲ. ಕನ್ನಡದ ಸಾಹಿತಿಗಳಿಗೂ ಅವನ ರತ್ನಸಿಂಹಾಸನವು ಕಲವೃಕ್ಷವಾಗಿತ್ತು. ಅವನ 
ಆಸ್ಥಾನದಲ್ಲಿ, ಅಷ್ಟದಿಗ್ಗಜರೆಂದು ಪ್ರಸಿದ್ದರಾದ ಕವಿಗಳಿದ್ದರು. ತೆಲುಗು ಕವಿ ಅಲ್ಲಸಾನಿ ಪೆದ್ದನನು 
ಮಹಾಕವಿಯೆಂದು ಆತನಿಂದ ಸನ್ಮಾನಿಸಲ್ಲಟ್ಟಿದ್ದನು. ಈ ಅಷ್ಟ ದಿಗ್ಗಜರ ಕವಿಗಳು ಯಾರ್ಕಾರೆಂದು 
ನಿಖರವಾಗಿಲ್ಲ. ಅವರಲ್ಲಿ ಕನ್ನಡದ ಕರ್ನಾಟಕ ಕವಿಕುಲ ಸಾರ್ವಭೌಮನೆಂದು ಹೆಸರಾದ 
ತಿಮ್ಮಣ್ಣ ಕವಿಯೂ ಸೇರಿರಬಹುದು. ಅದರಂತೆ ತಮಿಳಿನ ಕುಮಾರ ಸರಸ್ವತಿಯೆಂಬ ಕವಿಯು 
ರಾಯನು ದುರ್ಗಾದೇವಿ (ತುಕಾ)ಯನ್ನು ವರಿಸಿದ ಪ್ರಸಂಗದ ವೈಭವವನ್ನು ವರ್ಣಿಸಿದ 
ಸತ್ಯರಿಸಲ್ಲಟ್ಟನು. ಮಂಡನ ಪ್ರಕಾಶನೆಂಬ ಕವಿಯು ಕೃಷ್ಣರಾಯನ ಮೇಲೆ ಕವಿತೆಗಳನ್ನು ತಮಿಳಿನಲ್ಲಿ 
ರಚಿಸಿದನು. ಜ್ಞಾನಪ್ರಕಾಶನೆಂಬ ತಮಿಳು ಕವಿಯು ಮಂಜರಿಪ್ರ್ತ ಎಂಬ ಕಾವ್ಯನಾಮದಲ್ಲಿ 
ರಾಯನ ಮೇಲೆ ಕಾವ್ಯರಚನೆ ಮಾಡಿದನು. ತತ್ತ್ವಪಕಾಶನೆಂಬ ಕವಿಯು ಸಿಂಹಾಚಲ 


ದಿಗ್ಗಜಯವನ್ನು ಹೃದಯಂಗಮವಾಗಿ ವರ್ಣಿಸಿ ಕಾವ್ಯರಚಿಸಿ ಪುರಸ್ಮತಶನಾದನು. 


ಮಹಾಕವಿ ಗದುಗಿನ ನಾರಣಪ್ಪನು ಕುಮಾರವ್ಯಾಸನೆಂದು ಪ್ರಸಿದ್ದನು. ಅವನು ಕರ್ನಾಟಕ 


೩೮೩ 


ಭಾರತ ಕಥಾಮಂಜರಿಯೆಂಬ ಹೆಸರಿನಲ್ಲಿ ಮಹಾಭಾರತದ ಹತ್ತು ಪರ್ವಗಳನ್ನು ಮಾತ್ರ 
ರಚಿಸಿದ್ದನು. ಈ ದಶಪರ್ವಗಳ ಭಾರತವನ್ನು ಕೇಳಿದ ಕೃಷ್ಣದೇವರಾಯನು "ಕರ್ನಾಟಕ 
ಕವಿಕುಲ ಸಾರ್ವಭೌಮ” ನೆಂದು ಪ್ರಸಿದ್ದವಾದ ಶಿಮ್ಮಣ್ಣನ್ನು ಆಹ್ನಾನಿಸಿ “ಕೃಷ್ಣರಾಯನು 
ಒಡ್ಡೋಲಗದೊಳಿರ್ದು ಭಾರತ ಕಥೆಯ ಕೇಳಿ ಕವಿಜಿನರ ನೋಡಿ ತಿಮ್ಮಣ್ಣನ ಕರೆದು, 
ವಸ್ತ್ರಃ ಷವ್ರಾತವನು ಕೊಟ್ಟು ಮನ್ನಿಸಿ ಲೇಸೆನಿಸಿ ಮೊದಲಾ ಕುಮಾರವ್ಯಾಸ ದಶಪರ್ವಗಳ 
ಪೇಳಿದ, ಭಾರತದ ಉಳಿದ ಪರ್ವಗಳ ನೀ ಸಕಲ ಜನ ಮೆಚ್ಚುವಂತೆ ಪೇಳು. 

ಸುರನದಿಯ ಯಮುನಾ ತರಂಗಿಣಿ 

ಬೆರೆಸಿ ಹರಿವಂದದಲಿ ಕವಿ ಕುಂ | 

ಜರ ಕುಮಾರವ್ಯಾಸ ವಾಗ್ಗ್ಲಹರಿಯೊಡನೀಗ ॥ 

ಸರಿಯೆನಿಸಿ ನೀ ನುಡಿಸ ಸುರು 

ಚಿರ ಭವಿತ್ಯವೀತಾ ಪ್ರವಾಹದ 


ಪರಮಹುಣ್ಯಾ ನಿಧಾನವಹುದು . .. . ಎನಲು 


ಹಸಾದವೆನ್ನುತ್ತ ಕೈಕೊಂಡು ಭಾರತ ಕಥೆಯ ಕಡಮೆಯ ಕೃಷ್ಣರಾಯನಿಗಂಕೀತವ ಮಾಡಿ 


ತಿಮ್ಮಣ್ಣನು ಹೇಳಿದನು. 


ಪದವಾಕ್ಯ ಪ್ರಮಾಣಜ್ಞನಾದ ಭಾನುಕವಿ ಅಥವಾ ಭಾಸ್ಕರ ಕವಿಯ ಪುತ್ರನಾದ 
ತಿಮ್ಮಣ್ಣಕವಿಯು ಬ್ರಾಹ್ಮಣ. ಇದೇ ಸಮಯದಲ್ಲಿದ್ದ ಚಾಟುವಿಠಲನಾಥನೆಂಬ ಕವಿಯು ಕನ್ನಡದಲ್ಲಿ 
ಭಾಗವತ ಬರೆದಿದ್ದಾನೆ. ಅವನ ನಿಜನಾಮಧೇಯ ಸದಾನಂದ ಯೋಗಿ. ಅವನ ಒಂದು 
ಪದ್ಯವು ಈರೀತಿ ಇದೆ. 
ನಿರುಪಮಾಚ್ಯುತ ಕೃಷ್ಣರಾಯನ 
ಪರಮತೇಜಃ ಪುಂಜವೇ ಚೇ । 


ತರಿಸಿ ಗುರುರೂಪಾಗಿ ಭಾಗವತಾಂತರಂಗವನು | 


ಷಲ೪ 


ಧರೆಗೆ ಕನ್ನಡವಾಗಿ ತೆಗೆದು 
ದ್ದರಿಸಿ ಕಡೆಗಾಣಿಸಿದನತ್ಕಾ 


ಶೃರಿಯವೆನಲು ಸದಾಚ್ಯುತಾರಂಕ್ಯಖ್ಯ ಯತಿರಾಯ । 


ಇವನಿಗೆ 'ನಿತ್ಯಾತ್ಮ ಶುಕಯೋಗಿ' ಎಂಬ ಬಿರುದೂ ಇತ್ತಂತೆ. ಈತನೊಂದು ಭಾರತವನ್ನೂ 


ರಚಿಸಿದನು. ಆದರೆ ಅದರ ಎರಡು ಪರ್ವಗಳು ಮಾತ್ರ ಲಭಿಸಿವೆ. 


“ಕೃಷ್ಣದೇವರಾಯನ ಬೆಳ್ಳೊಡೆಯ ಆಶ್ರಯದಲ್ಲಿ ಸುಮಾರು ಮೂವತ್ತು ಜನ ಕವಿಗಳು 
ನೆರಳು ಕಂಡಿದ್ದಾರೆ. ಕನ್ನಡ ಒಂದರಲ್ಲೇ ಮೂವತ್ತರ ಹತ್ತಿರ ಗಂಥ ರಚನೆಯಾಗಿವೆ. ರಾಯನು 
ಸ್ವಯಂ ತತ್ನಪ್ರೇಮಿ. ವಿದ್ವಾಂಸರೂ ಪಂಡಿತರೂ ಆಸ್ಥಾನದಲ್ಲಿ ನೆರೆಯುತ್ತಿದ್ದರು. ಅದರೊಂದಿಗೆ 
ರಾಯನು ಧಾರ್ಮಿಕ, ದಾರ್ಶನಿಕ, ತತ್ವಗಳನ್ನು ಚರ್ಚಿಸುತ್ತಿದ್ದನು. ಪದವಾಕ್ಯ ಪ್ರಮಾಣ ಪಾರಾವಾರ 
ಪಾರಿಜಾತನಾದ ಕವಿ ಕೃಷ್ಣಸಾರ್ವಭೌಮನು ವೀರತ್ತ್ವದಲ್ಲಿ ವೀರಪುಂಗವನಾಗಿ, ಸಾಹಿತ್ಯದಲ್ಲಿ 
ಕವಿ ಪುಂಗವನಾಗಿ ಸಮಸ್ತಾಂಧ್ರ ಕರ್ನಾಟಕ ದ್ರಾವಿಡ ಭಾಷೆಗಳಿಗೆ ಸೇವೆ ಸಲ್ಲಿಸಿ, 
ಸಕಲಕಲಾಭೋಜನೆನಿಸಿ ದಿಗಂತ ವಿಶ್ರಾಂತ ಕೀರ್ತಿ ಪಡೆದು. ಸಾಹಿತ್ಕಾಕಾಶದಲ್ಲಿ ಧುವತಾರೆಯಂತೆ 


ಸ್ಥಿರವೂ ಶಾಶ್ವತವೂ ಆದ ಶಾಶ್ವತ ಕೀರ್ತಿಗೆ ಭಾಜನನಾದ”* 


“ಜನಪ್ರಿಯ ನಂಬಿಕೆಯ ಪ್ರಕಾರ ಅಷ್ನದಿಗ್ಗಜರೆಂದು ಪ್ರಸಿದ್ದರಾದ ಎಂಟು ತೆಲುಗು 
ಕವಿಗಳಾದ ಅಲ್ಲಸಾನಿ ಪೆದ್ದನ, ನಂದಿತಿಮ್ನನ, ಧೂರ್ಜಟಿ, ಮಾದಯಗಾರಿ ಮಲ್ಲನ, 
ಅಯ್ಯಲರಾಜು ರಾಮಭದಕವಿ, ತೆನಾಲಿರಾಮಕೃಷ್ಣ ರಾಮರಾಜ ಭೂಷಣ ಮತ್ತು ರಾಜನ 
ಪಿಂಗಳಿಂ ಇದ್ದರೆಂದು ಪ್ರತೀತಿಯಿದೆ. ಆದರೆ ಈ ಪಟ್ಟಿಯಲ್ಲಿ ಅಲ್ಲಸಾನಿ ಪೆದ್ದನ ನಂದಿತಿಮ್ಮನ, 
ಧೂರ್ಜಟಿ ಮತ್ತು ತೆನಾಲಿರಾಮಕೃಷ್ಣರು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರೆಂದು ನಿಶ್ಚಿತವಾದ 


ನಂಬಿಕೆ ಇದೆ. ಉಳಿದ ನಾಲು ಕವಿಗಳು ಯಾರೆಂಬುದು ಖಚಿತವಾಗಿಲ್ಲ”. 


“ದುವನ ವಿಜಯ” ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತ ತಿರುಮಲ ತಾತಾಚಾರ್ಯ, 


ಅಚ್ಹನ ದೀಕಿತ, ಲೊಲ್ಲ ಲಕ್ಷೀಧರ, ಭಾನುಕರ ಹಾಗೂ ದಿವಾಕರರು ಪಸಿದರು. ಕನಡ 
ಜ ನು ನಯ ಮಜ - 


೩೮೫ 


ಭಾಷೆಯ ಪ್ರತಿನಿಧಿಗಳಾಗಿ ಮಹಾಕವಿ ತಿಮ್ಮಣ, ವ್ಯಾಸರಾಯರು, ಪುರಂದರದಾಸರು, ಕುಮಾರ 


ವಾಲ್ಮೀಕಿ, ನರಹರಿ ಹಾಗೂ ಯಲ್ಲನರಾಯರು ಇದ್ದರು. 


ತಮಿಳು ಭಾಷೆಯ ಕುಮಾರಸರಸ್ತತಿ, ಜ್ಞಾನಪ್ರಕಾಶರ್‌ ಹಾಗೂ ಹರಿಹರದಾಸರಿದ್ದರು. 
ಹರಿಹರನಾಥರ ಕೃತಿಯಾದ "ಇರಸಮಯ ವಿಳಕುಂ'ನಲ್ಲಿ ಪ್ರಸಿದ್ಧ ಯಾತ್ರಾಸ್ಥಳವಾದ 
ಸಿಂಹಾಚಲಂದ ವರ್ಣನೆಯೊಂದಿಗೆ ಪೊಟ್ಗೂರಿನಲ್ಲಿ ಕೃಷ್ಣದೇವರಾಯನು ಸ್ಥಾಪಿಸಿದ ವಿಜಯ 


ಸ್ಪಂಭದ ವೃತ್ತಾಂತದ ವಿವರಣೆಯೂ ಇದೆ.” 


ಭುವನ ವಿಜಯದ ಸಭೆಯು ಕಾವ್ಯ, ಸಂಗೀತ ಹಾಗೂ ನೃತ್ಯದ ನಿನಾದದಿಂದ 


ತುಂಬಿರುತ್ತಿತ್ತು” 


ಕೃಷ್ಣದೇವರಾಯನ ಶಾಸನಗಳಲ್ಲಿ ರಾಯನ ಈ ಎಲ್ಲಾ ಸಾಹಿತ್ಯಕಾರ್ಯಗಳ ಬಗ್ಗೆ 
ಉಲ್ಲೇಖವೇ ಇಲ್ಲ. ಆದರೆ ತೆಲುಗಿನ ಶಾಸನದಲ್ಲಿ ಆಂಧ್ರಮಹಾಕವಿ ಅಲ್ಲಸಾನಿ ಪೆದ್ದನನನ್ನು 
ಕುರಿತಂತೆ ಕಡಪ ಜಿಲ್ಲೆಯ ಕಮಲಾಪುರ ತಾಲೂಕಿನ "ಕೋಕಟಂ' ಶಾಸನವು ಕೆಲವಿವರ 
ನೀಡುತ್ತದೆ (ಎಸ್‌.ಐ.ಐ. XVI ಶಾ. ಸಂ. ೬೫ ದಿನಾಂಕ : ೨೫.೦೪.೧೫೧೮ ರವಿವಾರ). 


ತೆಲುಗಿನ ಶಾಸನದ ಕನ್ನಡಾನುವಾದ ಹೀಗಿದೆ : 


ಈ ವೀರಪ್ರತಾಪ ಶ್ರೀಕೃಷ್ಣದೇವ ಮಹಾರಾಯರು ಪೃಥವೀ ರಾಜ್ಯ 
ಪರಿಪಾಲಿಸುವಾಗ, 

ಅಲ್ಲಸಾನಿ ಚೊಕ್ಕರಾಜಂಗಾರರ ಕುಮಾರ ಅಲಸಾನಿ ಪೆದ್ದಯ್ಯನು ಕೋಕಟ 
ಸಕಲನಾಥಲಿಂಗ ದೇವರಿಗೆ ಕೊಟ್ಟ ಧರ್ಮಶಾಸನ ಶ್ರೀಕೃಷ್ಣದೇವರಾಯನು ನಮಗೆ 
ಮಂಡಿಕೋಟೆ ಸೀಮೆಯಲ್ಲೂ ಉಂಬಳಿಯಾಗಿ ನೀಡಿದ ಕೋಕಟಗ್ರಾಮದ 
ಸಕಲೇಶ್ವರ ದೇವರ ನಯಿವೇದ್ಯ ದೀಪಾರಾಧನೆಗಾಗಿ ಕೃಷ್ಣಾತೀರದ 
ವಿಜಯವಾಡದ ಶ್ರೀಮಲ್ಲಿಕಾರ್ಜುನಸ್ಥಾಮಿ ಸನ್ನಿಧಿಯಲ್ಲಿ ಧಾರಾಪೂರ್ವಕವಾಗಿ 


ಮಾಡಿದ ದಾನ 


೩ಲಿ೬ 


"ಆಂಧ್ರ ಕವಿತಾ ಪಿತಾಮಹ” ನೆಂದು ಬಿರುದಾಂಕಿತರಾದ ಅಲ್ಲಸಾನಿ ಪೆದ್ದನನಿಗೆ 
ರಾಯನು ನಾನಾ ರೀತಿಯಲ್ಲಿ ಭೂದಾನ, ಸುವರ್ಣದಾನ ಮಾಡಿ ಭುವನ ವಿಜಯದಲ್ಲಿ 
ಅಗಸ್ಸಾನ ನೀಡಿದ್ದನು. ಅಲ್ಲಸಾನಿ ಪೆದ್ದನ ತನ್ನ ಊರಾದ ಕೋಕಟದ ಸಕಲನಾಥಲಿಂಗ 
ದೇವರಿಗೆ ಅಮ್ರುತಪಡಿ ದೀಪಾರಾಧನೆಗೆ ದಾನ ನೀಡಿದ ಧರ್ಮಶಾಸನ. 

* ಅದೇ ಕಡಪ ಜಿಲ್ಲೆಯ ಕಮಲಾಪುರ ತಾಲೂಕು ಕೋಕಟಂ ಗ್ರಾಮದ ಶಾಸನ 

(ಎಸ್‌.ಐ.ಐ. ೫X೪1 ಶಾಸನ ಸಂ.೬೬ ದಿನಾಂಕ : ೧೫.೧೦.೧೫೧೮ ಶುಕವಾರ) 

ಶ್ರೀವೀರಕ್ರುಷ್ಠ್ಟದೇವರಾಯರು ಪೃಥವೀರಾಜ್ಯ ಪರಿಪಾಲನೆ ಮಾಡುತ್ತಿರುವಾಗ 
ಕೋಕಟದ ಪೆರು ಮಾಳು ಚೆನ್ನಕೇಶವ ಮತ್ತು ಆಂಜನೇಯ ದೇವರ ಅಮೃತಪಡಿ 
ಮತ್ತು ಸೇವೆಗಾಗಿ ೪.೫ ಪಟ್ಟು ಭೂಮಿಯನ್ನು ಗೋಚರ್ಮವೆಂದು ನೀಡಿದ್ದು, 
ಅಲಸಾನಿ ಚೊಕ್ಕಯ್ಯಂಗಾರು ಅವರ ಮಗ (ಹೆಸರು ಅಳಿಸಿದೆ) ಅಂದರೆ ಅಲಸಾನಿ 


ಪೆದ್ದನ್ನ ಅವರು ದಾನವಾಗಿ ನೀಡಿದ ಧರ್ಮಶಾಸನ. 


ಚೆನ್ನಕೇಶವ ದೇವರ ನೈವೇದ್ಯಕೆ ನಿಗದಿಯಾದ ಜಮೀನು ಹನುಮಂತದೇವರ ನೈವೇದ್ಯಕೆ 
ನಿಗದಿಯಾದ ಜಮೀನು ಅವುಗಳ ಚೆಕ್ಕುಬಂದಿ ಎಲ್ಲಾ ವಿವರ ನೀಡಲಾಗಿದೆ. 

ಈ ಎರಡು ಶಾಸನಗಳ ಮೂಲಕ ನಮಗೆ ತಿಳಿಯುವುದೇನೆಂದರೆ 
೧. ಆಂಧ್ರ ಕವಿತಾ ಪಿತಾಮಹನೆಂದು ಪ್ರಸಿದ್ಧನಾದ "ಮನುಚರಿತ್ರೆ'ಯ ಅಲ್ಲಸಾನಿಪೆದ್ದನ 
ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪ್ರಮುಖರಾಗಿದ್ದರು. ೨. ಪೆದ್ದನನಿಗೆ ಆತನ ಪ್ರಭುವು 
ಸಾಕಷ್ಟು ದಾನ ಧರ್ಮಗಳನ್ನು ನೀಡಿ ಅವನ ಸುಖ ಜೀವನಕ್ಕೆ ಅನುಕೂಲ ಮಾಡಿದ್ದನು. 
೩ಿ.ತತ್ತರಿಣಾಮವಾಗಿ ಅಲ್ಲಸಾನಿ ಪೆದ್ದನನು ತನ್ನ ಕೋಕಟ ಗಾಮಕ್ಕೆ ಸಾಕಷ್ಟು ಉದಾರವಾಗಿ 
ದಾನದತ್ತಿ ನೀಡಿದನು. 

ಕೃಷ್ಣದೇವರಾಯನ ನಾನಾ ವಿಧವಾದ ಸಾಹಿತ್ಯ ಮತ್ತು ಕಲಾರಾಧನೆಯ ವಿಷಯಗಳು 
ಅವನ ಶಾಸನಗಳಲ್ಲಿ ಕಾಣುವುದಿಲ್ಲ. ಆದರೆ ಶಾಸನಗಳನ್ನು ಹೊರತುಪಡಿಸಿ ಅಂದಿನ ಬದುಕಿನ, 
ರಾಜಕೀಯದ ಸಂಗೀತ ಸಾಹಿತ್ಯ ಕಲಾರಾಧನೆಯ ವಿಷಯಗಳು ಸಮಕಾಲೀನ ಕಾವ್ಯಗಳಲ್ಲಿ 


ವಿಷುಲವಾಗಿ ವರ್ಣಿಸಲ್ಪಟ್ಟಿವೆ. 


೧೪. 


೩೮೭ 


ಅಡಿಟಿಪ್ಪಣಿಗಳು 


ಲಕ್ಷ್ಮೀನಾರಾಯಣರಾವ್‌ ಅಡವಿ : ಶ್ರೀಕೃಷ್ಣದೇವರಾಯ ರಾಜ್ಯ ಪರಿಪಾಲನ (ತೆಲುಗು) 


ಮಹಾಪ್ರಬಂಧ, ೧೯೩೬, ಪು೩೯ 

ಮಹಾಲಿಂಗ, ಟಿ. : ವಿಜಯನಗರ ಅಡ್ಲಿನಿಸ್ಟೇಷನ್‌-ರೆವಿನೃು ಅಡ್ಗಿನಿಸ್ಟೇಷನ್‌, 
ಮದ್ರಾಸ್‌ ವಿಶ್ವವಿದ್ಯಾಲಯ, ಮದ್ರಾಸ್‌, ೧೯೪೦, ಪು.೪೩-೪೪ 

Robert Sewell : Domingo Paes, A Forgotten Empire, 

AES Reprint, Delhi, 2000, p.282 

ಮಹಾಲಿಂಗಂ, ಟಿ. : ವಿಜಯನಗರ ಅಡ್ಲಿನಿಸ್ಟೇಷನ್‌-ರೆವಿನೃು ಅಡ್ಗಿನಿಸ್ಟೇಷನ್‌, 
ಮದ್ರಾಸ್‌ ವಿಶ್ವವಿದ್ಯಾಲಯ, ಮದ್ರಾಸ್‌, ೧೯೪೦, ಪು.೬೩ 

ಅಹೋಬಲ : ವಿರೂಪಾಕ್ಷ ವಸಂತೋತ್ಸವ ಚಂಪೂ (ಅನು: ಕೆ.ಎಸ್‌.ಕಣ್ಣನ್‌) 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೦೧, ಪು.X 
ಸುಬ್ರಮಣ್ಯಂ ಎನ್‌ : ತುಳುವಂಶ, ಕೃಷ್ಣದೇವರಾಯ, 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೦೮, ರ್ಮ 

ವೆಂಕಟರಾಮಪ್ಪ ಕೆ : ಶೀಕೃಷ್ಣದೇವರಾಯನ ಕಾಲದ ಕರ್ನಾಟಕಾಂಧ್ರದ ಸಾಹಿತ್ಯ 
ಸಮೀಕ್ಷೆ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 
೧೯೭೪, ಪು.೧೦ 


ವೇದಾಂತಂ ರಾಮಲಿಂಗಶಾಸ್ತಿ : ವಿಜಯನಗರಪ್ರಭವುಲ ನಾಟ್ಯಕಳಾಸೇವ 
ಶ್ರೀಕೃಷ್ಣದೇವರಾಯ ವೈಭವಂ (ತೆಲುಗು) ತೆಲುಗು ಸಮಿತಿ, ಹೈದರಾಬಾದ್‌, 
೨೦೦೬೭, ಪು.೪೨೩ 


ಕನ್ನಡ ಮುಡಿ, ೨೬-೦೩-೧೯೪೮, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು 


ಸಿ.ವಿ. ರಾಮಚಂದರಾವ್‌(ಸಂ) : ಮಾರೀಚೀಪರಿಣಯಂ, 
ಮಾನಸಪ್ರಚುರಣಲು, ನೆಲ್ಲೂರು, ೧೯೭೩, ಪದ್ಯ.೩೭ 


ವೆಂಕಟರಾಮಪ್ಪ ಕೆ : ಪೂರ್ವೋಕ್ತ, ಪು.೨ 

ವೆಂಕಟರಾಮಪ್ಪ ಕೆ : ಪೂರ್ವೋಕ್ತ ಪು.೨೨೬ 
ಮಹದೇವಯ್ಯ ಟಿ: ಕೃಷ್ಣದೇವರಾಯನ ಸಾಹಿತ್ಯ ವೈಭವ, 
ಕನ್ನಡ ನುಡಿ ಮಾರ್ಚ್‌೧೯೫೩, ಪು.೭೧-೭೬ 

ಅಡಪ ರಾಮಕೃಷ್ಣರಾವ್‌ : ರಾಜಕವಿ, ಕೃಷ್ಣದೇವರಾಯ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೦೮, ಪು.೧೯೦-೨೦೨ 


೩೮೮ 


ಈವರೆಗೂ ಕೃಷ್ಣದೇವರಾಯನ ಹಿನ್ನೆಲೆ, ಜೀವನ ವಿವರಗಳನ್ನು ಹಾಗೂ ಅವನ 


ಶಾಸನಗಳನ್ನು ವಿವಿಧ ಮುಖಗಳಿಂದ ಈ ಹಿಂದಿನ ಅಧ್ಯಾಯಗಳಲ್ಲಿ ಸಮೀಕಿಸಿ ವಿಶ್ಲೇಷಿಸಿದೆ. 


[0 [So 


ಆ ಸಮೀಕ್ಷೆ ವಿಶ್ಲೇಷಣೆಗಳ ಫಲಿತಗಳನ್ನು ಸಾರಭೂತವಾಗಿ ಈ ಮುಂದಿನಂತೆ ಸಂಗಹಿಸಬಹುದು. 


೧. 


ಹದಿಮೂರನೆಯ ಶತಮಾನದ ಕೊನೆಯಲ್ಲಿ ಉತ್ತರಭಾರತದ ಅಲ್ಲಾವುದ್ದೀನ್‌ ಖಿಲ್ಪಿ, 
ತುಘಲಕ್‌ ವಂಶದ ದಂಡನಾಯಕರು ಕರ್ನಾಟಕದ ಮೇಲೆ ದಾಳಿ ಮಾಡಿದರು. 
ಇದರಿಂದಾಗಿ ಕರ್ನಾಟಕದಲ್ಲಿ ಉಂಟಾದ ರಾಜಕೀಯ ಏರುಪೇರುಗಳನ್ನು ಇಲ್ಲಿ 


ಗುರುತಿಸಲಾಗಿದೆ. 


ವಿಧರ್ಮೀಯರ ದಾಳಿಗಳನ್ನು ತಡೆಗಟ್ಟಲು ಹೊಯ್ದಳರ ಮೂರನೆಯ ಬಲ್ಲಾಳ, 
ಕಾಕತೀಯರ ಪ್ರತಾಪರುದದೇವ ಮತ್ತು ಪ್ರೋಲಯನಾಯಕ ಮಾಡಿದ ಪ್ರಯತ್ನಗಳನ್ನು 
ವಿವರಿಸಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸಕಾರರ ಹಾಗೂ ಆಂಧಮೂಲದ 


ವಿದ್ದಾಂಸರ ಅಭಿಪ್ರಾಯಗಳನ್ನು ವಿವೇಚಿಸಿದೆ. 


ವಿಧರ್ಮೀಯರ ದಾಳಿಯನ್ನು ತಡೆಗಟ್ಟಲು ದಕ್ಷಿಣಭಾರತದ ರಾಜರು ನಡೆಸಿದ್ದು 
ಸಾಂಘಿಕ ಹೋರಾಟ ಎಂಬುದನ್ನು ತಿಳಿಯಪಡಿಸಿದೆ. ಮುಖ್ಯ ರಾಜವಂಶದ ಅರಸರು 


ಮಾತ್ರವಲ್ಲದೆ, ಆ ಕಾಲದ ಪಾಳೇಗಾರರು ಇದರಲ್ಲಿ ಪಾಲುಗೊಂಡಿದ್ದನ್ನು ನಿರೂಪಿಸಿದೆ. 


ಹಕ್ಕ-ಬುಕ್ಕರ ಪಾತ್ರವನ್ನು ಅವರು ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯನ್ನು 
ವಿವರಿಸಲಾಗಿದೆ. ಇಲ್ಲಿಯ ಹೊಯ್ದಳರು ಮತ್ತು ಸೇವುಣರೊಂದಿಗೆ ಸಂಗಮ ವಂಶದ 


ಅರಸರು ಹೊಂದಿದ್ದ ವೈವಾಹಿಕ ಸಂಬಂಧಗಳನ್ನು ಸೂಚಿಸಿದೆ. 


ಸಂಗಮ ವಂಶದ ಹಕ್ಕ-ಬುಕ್ಕರು ಹೊಯ್ದಳರ ಪೂರ್ವಮರ್ಯಾದೆಯನ್ನು 
ಮುಂದುವರೆಸಿದ್ದನ್ನು ತಿಳಿಸಿದೆ. ಅವರಂತೆ ಇವರು ಕೂಡಾ ಹಂಪೆಯ ವಿರೂಪಾಕ್ಷನಿಗೆ. 
ಶೃಂಗೇರಿಯ ಶಾರದಾಪೀಠದ ಗುರುಪರಂಪದೆಗೆ ನಡೆದುಕೊಳ್ಳುತ್ತಿದ್ದುದನ್ನು ನಿರೂಪಿಸಿದೆ. 


೧೩. 


೪: 


೧೫. 


೧೬, 


೭ 


೩೯೦ 


ಕೃಷ್ಣದೇವರಾಯನ ಪತ್ನಿಯರು ಇಬ್ಬರು. ತಿರುಮಲದೇವಿ ಮತ್ತು ಚಿಂನಾದೇವಿ. ಈ 
ಪಟ್ಟಮಹಿಷಿ ತಿರುಮಲದೇವಿಯನ್ನು ಮದುವೆಯಾಗುವ ಮುನ್ನ ಅದೇ ಹೆಸರಿನ 
ಇನ್ನೊಬ್ಬ ತಿರುಮಲದೇವಿಯನ್ನು ವಿವಾಹವಾಗಿದ್ದನೆಂಬ ಅನುಮಾನವನ್ನು ಇಲ್ಲಿ 
ಸೂಚಿಸಿದೆ. ಆತನಿಗೆ ಇನ್ನೂ ಹೆಚ್ಚಿನ ರಾಣಿಯರಿದ್ದರೆಂಬ ವಿದೇಶೀ ಪ್ರವಾಸಿಗರ 


ಅಭಿಪ್ರಾಯವನ್ನು ಅಲ್ಲಗಳೆಯಲಾಗಿದೆ. 


ಕೃಷ್ಣದೇವರಾಯನ ಮೂರನೆಯ ಪತ್ನಿ ಜಗನ್ಮೋಹಿನಿಗೆ ತುಕ್ಸಾದೇವಿಯೆಂಬ 
ಹೆಸರಿದ್ದುದನ್ನು ಸ್ಥಾಪಿಸಿದೆ. ಆಕೆ ರಚಿಸಿದ "ತುಕ್ಷಾಪಂಚಕ'ವನ್ನು ಇಲ್ಲಿ ಪರಿಶೀಲನೆಗೆ 
ಬಳಸಿದೆ. ಕ್ಷೇತ್ರಕಾರ್ಯ ಮಾಡಿ ಆಕೆ ಕಂಭಂನಲ್ಲಿ ಕಟ್ಟಿಸಿದ ಕೆರೆಯನ್ನು ಅವಳ 
ಪರಿತ್ಯಕ್ತ ಜೀವನವನ್ನು ಇಲ್ಲಿ ಮೊದಲ ಬಾರಿಗೆ ನಿರೂಪಿಸಿದೆ. 


ಕೃಷ್ಣದೇವರಾಯನ ಶಾಸನಗಳ ಸ್ವರೂಪವನ್ನು ವಿವರಿಸಿದೆ. ಅವನ ಶಾಸನಗಳ 
ಪ್ರದೇಶವಾರು ಹಾಗೂ ಭಾಷಾವಾರು ಸಂಖ್ಯೆಯನ್ನು ಹೇಳಿದೆ. ಸಂಸ್ಕೃತ, ಕನ್ನಡ, 
ತೆಲುಗು ಭಾಷೆಗಳಲ್ಲಿ ಅವನ ಶಾಸನಗಳು ಇದ್ದರೂ ಕನ್ನಡ ಭಾಷೆಯಲ್ಲಿಯೇ ಶಾಸನಗಳು 


ಹೆಚ್ಚು ಎಂಬುದನ್ನು ಸೂಚಿಸಿದೆ. 


ಕೃಷ್ಣದೇವರಾಯನ ದ್ವಿಭಾಷಿಕ ಶಾಸನಗಳನ್ನು ಇಲ್ಲಿ ಕುರಿತಿದೆ. ಅವನು ಕನ್ನಡ 
ಶಾಸನಗಳನ್ನು ತೆಲುಗು-ತಮಿಳಿನಲ್ಲಿ ಹಾಕಿರುವುದನ್ನು ತಿಳಿಸಿದೆ. ಆಂಧ್ರದಲ್ಲಿ 
ಕೂಡಾ ಅವನು ಮೂಲ ಶಾಸನವನ್ನು ಮೊದಲು ಕನ್ನಡದಲ್ಲೂ ಅನಂತರ 
ಅದರ ತೆಲುಗು ಅವತರಣಿಕೆಯನ್ನು ಹಾಕಿಸಿದ. ತಿರುಮಲೆ ದೇವಸ್ಥಾನದಲ್ಲಿರುವ 
ಅವನ ಭಕ್ತ ವಿಗಹಗಳ ಮೇಲೆ ಕನ್ನಡ ಬರವಣಿಗೆಯಿದ್ದು ಇದು ಅವನ 


ಕನ್ನಡಾಭಿಮಾನಕ್ಕೆ ಸಾಕ್ಷಿಯಾಗಿದೆ. 


ಕೃಷ್ಣದೇವರಾಯನ ಶಾಸನಗಳು ಹಿಂದಿನ ಶಾಸನಗಳ ಚಂಪೂಶೈಲಿಗೆ ವಿಮುಖವಾಗಿವೆ. 
ಇವು ನೇರ, ಸರಳ, ಸ್ಪಷ್ಟ ನಿರೂಪಣೆಗಳಾಗಿವೆ. ಬಹುಪಾಲು ಶಾಸನಗಳು ಸರಕಾರದ 


ಆದೇಶಗಳಂತೆ ಇವೆ. 


9 


ವಿ 


ಮಿಕ. 


೨೮. 


ವಿಕ್ಸ್‌ 


೩೦. 


೩೧. 


೩೯೨ 


ಪಟ್ಟಾಭಿಷಿಕ್ಷನಾಗುವುದಕ್ಕೆ ಮೊದಲೇ ಅವನು ಗಳಿಸಿದ ಪೆನುಗೊಂಡೆ-ಉಮ್ಮತ್ತೂರಿನ 
ದಿಗ್ಗಿಜಯದಿಂದ ರಾಯಚೂರನ ಕೊನೆಯ ಸಮರದವರೆಗೆ ವಿವಿಧ ನೆಲೆಗಳಲ್ಲಿ ನಿರೂಪಿಸಿದೆ. 
ಕೃಷ್ಣದೇವರಾಯನು ತನ್ನ ರಾಜ್ಯವನ್ನು ಹೂರ್ವ ಮರ್ಯಾದೆಯಂತೆ ವಿವಿಧ ಸೀಮೆಗಳಾಗಿ 
ವಭಾಗಿಸಿದ್ದನ್ನು ಶಾಸನಾಧಾರಗಳಿಂದಲೇ ನಿರೂಪಿಸಿದೆ. 

ರಾಯನ ಕಾಲದಲ್ಲಿದ್ದ ನಾಯಂಕಾರ, ಅಮರನಾಯಕ ಕಾರ್ಯಕರ್ತ, ರಾಯಸದವ 
ಮುಂತಾದ ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳನ್ನು ಪರಿಚಯಿಸಿದೆ. 
ಕೃಷ್ಣದೇವರಾಯನ ಕಾಲದಲ್ಲಿ ಧಾರ್ಮಿಕ ಸಾಮರಸ್ಯವಿತ್ತು. ಜೈನಧರ್ಮ ತನ್ನ ವೈಭವ 
ಕಳೆದುಕೊಂಡು ಕ್ಷೀಣಿಸಿತ್ತು. ಜೈನರ ಸಂಕಷ್ಟವನ್ನು ಬಾರಕೂರು ಶಾಸನದ ಮೂಲಕ 
ತೋರಿಸಿದೆ. 

ರಾಯನ ಕಾಲದ ಪ್ರಧಾನ ಧರ್ಮ ವೈಷ್ಣವಧರ್ಮ. ವೈಷ್ಣವ ದೇವಸ್ಥಾನಗಳಿಗೆ 
ಅವನು, ಅವನ ಅಧಿಕಾರಿಗಳು, ಅಧೀನ ಸಿಬ್ಬಂದಿ ಸಮೃದ್ಧವಾಗಿ ದಾನ ನೀಡಿದ್ದಾರೆ. 
ಇವನ್ನು ಶಾಸನಗಳಿಂದ ತೋರಿಸಿದೆ. ತಿರುಪತಿಯ ವೆಂಕಟೇಶ್ವರ ದೇವಾಲಯಕ್ಕೆ, 
ಹಂಪಿಯ ವಿಜಯ ವಿಠಲ ದೇವಸ್ಥಾನಕ್ಕೆ, ಅವನು ನೀಡಿರುವ ದತ್ತಿ ಅಪಾರ. 
ಇದನ್ನು ಪ್ರತ್ಯೇಕವಾಗಿ ಗುರುತಿಸಿದೆ. 

ಕೆಲವರು ಭಾವಿಸಿರುವಂತೆ ಕೃಷ್ಣದೇವರಾಯನ ಕಾಲದಲ್ಲಿ ಶೈವಧರ್ಮ ಕುಂಠಿತವಾಗಲಿಲ್ಲ. 
ರಾಜ್ಯದ ನೂರಾರು ಶೈವ ದೇವಾಲಯಗಳಿಗೆ ಅವನ ಕಾಲದಲ್ಲಿ ದತ್ತಿ ನೀಡಲಾಗಿದೆ. 
ಹಂಪೆಯ ವಿರೂಪಾಕ್ಷ ಪ್ರಸನ್ನ ವಿರೂಪಾಕ್ಷ ದೇವಾಲಯಕ್ಕೆ, ಕಾಳಹಸೀಶ್ಪರನಿಗೆ, 
ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ, ಅವನು ನಡೆದುಕೊಂಡುದನ್ನು ದಾನವಿತ್ತುದನ್ನು 
ಪ್ರತ್ವೇಕವಾಗಿ ತೋರಿಸಿದೆ. 

ಕೃಷ್ಣದೇವರಾಯನ ಕಾಲದ ಸಮಾಜವು ಜಾತಿವ್ಯವಸ್ಥೆಯನ್ನಾಧರಿಸಿ ರೂಪುಗೊಂಡಿತ್ತು 
ಹಿಂದಿನ ರಾಜರ ವರ್ಣಾಶಮಧರ್ಮವನ್ನೇ ಅವನೂ ಅನುಸರಿಸಿದನು. ಮಹಿಳೆಯರು 
ಹಿಂದಿನಂತೆ ಅಸಮಾನತೆಯನ್ನು ಎದುರಿಸಿದರು. ಆದರೆ ವಿರಳವಾಗಿ ರಾಜ್ಯವಾಳಿದ, 
ದಾನ ನೀಡಿದ ಮಹಿಳೆಯರ ಉಲ್ಲೇಖಗಳನ್ನು ಶಾಸನಗಳಿಂದ ತೋರಿಸಿದೆ. 


೯೪ 


ಕೃಷ್ಣದೇವರಾಯನ ಕಾಲದ ಶಾಸನಗಳ ಅಧ್ಯಯನದಿಂದ ಅವನ ಜೀವನ ಮತ್ತು 
ಸಾಧನೆಗಳ ಬಗ್ಗೆ ಕೆಲವಿಷಯಗಳು ಸ್ಪಷ್ಟವಾಗುತ್ತವೆ. ಅವನು ಅಧಿಕಾರಸೂತ್ರಗಳನ್ನು 
ವಹಿಸಿಕೊಂಡಾಗ ಅವನ ವಯಸ್ಸು ಕೇವಲ ಇಪ್ಪತ್ತೆರಡು; ಪಟ್ಟಾಭಿಷೇಕವಾದದ್ದು ೧೫೧೦ರಲ್ಲಿ. 
ಅವನು ಹಠಾತ್‌ ಮರಣಕ್ಕೆ ಈಡಾದಾಗ ಅವನ ವಯಸ್ಸು ಸುಮಾರು ೪೩ ಅಥವಾ ೪೪. 
ಅವನು ರಾಜ್ಯವನ್ನು ಆಳಿದ್ದು ಇಪ್ಪತ್ತು ವರ್ಷಗಳು ಮಾತ್ರ. ಈ ಅವಧಿಯಲ್ಲಿ ಅವನು 
ಎದುರಿಸಿದ ಸಮಸ್ಯೆಗಳು, ಅವನ್ನು ಅವನು ಎದುರಿಸಿದ ರೀತಿ ಮತ್ತು ಅವನ ರಾಜ್ಯಧೋರಣೆಯ 
ಹಿಂದಿದ್ದ ಅವನ ಕಾಣ್ಕೆಯನ್ನು ಅವನ ಶಾಸನಗಳಲ್ಲಿ ಕಾಣಬಹುದಾಗಿದೆ. ಎರಡು ದಶಕಗಳ 
ಆಡಳಿತ ಮಾಡಿದ ಅವನು ದಕ್ಷಿಣಭಾರತದ ಅತಿಮುಖ್ಯ ಚಕ್ರವರ್ತಿ ಎಂದು ಪ್ರಸಿದ್ಧನಾಗಿದ್ದಾನೆ. 
ಚಂದಗುಪ್ತ ಮೌರ್ಯ, ಅಶೋಕ ಮತ್ತು ಹರ್ಷವರ್ಧನನಂತಹ ಚಕ್ರವರ್ತಿಯೊಬ್ಬನು 
ದಕ್ಷಿಣಭಾರತದ ಜನಜೀವನವನ್ನು ರೂಪಿಸಲಿಲ್ಲ ಎಂಬ ಕೊರತೆಯನ್ನು ಕೃಷ್ಣದೇವರಾಯನು 


ನೀಗಿಸಿದ್ದಾನೆ. 


ಕರ್ನಾಟಕವನ್ನಾಳಿದ ಈ ಮೊದಲಿನ ರಾಷ್ಟಕೂಟ, ಚಾಲುಕ್ಯ ಮತ್ತು ಹೊಯ್ದಳರು 
ಕಾಣದ ಕನಸೊಂದನ್ನು ಕೃಷ್ಣದೇವರಾಯನು ಕಂಡಿರಬೇಕು. ಅವನು ವಿಜಯನಗರದ ಅರಸನಾದ 
ದಿನದಿಂದ ದಕ್ಷಿಣಭಾರತ ಸಮಸ್ತವನ್ನು ಒಳಗೊಂಡ ಸಾಮ್ರಾಜ್ಯದ ಕನಸು ಕಂಡಿರಬೇಕು. 
ಅಂತಹ ಕನಸನ್ನು ಸಾಕಾರಗೊಳಿಸಲು ಅವನು ಒಂದು ಸಮಗ್ರ ಯೋಜನೆಯನ್ನು ಮಾಡಿ 


ಅದರಂತೆಯೇ ಆಡಳಿತ ನಡೆಸಿದನೆಂದು ಸ್ಪಷ್ಠವಾಗಿ ಅವನ ಶಾಸನಗಳು ತಿಳಿಸುತ್ತವೆ. 


ಕೃಷ್ಣಾನದಿಯಿಂದ ಕನ್ಯಾಕುಮಾರಿಯವರೆಗೆ ಒಂದು ಅಖಂಡ ಸಾಮ್ರಾಜ್ಯವನ್ನು 
ಸ್ಥಾಪಿಸುವುದೇ ಅವನ ಕನಸಾಗಿತ್ತು. ಅನ್ಯರ ಆಡಳಿತದಿಂದ ದಕ್ಷಿಣಭಾರತವನ್ನು ಕಂಪಣರಾಯ 
ಮುಕ್ತಗೊಳಿಸಿದ್ದ. ಈಗ ದಕ್ಷಿಣಭಾರತ ವಿಜಯನಗರದ ಆಡಳಿತದಲ್ಲಿದ್ದ ಕಾರಣ ಪೂರ್ವ 
ಪಶ್ಚಿಮ ದಕ್ಷಿಣ ಸಮುದ್ರಾಧೀಶ್ವರ ಎಂಬ ಬಿರುದು ಅವನಿಗೆ ಅರ್ಥಪೂರ್ಣವಾಗಿತ್ತು. 
ದಕ್ಷಿಣಭಾರತದ ಇತಿಹಾಸದಿಂದ ಅವನು ಕೆಲ ಪಾಠಗಳನ್ನು ಕಲಿತಿರಬೇಕು. ಅದರಿಂದ 


ಅವನು ತನ್ನ ಆಳಿಕೆಯಲ್ಲಿ ಯೋಜನಾಬದ್ದನಾಗಿ ನಡೆದಂತೆ ಸ್ಪಷ್ಟವಾಗುತ್ತದೆ. 


೩೯೬ 


ಕೃಷ್ಣದೇವರಾಯನು ಮೊದಲಿನಿಂದಲೂ ಭಾಷಾ ಸೂಕ್ಷ್ಮತೆಯನ್ನು ಅರಿತವನಂತೆ 
ಕಾಣುತ್ತಾನೆ. ದಕ್ಷಿಣಭಾರತದ ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳು ಅವನ ಆಡಳಿತದಲ್ಲಿ 
ಸಮಾನ ಗೌರವ ಪಡೆದವು. ಅವನ ಮೂಲ ಶಾಸನವು ಯಾವಾಗಲೂ ಕನ್ನಡದಲ್ಲಿರುತ್ತಿತ್ತು. 
ಆದರೆ ಆಂಧದಲ್ಲಿ ಅದರ ತೆಲುಗು ಅವತರಣಿಕೆಗಳೂ, ತಮಿಳುನಾಡಿನಲ್ಲಿ ಅದರ ತಮಿಳು 
ಅವತರಣಿಕೆಗಳೂ ಹಾಕಲ್ಲಡುತ್ತಿದ್ದವು. ಕನ್ನಡ ಶಾಸನಗಳು ಕರ್ನಾಟಕದಲ್ಲಿ ಅಲ್ಲದೇ ಆಂಧ್ರ, 
ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲಿ ದೊರೆತಿವೆ. ಆದರೆ ಕರ್ನಾಟಕದಲ್ಲಿ ಬೇರೆ ಭಾಷೆಯ 
ಶಾಸನಗಳು ಅಪರೂಪ. ಅವನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಕವಿಗಳಲ್ಲಿ ಅನೇಕ ತೆಲುಗು 
ಕವಿಗಳೂ, ಕೆಲ ಕನ್ನಡ ಮತ್ತು ತಮಿಳು ಕವಿಗಳೂ ಇದ್ದರೆನ್ನಲು ಆಧಾರಗಳಿವೆ. ಕವಿಗಳು 
ರಾಯನ ಭುವನ ವಿಜಯ ಒಡ್ಡೋಲಗದಲ್ಲಿ ತಮ್ಮ ಕಾವ್ಯಗಳನ್ನು ವಾಚನ ಮಾಡಿ ಮೆಚ್ಚುಗೆಗೆ 
ಪಾತ್ರರಾಗಲು ಕಾಯುತ್ತಿದ್ದರು. ಈ ರೀತಿಯ ಪಂಡಿತ ಪ್ರೀತಿಯನ್ನು ಈ ಮೊದಲಿನ ಯಾವ 
ವಂಶದ ರಾಜನಾಗಲೀ ಗಳಿಸಿದ್ದನೆಂಬುದು ತಿಳಿದುಬಂದಿಲ್ಲ. ಕೃಷ್ಣದೇವರಾಯನು ತನ್ನ ಮೂವತ್ತರ 
ವಯಸ್ಸಿನಲ್ಲಿಯೇ ಸಾರಸ್ಪತ ಪ್ರಪಂಚದಲ್ಲಿ ಇಷ್ಟೊಂದು ಪ್ರೀತಿಯನ್ನು ಗಳಿಸಲು ಕಾರಣವೇನು? 
ಅವನು ಸರ್ವಭಾಷಾಮಯೂ ಸರಸ್ಪಶಿಯ ಆರಾಧನೆ ಮಾಡಿದನು. ದಕ್ಷಿಣಭಾರತದ ಎಲ್ಲಾ 
ಭಾಷೆಯ ಕವಿ-ಪಂಡಿತರಿಗೆ, ವೇದ ವೇದಾಂಗದ ಅಭ್ಯಾಸಿಗರಿಗೆ ಸಮಾನ ಅವಕಾಶ ಮತ್ತು 
ಗೌರವಗಳನ್ನು ನೀಡಿದನು. ಅವನು ಸ್ಪತಃ ರಚಿಸಿದ ಆಮುಕ್ತಮಾಲ್ಕದ ಕಾವ್ಯವೂ ತಮಿಳುನಾಡಿನ 
ವಿಷ್ಣುಭಕ್ಷಳಾದ ಆಂಡಾಳ್‌ ಅಥವಾ ಸೂಡಿಕುಡುತ್ತ ನಾಚಿಯಾರ್‌ ಕಲ್ಯಾಣದ ವಸುವಾಗಿದೆ. 
ಅವಳ ಕಥೆ ತಮಿಳುನಾಡಿನದು; ಬರೆದದ್ದು ತೆಲುಗು ಭಾಷೆಯಲ್ಲಿ; ರಚನೆಗೊಂಡದ್ದು 
ಕರ್ನಾಟಕದಲ್ಲಿ! ಇದರಿಂದ ಇತ್ತ ತೆಲುಗರೂ, ಅತ್ತ ತಮಿಳರೂ ಅವನನ್ನು ಈ ಕನ್ನಡರಾಜನನ್ನು 


ಹಾಡಿ ಹೊಗಳಿದರು. 


ಇದೇ ರೀತಿಯಲ್ಲಿ ಆತನು ಶೈವ, ವೈಷ್ಣವ ಮತ್ತು ಶಾಕ್ತ ದೇವಾಲಯಗಳಿಗೂ, 


ದೇವಾದಾಯ ಸಂಸ್ಥೆಗಳಿಗೂ ಉದಾರ ನೆರವು ನೀಡಿದನು. ಅವನ ಇಪ್ಪತ್ತು ವರುಷದ 


೩೯೮ 


ಸಾಹಿತ್ಯ ಕಲಾರಸಿಕತೆಯನ್ನು, ಪ್ರಸನ್ನ ಮನೋಭಾವವನ್ನು ಕೊಂಡಾಡಿದ್ದಾರೆ. ಎಲ್ಲರಿಂದಲೂ 
ಏಕಮುಖವಾದ ಸ್ತುತಿ ಪಡೆದ ಇಂಥ ದೊರೆಗಳು ಅಪರೂಪ. ರಾಯನು ಸ್ಪತಃ ಪರಿಣತ 
ವೈಣಿಕನಾಗಿದ್ದನು. ನಾಟಕ, ಗೊಂಬೆಯಾಟ ಮುಂತಾದ ಪ್ರದರ್ಶಕ ಕಲೆಗಳಿಗೆ ಸದಾ 
ಪ್ರೋತ್ಲಾಹಿಸುತ್ತಿದ್ದನು. ನೃತ್ಯದ ಅಭಿವೃದ್ದಿಗೆ. ವಿಶೇಷವಾಗಿ ಕೂಚಿಪುಡಿ ನೃತ್ಯ ಮತ್ತು 


ಯಕಗಾನಗಳಿಗೆ ಅವನು ಮನಸೋತಿದ್ದನು. 


2 

ಕುಸ್ತಿ, ಕುದುರೆಸವಾರಿ, ಕತ್ತಿವರಸೆ ಮುಂತಾದ ಸಮರ ಕಲೆಗಳಲ್ಲಿ ಅವನಿಗೆ ಸಮನಾರೂ 
ಇರಲಿಲ್ಲ. ಸಮರಾಂಗಣ ಸೂತ್ರಧಾರಿ ಎಂದು ಪ್ರಸಿದ್ದನಾದ ರಾಯನು ಅವನ ಸಾಮಂತರ 
ಪ್ರೀತಿಯನ್ನು ತನ್ನ ವೀರವಿಹಾರದಿಂದ ಸೂರೆಗೊಂಡಿದ್ದನು. ಅವನ ಸೈನಿಕರಂತೂ ಅವನನ್ನು 
ಆರಾಧಿಸುತ್ತಿದ್ದರು. ಕೃಷ್ಣರಾಯನು ಯುದ್ಧತಂತ್ರದಲ್ಲಿ "ಬಿಡಿಯಾಗಿ ಸೈನ್ಯ ನಡೆಸು, ಇಡಿಯಾಗಿ 
ಹೋರಾಡು” ಎಂಬ ತಂತ್ರವನ್ನು ಅನುಸರಿಸುತ್ತಿದ್ದನಂತೆ (Divided we march, united 


we fight). 


ಕೃಷ್ಣದೇವರಾಯನ ಪರಿಪಾಲನೆಯ ಪರಿಣಾಮದಿಂದ ಶಾಂತಿ-ಸಮೃದ್ದಿಗಳು ನೆಲೆಸಿದವು. 
ಅವನ ಉದಾರತೆಯಿಂದ ಸಾಹಿತ್ಯ ಮತ್ತು ಕಲೆಗಳು ವಿಕಸನಗೊಂಡವು. ರೈತರ ಮೇಲೆ 
ದಬಾವಣೆಯನ್ನಾಗಲೀ ಪರಾಜಿತ ನಾಡಿನ ಸಾಮಾನ್ಯ ಜನರ ಹಾನಿಯಾಗಲೀ ಅವನಿಗೆ 
ಇಷ್ಟವಿರಲಿಲ್ಲ. ಅವನು ಈ ಬಗ್ಗೆ ತನ್ನ ಅಧಿಕಾರಿಗಳಿಗೆ ದಂಡನಾಯಕರಿಗೆ ಸ್ಪಷ್ಟವಾದ ಆಜ್ಞೆಗಳನ್ನು 
ನೀಡುತ್ತಿದ್ದನು. ತತ್ತಲವಾಗಿ ಅವನನ್ನು ದಕ್ಷಿಣಭಾರತದ ಅತ್ಯಂತ ಬಲಾಢ್ಯನಾದ, ಜನಪ್ರಿಯನಾದ, 
ಉದಾರ ಮನಸ್ಸಿನ ಹಿಂದೂ ಚಿಕ್ರವರ್ತಿಯೆಂದು ಕರೆಯಲಾಗಿದೆ. ಒಂದು ಕೂಚಿಪುಡಿ ನಾಟ್ಯದ 


ಕೃತಿ ಹೀಗಿದೆ: 
ರಾಜಾಧಿರಾಜ ವೀರಪ್ರತಾಪ ಶ್ರೀ ಕೃಷ್ಣರಾಯ ಭೂಪಾ 
ಸಕಲಾಂದ್ರ ನಿಖಿಲ ಕರ್ನಾಟಕಾಧಿಪ ಶ್ರೀ ಕೃಷ್ಣರಾಯ ಭೂಪಾ 


ಸಂಗೀತ ನೃತ್ಯ ಸಾಹಿತ್ಯ ಕಲೆಯ ಶ್ರೀ ಕೃಷ್ಣರಾಯ ಭೂಪಾ 


ಣ 


ಇ pe) 
ಶಿಲ್ಪಶಾಸ್ತ್ರ ನಾನಲ್ಪಕಲ್ಪ - ಶ್ರೀ ಕೃಷ್ಣರಾಯ ಭೂಪಾ 


೪೦೦ 


ಕೃಷ್ಣದೇವರಾಯನು ದಕ್ಷಿಣಭಾರತದ ಇತಿಹಾಸದಲ್ಲಿ ಚಕ್ರವರ್ತಿಯಾಗಿಯೂ, 
ಸಮರಾಂಗಣ ಸೂತ್ರಧಾರಿಯಾಗಿಯೂ, ಮಾನವತಾವಾದಿಯಾಗಿಯೂ ಅಸಮಾನನಾಗಿದ್ದಾನೆ. 
ಅವನಿಗೆ "ಮಹಾ” ಎಂದು ಕರೆಯಬಹುದಾಗಿದೆ. ಆದ್ದರಿಂದ ಅವನ ಬಿರುದು - ಪೂರ್ವ 
ಪಶ್ಚಿಮ ದಕ್ಷಿಣ ಸಮುದ್ರಾಧೀಶ್ವರ - ಎಂಬುದು ಸುಮ್ಮನೇ ಬಂದಿದ್ದು ಅಲ್ಲ. ಅವನ ಇಪ್ಪತ್ತು 
ವರ್ಷಗಳ ಆಡಳಿತ ಕಾಲದಲ್ಲಿ ಆ ಗುರಿಯತ್ತ ನಿರಂತರ ದುಡಿದು ಯಶಸ್ವಿಯಾದುದರ 


ಫಲವಿದು. 
ಕೃಷ್ಣದೇವರಾಯನ ಬಗ್ಗೆ ನೇಲಟೂರು ವೆಂಕಟರಮಣಯ್ಯನವರು ಹೀಗೆ ಹೇಳಿದ್ದಾರೆ: 


ಹಿಂದೂದೇಶವನ್ನಾಳಿದ ಭೂಪಾಲರಲ್ಲಿ ಕೃಷ್ಣದೇವರಾಯರು 
ಅಗ್ರಶ್ರೇಣಿಗೆ ಸೇರಿದವರು. ಭಾರತವನ್ನಾಳಿದ ರಾಜರಲ್ಲೆಲ್ಲಾ 
ಶ್ರೇಷ್ಠತವರು...ಸೋಲರಿಯದ ಸರದಾರರು. ಪ್ರಜೆಗಳ ಸುಖ 
ಸಂತೋಷಗಳೇ, ಪ್ರಭುಗಳ ಸುಖ ಸಂತೋಷಗಳೆಂದು ಅರಿತು 
ಪ್ರಜಾಕ್ಷೇಮವನ್ನು, ದೇಶಪ್ರೇಮವನ್ನು ರಕ್ಷಿಸಿ ಕಾಪಾಡಿದರು. 
ಭೋಜನ ಆಸ್ಥಾನದಲ್ಲಿ ಗೀರ್ವಾಣಿ ಅಭಿವೃದ್ಧಿಯಾದಂತೆ 
ಕೃಷ್ಣದೇವರಾಯನ ಆಸ್ಥಾನದಲ್ಲಿ ದೇಶಿ ಭಾಷಾ ಸಾಹಿತ್ಯಗಳು 
ಅಭಿವೃದ್ಧಿಯಾದವು. 

(ವಿಜಯನಗರ ಚರಿತ್ರೆ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ, 


ಬೆಂಗಳೂರು). 


ಅನುಬಂಧ : ಒಂದು 


ಷ್ಲದೇವರಾಯ : ಜೀವನದ ಮುಖ್ಯ ಘಟನೆಗಳು 


ವಯಸು 


೨೨ 


೨೩ 


೨೪ 


೨೫ 


ಖರ 


೩೨ 


೩೫ 


೩೬ 


ಅನುಬಂಧ : ಒಂದು 


ಕೃಷ್ಣದೇವರಾಯ 


ಓಣ 


ದಿನಾಂಕ 


೧೦.೦೨.೧೪೭೪ 
೧೪೯೬ 
೧೪೯೭ 
೧೪೯೮ 
೧೪೯೯ 


೧೫೦೩ 


೧೫೦೬ 


೨೨.೦೭.೧೫೦೯ 
೦೭.೦೮.೧೫೦೯ 


೧೫೦೯ 
೧೫೦೯ 


೨೪.೦೧.೧೫೧೦ 


: ಜೇವನದ ಮುಖ್ಯ ಘಟನೆಗಳು 


ವಿಶೇಷ 
ವಿಜಯ ಸಂವತ್ಸ್ನವರ ಮಾಫ ಶುದ್ದ ಗುರುವಾರ 
ಜೀಷ್ಟಾ ನಕ್ಷತ್ರದಲ್ಲಿ ಜನನ 


ಕೃಷ್ಣದೇವರಾಯನ ತಂದೆ ನರಸನಾಯಕನು 
ಶೀರಂಗಪಟಣವನು, ಗೆದದು 
ವ್‌) ಬ ವ ಬದಿ 


ಕೃಷ್ಣದೇವರಾಯ — ಚಿನ್ನಾದೇವಿಯರ ಗಾಂಧರ್ವ 
ವಿವಾಹ 


ಶ್ರೀರಂಗಪಟ್ಟಣದ ರಾಜಕುಮಾರಿ 
ತಿರುಮಲದೇವಯೊಂದಿಗೆ ವಿವಾಹ 


ತಿರುಮಲದೇವಿಯಲ್ಲಿ ಮಗಳ ಜನನ. ಹೆಸರು 
ತಿರುಮಲಾಂಬಾ ಮೋಹನಾಂಗಿ 


ನರಸರಾಯನ ಮರಣ 


ಅಣ್ಣ-ವೀರನರಸಿಂಹನಾಯಕನ ಪಟ್ಟಾಭಿಷೇದ, 
ತುಳುವಂಶದಾರಂಭ 


ವೀರನರಸಿಂಹನ ಮರಣ 
ಶ್ರೀಕೃಷ್ಣದೇವರಾಯನ ರಾಜ್ಯಸ್ಟೀಕಾರ 


ಗಜಪತಿಯನ್ನು ಸೋಲಿಸಿ ಗಜಪತಿ ಗಜಕೂಟಪಾಕಲ 
ಎಂಬ ಬಿರುದು 


ಸಾಗರ, ಕಲಬುರಗಿ ಯುದ್ಧಗಳಲ್ಲಿ ಯೂಸುಪ್‌ 
ಆದಿಲ್‌ ಖಾನನ್ನು ಸೋಲಿಸಿದ್ದು 


ಕೃಷ್ಣದೇವರಾಯನ ಪಟ್ಟಾಭಿಷೇಕ 


೩೭ 


೩೮ 


೩೯ 


೪೦ 


೪೧ 


೪೨ 


೧೫೧೧ 


೨೨.೦೯.೧೫೧೨ 


೧೦.೦೨.೧೫೧೩ 


೦೨.೦೫.೧೫೧೩ 


೦೯.೦೬.೧೫೧೩ 


೧೩.೦೬.೧೫೧೩ 


೨೦.೦೯.೧೫೧೩ 


೧೫೧೪ 


೨೩.೦೬.೧೫೧೫ 


೦೮.೦೭.೧೫೧೫ 


೨೫.೦೭.೧೫೧೫ 


೧೫೧೫ 


೧೫೧೬ 


ವ೯.೦೩. ೧೫೧೬ 


೪೦೨ 


ರಾಯಚೂರು ಮುಂತಾದ ದುರ್ಗಗಳ ಮೇಲೆ 
ವಿಜಯ; ಬೆಡಂದ ಕೋಟೆಯನ್ನು ಜಯಿಸಿ 
ಮಹಮ್ಮದ್‌ಷಾನನ್ನು ಸೆರೆಮುಕ್ತಗೊಳಿಸಿ ಬಹುಮನಿ 
ಸುಲ್ತಾನನನ್ನಾಗಿರಿಸಿ ಯವನ ರಾಜ್ಯ ಸ್ಥಾಪನಾರಾರ್ಯ 
ಎಂದು ಬಿರುದು ಪಡೆದದ್ದು 


ಉಮ್ಮತ್ತೂರು ಪಾಳೇಗಾರರನ್ನು ನಿಗಹಿಸಿ, 
ಪೆನುಗೊಂಡದಿಂದ ಶಿವನಸಮುದದವರೆಗಿನ 
ನಾಡನ್ನು ಭದಗೊಳಿಸಿ ನಂಬಿಕಸ್ಮರನ್ನು 
ಆಡಳಿತಗಾರರನ್ನಾಗಿ ನೇಮಿಸಿದನು 


ದಿಗ್ಗಿಜಯದ ಮೊದಲು ತಿರುಪತಿಗೆ ಯಾತ್ರೆ 
ತಿರುಮಲ ಯಾತ್ರೆ 

ಉದಯಗಿರಿ ವಿಜಯ 

ಎರಡನೆಯ ತಿರುಪತಿ ಯಾತ್ರೆ 


ವಿಜಯನಗರಕ್ಕೆ ವಿಜಯೋತ್ಪಾಹದಿಂದ 
ಹಿಂದಿರುಗಿದ್ದು 


ಪೂರ್ವ ದಿಗ್ಗಿಜಯ ಎರಡನೆಯ ಘಟ್ಟ; ಅದ್ದಂಕಿ, 
ವಿನುಕೊಂಡ, ಬೆಲ್ಲಂಕೊಂಡ, ನಾಗಾರ್ಜುನ 
ಕೊಂಡ, ತಂಗೆಡ, ಕೇತವರಂ ಮುಂತಾದ 
ದುರ್ಗಗಳು ಕೈವಶ 


ಕೊಂಡವೀಡು ವಿಜಯ 
ಅಮರಾವತಿ (ಧರಣಿಕೋಟೆ) ತುಲಾಪುರುಷದಾನ 


ತಿರುಮಲಾಂಬಾ-ಅರವೀಡು ರಾಮರಾಯನ 
ವಿವಾಹ (ಭಾವಿಸಬಹುದು) 


ಶ್ರೀಶೈಲ ಸ್ಪಾಮಿದರ್ಶನ 


ಪೂರ್ವ ದಿಗ್ದಿಜಯ ಮೂರನೆಯ ಘಟ್ಟ ತೆಲಂಗಾಣ 
ಸ್ಪಾಧೀನ. ಕೊಂಡಪಲ್ಲಿ ಕೈವಶ 


ಸಿಂಹಾಚಲದಲ್ಲಿ ಪ್ರಥಮ ಶಾಸನ 


೪೩ 


೪೪ 


೪೫ 


೪೬ 


೪೭ 


೪೮ 


೪೮ 


೫೦ 


೪೦೩ 


೦೨.೦೧.೧೫೧೭ 
೦೯.೦೧.೧೫೧೭ 
೦೬.೦೨.೧೫೧೭ 
೦೧.೦೪.೧೫೧೭ 
೧೫೧೮ 

೨೭.೦೧.೧೫೧೯ 


೦೮.೦೮.೧೫೧೯ 


೧೭.೦೨.೧೫೨೦ 


ಡಿಸೆಂಬರ್‌ ೧೫.೨೦ 


ಡಿಸೆಂಬರ್‌ ೧೫೨೧ 
೨೫.೦೫.೧೫೨೨ 


೧೮.೦೬.೧೫೨೨ 


ತಿರುಮಲ ತಿರುವೇಂಗಳನಾಥ ದರ್ಶನ 
ಕಾಂಚೀಪುರದಲ್ಲಿ 

ಕುಂಭಕೋಣಂ 

ಮತ್ತೆ ಕಾಂಚೀಪುರಂ 

ಪುತ್ರ ಜನನ ತಿರುಮಲರಾಯ 

ಕಳಿಂಗ ದಿಗ್ನಿಜಯ 


ವಿಜಯವಾಚಕ (ವಿಜಯವಾಡುಕ್ಕೆ ಕನಸಿನಲ್ಲಿ 
ಶ್ರೀಕಾಕುಳದ ಶ್ರೀ ಆಂಧಮಹಾವಿಷ್ಟವು 
ಅಮುಕ್ತಮಾಲ್ಯಕ್ಕೆ ಪ್ರೇರಣೆ (ಆದೇಶ) ನೀಡಿದ್ದು, 


ತಿರುಮಲ ಯಾತ್ರೆ 


ರಾಯಚೂರು ಯುದ್ದ ಕೆಂಬಾವಿ ರಣಾಂಗಣ 
ಇಸ್ಮಾಯಿಲ್‌ ಆದಿಲ್‌ ಖಾನ್‌ ಸೋಲು 


ಇಸ್ನಾಯಿಲ್‌ ರಾಯಚೂರನ್ನು ಆಕ್ರಮಿಸಿದ್ದು 
ಕೃಷ್ಣರಾಯ ಸ್ವಯಂ ರಾಯಚೂರನ್ನು ಮುತ್ತಿದ್ದು 


ರಾಯಚೂರು ಗೆಲುವು 


ಆಗಸ್ಟ್‌ ೧೫೨.೨ ಆದಿಲ್‌ ಖಾನ್‌ ಶರಣಾಗತನಾಗುತ್ತಾನೆಂದು 


ಅಕ್ಲೋಬರ್‌ ೧೫೨೨ 


೧೫೨೨ 


೧೫೨೩ 


೧೫೨೪ 


೧೫೨೪ 


ರಾಯನು ಮುದಗಲ್ಲಿಗೆ ಹೋದನು. ಖಾನ್‌ 
ಬರಲಿಲ್ಲ. ಬಿಜಾಪುರಕ್ಷೆ ಹೋದ ಖಾನ ಬರಲಿಲ್ಲ 


ರಾಯನು ಕಲಬುರ್ಗಿಗೆ ಹೋದನು. ಸುಲ್ತಾನನ 
ಮಕ್ಕಳ ಸೆರೆಬಿಡಿಸಿ ದೊಡ್ಡವನಿಗೆ ಪಟ್ಟಗಟ್ಟಿದನು. 


ಗಯ ವಿಜಯಶಾಸನ 


ಗೋವಾ ಪರಿಸರಗಳು ಪರವಶವಾದ ವಿಷಯಕೇಳಿ 
ಅಪ್ಲಾಜಿಯನ್ನು ಕಳಿಸಿದ್ದು, ಅಪ್ಪಾಜಿಯ ಸೋಲು 


ಬಾಲಕ ತಿರುಮಲದೇವರಾಯರ ಪಟ್ಟಾಭಿಷೇಕ 


ತಿರುಮಲರಾಯನ ಮರಣ, ತಿಮ್ಮರಸನ ಮೇಲೆ 
ಸಂಶಯ 


೪೦೪ 


೫೧ ೧೫೨೫ ಅಲ್ಲಲ್ಲಿ ವಿರೋಧ ತಿಮ್ಮರಸನ ಮಗನ ಪಿತೂರಿ, 

ಹತ್ತಿಕ್ಕಲು ಅಳಿಯರಾಮರಾಯನ ಪಯಣ 
೫೫ ೧೫೨೯ ೪ನೆಯ ರಾಯಚೂರು ಸಮರ ರಾಯನ ವಿಜಯ 
೫೬ ೧೫೩೦ ರಾಯನ ನಿರ್ವಾಣ 


ಅಕರಃ ಸಮಗಾಂದ್ರ ಸಾಹಿತ್ಯ ಭಾಗ-೭ ಆರುದ್ರ ಶ್ರೀಕೃಷ್ಣದೇವರಾಯಲು, ೧೯೯೦ 
ಪ್ರಜಾಶಕ್ತಿ ಬುಕ್‌ಹೌಸ್‌, ಕಾಲ್‌ಮಾರ್ಕ್‌ ರಸ್ತೆ ವಿಜಯವಾಡ. 


ಅನುಬಂಧ : ಎರಡು 


ಶಾಸನೋಕ್ತ ಬಿರುದುಗಳು 


೬s © Pb 0D 


೧೯. 


ವಲಿ. 


೪೦೫ 


ಅನುಬಂಧ : ಎರಡು 


ಕೃಷ್ಣದೇವರಾಯನ ಶಾಸನೋಕ್ತ ಬಿರುದುಗಳು 


ಣ 


ಅಘಟಿತ ಮಹಾಪುಣ್ಯಕ್ಷೇತ್ರಾದಿದರ್ಶನ 

ಅತಿಬಹಳ ಚತುರಂಗ ಬಲ ಸಮೋಪೇತ 
ಅಧರ್ಮಸಂಹಾರಕ ಧರ್ಮಪುತಿಪಾಲಕ 
ಅನೇಕನೂತನಾಗಹಾರಪಾಲಕ 

ಅನೇಕಷೋಡಶ ಮಹಾದಾನಾದಿರೂಢ 
ಅಪ್ರತಿಮಸಾಹಸಭುಜಬಲ ಪರಾಕ್ರಮ 

ಅಮರೇಂದ್ರ ಸಮಾನ ಸಂಪತ್ಕರ 

ಕಠಾರಿತ್ರಿಣೇತ್ರ 

ಕಲ್ಲಾಂತ ಕೀರ್ತಿಯುಶಕ್ತ 

ಕುಲದೇವತಾಸಹಚರ 

ಕೃತಯುಗಾಂಶ ಪ್ರವರ್ತಕ 

ಗಜಪತಿ ವಿಭಾಡ 

ಗಜಾರಿ ಗಂಡಭೇರುಂಡ 

ಗಜಾಶ್ತಪತಿ ಸರ್ವಸ್ವಾಪಹಾರಕ 

ಗಿರಿವನ ಜಲಮರ್ಗಾದಿಸಮಸ್ತದುರ್ಗಗರ್ವ ಮದಭಂಜನ 
ಚತುಸ್ಸಮುದ್ರಾಧೀಶ್ನರ 

ಚಾತುರ್ದಂತ ಬಲಾನ್ವಿತ 

ತೋಷಕೃತರ್ಥಿಷು ರಣಚಂಡ 

ದುರ್ಧರವೈರಿ ವಕ್ಷಸ್ಥಲದಲನಗಲದ್ದಾರಾರುಧಿರೋಪಹಾರ 


ದುರ್ಲಲಿತವೀರಲಕ್ಷ್ಮೀಸಮರಾರ್ಪಣ ಮಂತ್ರ 


ವಿದ್ಸಿ, 


ಪಲ್ಲಿ 


೨೩. 


ಪ 


೨೫. 


೨೬ 


ವಿ೬ 


೨೮, 


ರ್ರಿ, 


೩೦. 


೩೧. 


೩೨. 


೩೩. 


೩೪. 


೩೫. 


೬. 


ಹ 


೩೮. 


೩೯. 


೪೦. 


೪೧. 


೪; 


೪೦೬ 


ದುಷ್ನಶಾರ್ದೂಲಮರ್ದನ 

ಧರ್ಮಾವಲಂಬಿಭೂತ 

ಧರಣೀವರಾಹ 

ಧರಣೀಸುರ ಪೋಷಕ ದೀಕ್ಷಾವಾನ್‌ 

ಪರನಾರೀಸಹೋದರ 

ಪರರಾಯ ಭಯಂಕರ 

ಪರಾಕಮ ಪ್ರಸೂತ 

ಪಿತೃಗತ ಸಮಸ್ತ ವಿಬುಧವರ ಸಂದೋಹಾನುಮೋದ ಕರಣ 
ಪೃಥ್ಧೀಮನೋನಯನವಲ್ಲಭ 


ಪ್ರಥಮ ಪ್ರಜಾಪತಿ 


ಭುವನಾಧೀಶ್ನರ 
ಭೂಪಾಲವರ್ಯ್ಯ ಮೌಳಿಮಣಿಿ 
ಮೂರುರಾಯರ ಗಂಡ 
ಯಾದವಕುಲಾಂಬರದ್ಯುಮಳಿ 
ಯವನರಾಜ್ಯಸ್ಥಾಪನಾಚಾರ್ಯ 
ರೋಷಕೃತ ಪ್ರತಿಪಾರ್ಥಿವ ದಂಡ 
ವಿಚಾರ ವಿಶಾರದ 
ಶಶಿವ೦ಶತಿಲಕ 
ಶೇಷಭುಬಜಕ್ಷಿತಿರಕ್ಷಣಶೌಂಡ 


ಶೌಚವೀರ ಪರಾಕ್ರಮಾಧಾರ 


೪ತ್ಲಿ 


ಅಲ್ಲ 


೪ಬ. 


೪೬ 


ಫಥ 


೪, 


೪೯, 


೫೦. 


೫೧. 


೫೨. 


೫೩. 


೫೪. 


೫೫. 


೫೬. 


೫೭. 


೫೦. 


೪೦೭ 


ಶ್ರೀಮತ್‌ ಗಜಪತಿ ಅಶ್ತಪತಿ, ಚೇರ, ಚೋಳ, ಪಾಂಡ್ಯ ಅರಿಗರರ್ವ ಪರ್ವತ ಚೂರ್ಕೀಕೃತ 
ವಜ್ರಾಯುಧ 

ಶ್ರೀಮದ್ದಕ್ಷಿಣಸಮುದ್ರಾಧಿಪರಿ 

ಶ್ರೀಮನ್ನಹಾಮಂಡೇಶ್ವರಂ ಗಂತ್ರ ಕಠಾರಿಸಾಳುವ 
ಶ್ರೀಮನ್ನಹಾಮೇದಿನೀ ಮೀಸರ ಗಂಡ 
ಶ್ರೀಮನ್ಮಹಾರಾಜಾಧಿರಾಜರಾಜಪರಮೇಶ್ವರ 
ಸಕಲಲೋಕರಕ್ಷಕ 

ಸಕಲದೇಶಾಧೀಶ್ವರ ಮಣಿಮಕುಟ ಚರಣಾರವಿಂದ 
ಸಕಲವಂದಿಬೃಂದ ಸಂದೋಹಿ 

ಸಮಸ್ತ ಭುವನಾಶ್ರಯ 

ಸಮಸ್ತ ವೇದಶಾಸ್ತ್ರ ಪುರಾಣಾಗಮಾದಿ ಪ್ರವರ್ತಕ 
ಸಮೃಕ್ಕ ಚೂಡಾಮಣಿ 

ಸರ್ವಭುವನಪ್ರಚಾರ ಕುತೂಹಲಿತ ಕೀರ್ತಿ 

ಸಾಕ್ಟಾತ್‌ ಪ್ರತ್ಯೇಕ ಕೃಷ್ಣಾವತಾರ 
ಸ್ನಾನದಾನವುತನಿಯಮಾತ್ಮಕ 

ಹರಿಶ್ಚಂದ್ರಾದಿ ಚಕ್ರವರ್ತಿ ಸಮೋಪೇತ ಸತ್ಯಕೀರ್ತಿ ಪ್ರತಾಪ 


ಹಿಂದೂರಾಯ ಸುರತ್ರಾಣ 


HB 
i 
ಸ 
4 
6; 
2) 


ದಿನಾಂಕ 


26-07-1509 


16-08-1509 


07-02-1510 


07-02-1510 


10-03-1510 


15-09-1510 


14-10-1510 


11-01-1511 


12-03-1511 


27-05-1511 


06-10-1511 


04-01-1512 


30-04-1512 


30-05-1512 


01-06-1512 


07-08-1512 


೪೦೮ 


ಅನುಬಂಧ : ಮೂರು 


ಶಾಸನದ ಆಕರ 


SIT IX (2) 477 

SII VII 13 

SII IX 11 480 
SIT-IX 11 481 

EC XII Old MI 58 
SII IX 11 482 

EC IX Old DB 1 
SII IX 2 483 

SH IX 2484 

EC VI (New No.7) 
EC X (Old) Gd 28 
EC X (Old) Sd 79 


SI IX 11 485 
EC IX (Old) Ma 22 


SII VII 


TDI 26 


ಬಳ್ಳಾರಿ 


ತುಮಕೂರು 


ಅನಂತಪುರ 


ಕೋಲಾರ 


ಕೋಲಾರ 


ಅನಂತಪುರ 


ಬೆಂಗಳೂರು(ಗಾ) 


ದಕ್ಷಿಣ ಕನ್ನಡ 


ಚಿತ್ತೂರು 


ಲಿಂಗಾಪುರ 
ಹಟ್ಟಿಬೆಳಗಲ್ಲು 
ಹಂಪದೇವನಹಳ್ಳಿ 
ನಾಗಮಂಗಲ 
ಮಿಣಕನಗುರಿಕಿ 
ಕುಂಡಲಗುರಿಕೆ 


ಉಪಾಡಿಹಳಿ 
w ೪ 


12-08-1512 


23-10-1512 


09-12-1512 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


10-02-1513 


24-02-1513 


11-03-1513 


11-03-1513 


EC X (Old) KI 22 ಸುಳಿದೇನಹಳ್ಳಿ 

SII IX 2 486 ಕಂಬದೂರು 

EC II (Rev Ed)NJ 202 ಮೈಸೂರು ರಾಮಶೆಟ್ಟಿಪುರ 
TDI II 33 ಚಿತ್ತೂರು ತಿರುಮಲೈ 
TDI III 34 ಚಿತ್ತೂರು ತಿರುಮಲೈ 
TDI III 37 ಚಿತ್ತೂರು ತಿರುಮಲೈ 
TDI III 40 ಚಿತ್ತೂರು ತಿರುಮಲೈ 
TDI II 42 ಚಿತ್ತೂರು ತಿರುಮಲೈ 
TDI II 45 ಚಿತ್ತೂರು ತಿರುಮಲೈ 
TDI 11 46 ಚಿತ್ತೂರು ತಿರುಮಲೈ 
TDI III 50 ಚಿತ್ತೂರು ತಿರುಮಲೈ 
TDI II 52 ಚಿತ್ತೂರು ತಿರುಮಲೈ 
TDI II 56 ಚಿತ್ತೂರು ತಿರುಮಲೈ 
TDI III 57 ಚಿತ್ತೂರು ತಿರುಮಲೈ 

SII IX 2 487 ಚಿತ್ತೂರು ಕಾಳಹಸ್ತಿ 

SII IX 2 488 ಚಿತ್ತೂರು ಕಾಳಹಸ್ತಿ 

TDI II 55 ಚಿತ್ತೂರು ತಿರುಮಲೈ 

EC IM (Rev Edn)212 ಮೈಸೂರು ಗೋಪಾಲಪುರ 
SII IV 273 ಬಳ್ಳಾರಿ ಹಂಪಿ 

VPR 1984/85 152 ಬಳ್ಳಾರಿ ಕಡೇರಾಮಪುರ 


12-03-1513 


12-02-1513 


12-03-1513 


12-02-1513 


08-04-1513 


18-04-1513 


02-05-1513 


02-05-1513 


11-05-1513 


08-06-1513 


13-06-1513 


09-10-1513 


12-10-1513 


06-07-1514 


06-07-1514 


06-07-1514 


08-10-1514 


18-10-1514 


20-12-1514 


೪೧೦ 


SII IX 82 491 


SITIV 278 

SIIIX 2 490 

SIH IV 253 

EC IX (Old) CP 156 
EC VIXREV)nG 160 
TDI III 62 

TDI III 63 

SII IX-2 492 

SII IX-2 493 


TDI III 64 


EC IM(Rev Edn)Old 285 


EC IN (Rev) GM 136 
SII IX-2 489 

TDI 11 72 

TDI II 75 

SII IV 283 

EC XI(Old) HK 119 
EC XI(Old) S1 63 


SII VII 295 


ಬಳಾರಿ 


ರಾಮನಗರ 


ಹಂಪಿ 


ಹಂಪಿ 


ಮುದಲಾಪುರ 


ಹಂಪಿ 


ಹೊಟೆಗನಹೊಸಹಳ್ಳಿ 
pe ೪ 


ದೇವಲಾಪುರ 
ತಿರುಮಲೈ 
ತಿರುಮಲೈ 
ಕಾಳಹಸ್ತಿ 
ಹಂಪಿ 


ತಿರುಮಲೈ 


ತ್ರಿಯಂಬಕಪುರ 
ಕಾಳಹಸ್ತಿ 
ತಿರುಮಲೈ 
ತಿರುಮಲೈ 
ತಿರುಮಲೈ 
ಬಾಗೂರು 
ಕಲವರಹಳ್ಳಿ 


ಉದ್ಯಾವರ 


1514-1515 


1514-1515 


16-01-1515 


16-02-1515 


19-03-1515 


17-04-1515 


15-04-1513 


25-07-1515 


05-08-1515 


24-08-1515 


19-10-1515 


12-10-1515 


23-10-1515 


25-10-1515 


10-12-1515 


13-02-1516 


05-04-1516 


09-06-1516 


29-06-1516 


೪೧೧ 


SII XX 

EC VII(Rev) Md 79 
EC XI(Old) KG 25 
SI IV 254 

EC XII(Old) TM 3 
EC VI(Old) SK25 


SI IX 2 500 


EC VI(Old) Mg 88 
EC IX(Old) BN 80 


EC XIKOld) DG 107 
EC XI(Old) HK 128 


EC XII(Old) SI 51 
TDI I 77 

EC IV (Rev) CH 162 
SII IX P-2 501 

SII VI 212 

EC X1 HK (Old) 


SII IX 11 506 


ಸೋಮದೇವಪಾಳ್ಯ 


ಬಳ್ಳಾರಿ 
೪ 
ತುಮಕೂರು 
ಶಿವಮೊಗ 
[a 


ಕರ್ನೂಲು 
ಕರ್ನೂಲು 


ಚಿಕ್ಕಮಗಳೂರು 
ಅಗರ 
ದಾವಣಗೆರೆ 


ಚಿತ್ರದುರ್ಗ 


ತುಮಕೂರು 


ಚಿತ್ತೂರು 


ಚಾಮರಾಜನಗರ 


ಅನಂತಪುರ 


ದಕ್ಷಿಣ ಕನ್ನಡ 
ಚಿತ್ರದುರ್ಗ 


ಅನಂತಪುರ 


ಹಂಪಿ 


ಅರಸನಗೆರೆ 
ಶ್ರೀಶೈಲಿ 
ಶ್ರೀಶೈಲ 


ಮುಚ್ಚ 


ಮಲೆಯಬೆನ್ನೂರ 
ಆಲನಹಳ್ಳಿ 


ನಾಡೂರು 


ತಿರುಮಲೈ 
ಹೊಂಗನೂರು 


ಉರವಕೊಂಡ 


ಮೂಡಬಿದರೆ 


29-06-1516 


10-08-1516 


01-09-1516 


08-10-1516 


09-10-1516 


30-10-1516 


04-11-1516 


14-12-1516 


1516-1517 


17-03-1517 


05-08-1517 


24-09-1517 


26-10-1517 


20-11-1517 


01-12-1517 


1517-1518 


16-01-1518 


12-03-1518 


12-03-1518 


EC VIl(Rev) HN219 ಹಾಸನ 


EC VI (01d) MG 39 uಚಕ್ಕಮಗಳೂರು 


EC V (Rev) MY 194 ಮೈಸೂರು 


EC VII (Rev) AG163 ಹಾಸನ 


EC IV(Rev) CH 153 


SIH IX 11 503 


EC XI DD) Ma 68 
EC XI(Old) S121 


EC VIll(Rev) HN124 


SI IX 11 502 


SI IX 11 505 


EC IV(Rev) CH 233 
ECIV(1975) CH 119 
EC XI(Old) HK 70 


EC IV(Rev) CH 60 


SIH IX 1 507 


EC IV(Rev) CH 175 


SI IX 1 508 


EC XI(Old) KN 73 


EC XI(Old) HK 108 


ಮೈಸೂರು 


ಬಳಾರಿ 

೪ 
ಬೆಂಗಳೂರು 
ತುಮಕೂರು 


ಹಾಸನ 


ಚಾಮರಾಜನಗರ 
ಚಾಮರಾಜನಗರ 
ಚಿತ್ರದುರ್ಗ 
ಚಾಮರಾಜನಗರ 
ಅನಂತಪುರ 
ಚಾಮರಾಜನಗರ 
ಕರ್ನೂಲು 
ಕಾನಕಾನಹಳ್ಳಿ 


ಚಿತ್ರದುರ್ಗ 


ಬಿಟುಗೊಂಡನಹಳಿ 
Ww ೪ 


ಗುರೂರು 
ಸಿಂಗನಕುಪ್ಪೆ 
ಇರಸವಾಡಿ 
ಸೋಗಿ 
ಅರಸಿನಕುಂಟೆ 
ಕಾಮಗೊಂಡನಪಳ್ಳಿ 
ಜೋಡಿಕುಪ್ರೆ 
ಹಂಪೆ 

ಕಾಳಹಸ್ತಿ 
ಭಂಡಿಗೆರೆ 
ದೇಮಲ್ಲಿ 
ತ್ಯಾಗಲಹಳ್ಳಿ 
ಹೊಂಗನೂರು 
ಚೋಳಸಮುದಂ 
ನಂಜರಾಜಪುರ 
ಆದವಾನಿ 
ಹರಿಹರ 


ಹೊನ್ನೇನಹಳ್ಳಿ 


೪೧೩ 


25-04-1518 EC XVIIMB 19(Rev) ಕೋಲಾರ ಸೋಮೇಶರಪಾಳ್ಯ 
24-05-1518 EC VIII(Old) SB 278 ಶಿವಮೊಗ್ಗ ದೇವಸ್ಥಾನ ಹಕ್ಕಲು 
03-06-1518 EC IV(Rev) CH 239 ಹೊಂಗಲವಾಡಿ 

01-08-1518 SIIIX1ii509 ಬಳ್ಳಾರಿ ಎತ್ತಿನಬೂದಿಹಾಳು 
15-10-1518  SIIIX 11510 ಬಳ್ಳಾರಿ ಕಮಲಾಪುರ 
18-10-1518 ECXI(Old) HK84 ತ್ರದುರ್ಗ ಗಂಗಸಮುದ 
1518-1519 EC VIIK(Rev)HN 110 ಹಾಸನ ತೇವದಹಳ್ಳಿ 
12-01-1519 ECXI(Old) HK 73 uಿತದುರ್ಗ ರಾಮಗಿರಿ 
10-03-1519 EC V(Rev)TN 168 ಮೈಸೂರು ಮಾದಾಪುರ 
02-04-1519 ECIV(Rev) YI 168 ಮೈಸೂರು ಅಳಕೆರೆ 
14-05-1519 SIIXVII1280 ಗದಗ ಗದಗ 
15-06-1519 EC VI(Rev)135 ಮಂಡ್ಯ ಮೇಲುಕೋಟೆ 
30-09-1519 ECIIl(Rev) NJ 143 ಮೈಸೂರು ಕಣೇನೂರು 
09-10-1519 EC V(Rev)TN 289 ಮೈಸೂರು ಹೊಸಪುರ 
25-10-1519  SITIXii51l ದಕ್ಷಿಣ ಕನ್ನಡ ಬಸರೂರು 
05-11-1519 ECIIl(Rev) NJ 149 ಮೈಸೂರು ಕಪ್ಟುಸೋಗೆ 
03-12-1519 ECIX(Old) DB 19 ಬೆಂಗಳೂರು ಕಂಚಿಗನಾಳು 
1519-1520 ECXIK(OldCT 62A ಕೋಲಾರ ಹೊಸಹಳ್ಳಿ 
30-01-1520 EC VIKOld) HL101 dಿವಮೊಗ್ಗ ಹೊನ್ನಾಳಿ 
01-04-1520 SIIIX 2512 ದಕ್ಷಿಣ ಕನ್ನಡ ಬಸರೂರು 


೪೧೪ 


07-06-1520 ECIV(Rev) CH255 ಚಾಮರಾಜನಗರ ಅಂಚವಾಡಿ 
28-07-1520 ECIX(Old) MA 11 ಬೆಂಗಳೂರು ನಾಗಸೆಟ್ಟಿಹಳ್ಳಿ 
18-08-1520 ECIV(Rev)SI11 ಬೆಂಗಳೂರು ಬಸವನಹಳ್ಳಿ 
30-10-1520 EC VI(Old) MG27 ಚಿಕ್ಕಮಗಳೂರು ದೇವವ್ಯಂದ 
1520 EC XVII(Rev)KL148 ಕೋಲಾರ ಗೆಡ್ಡೆ ಕಣ್ಣೂರು 
03-01-1521 EC III(Rev) GU119 ಮೈಸೂರು ತೆರಕಣಾಂಬಿ 


03-01-1521 ECIV(Rev) CH388 uಾಮರಾಜನಗರ ಹೆಗ್ಗೊಠಾರ 


15-01-1521 EC V(Rev)TN225 ಮೈಸೂರು ಕಳಿಯೂರು 
15-01-1521 SIIIV 250 ಬಳ್ಳಾರಿ ಹಂಪಿ 
05-03-1521 TDIIII85-286 ಚಿತ್ತೂರು ತಿರುಮಲೈ 
09-03-1521 SIIIX PT2513 ಕರ್ನೂಲು ಬೊಳಗೋಟಿ 


16-06-1521 ತೆಲಂಗಾಣ ಶಾಸನಮುಲು ಮೆಹಬೂಬ್‌ನಗರ ಅಲಂಪಹುರ 
I1(2) 142 


16-06-1521 ತೆಲಂಗಾಣ ಶಾಸನಮುಲು ಮೆಹಬೂಬ್‌ನಗರ ಅಲಂಪಹುರ 


(2) 144 
1-11-1521 ECX(Old) MB 3 ಕೋಲಾರ ಮುಳಬಾಗಿಲು 
02-12-1521 ECII1(1974) GU150 ಮೈಸೂರು ತ್ರಿಯಂಬಕಪುರ 
28-12-1521 ECIII (Rev) GU156 ಮೈಸೂರು ಕೋಡಿಹಳ್ಳಿ 


28-12-1521 ECIII (Rev) GU134 ಮೈಸೂರು ತ್ರಿಯಂಬಕಪುರ 


11-01-1522 


26-01-1522 
13-02-1522 
13-02-1522 
28-04-1522 


28-04-1522 
23-06-1515 


05-07-1522 
16-08-1522 
05-09-1522 
30-09-1522 
20-04-1523 
29-04-1523 
06-08-1523 
09-10-1523 
1522-1523 

02-01-1524 


ಜನವರಿ ಫೆಬ್ರವರಿ 


1524 


15-03-1524 


೪೧೫ 


EC IX(Rev) BL 11 
EC XV(Old) BL 57 


EC IV(Rev) KO 82 
KT NO 68 
KT NO 69 
KT NO 68 


ECXIK(Old) TP50 
SITIV 249 


EC XI(Old) HK120 
EC X(Old) SD 10 
ECII (Rev)HG 134 
SH IX 1 514 

EC X(Old) GD36 
ECIV (Rev) CH224 
ECIV (Rev) CH258 
EC XII(Old) GB 51 
EC IX(0ld) HT 57 


EC X(0ld) CT 56 


SII VI 343 


ಹಾಸನ 


ಚಾಮರಾಜನಗರ 
ಕಾರವಾರ 
ಕಾರವಾರ 
ಕಾರವಾರ 
ತುಮಕೂರು 


ಬಳಾರಿ 
ಫಿ 


ಚಿತ್ರದುರ್ಗ 
ಕೋಲಾರ 
ಮೈಸೂರು 
ಬಳ್ಳಾರಿ 
ಕೋಲಾರ 
ಮೈಸೂರು 
ಮೈಸೂರು 
ತುಮಕೂರು 
ಬೆಂಗಳೂರು 


ಕೋಲಾರ 


ಉಡುಪಿ 


ಬೇಲೂರು 


ಹನೂರು 
ಕೈಕಿಣಿ 


ಕೈಕಿಣಿ 


ಕೈಕಿಣಿ 


ಕೈದಾಳು 


ಹಂಪಿ 


ಬಾಗೂರು 
ಸುಗಟೂರು 
ಸೋಗಳ್ಳಿ 
ಕುರಿಕುಪ್ಪೆ 
ಹಲಕೂರು 


ಹರಳುಕೋಟೆ 


ಚೌಳಿಕೇರಿ 


೪೧೬ 


16-04-1524 ECIX(Old) MA 6  ಬೆಂಗಳೂರು(ಗ್ರಾ) ಮಾಗಡಿ 


10-07-1524 ECIX(Rev) BL 159 ಹಾಸನ ಬೇಲೂರು 
EC V(Old) BL 78 


04-08-1524 EC VI(Old) MG 62 uಕ್ಕಮಗಳೂರು ಕಳಸ 


07-11-1524 SIIIX1ii515 ದಾವಣಗೆರೆ ಚಟ್ನಹಳ್ಳಿ 
26-11-1524 ECIX(Old) MA82 ಬೆಂಗಳೂರು ಮಾರೇನಹಳ್ಳಿ 
20-12-1524 EC VIl(Rev) NG164 ಮಂಡ್ಯ ತಿಟ್ಟನಹಳ್ಳಿ 
1524-1525 PR Viayanagara ಬಳ್ಳಾರಿ ಹಂಪಿ 
83-84 No.16 
30-01-1525 SIIIX1i1516 ಅನಂತಪುರ ವೆಲಪಮಡುಗು 
03-12-1517 
1-11-1519 SIIIV 255 ಬಳ್ಳಾರಿ ಹಂಪಿ 
17-10-1525 
21-10-1525 ECX(Old)MR35 ಕೋಲಾರ ಉಳ್ಳೇರಹಳ್ಳಿ 
IBID XVII(Supplement) 
28-10-1525 SIIIX11518 ಅನಂತಪುರ ಕಂಬದೂರು 
07-11-1525 SITIX 11518 ಅನಂತಪುರ ಕೋನಕೊಂಡ್ಲ 
1525-1526 SITIX 11517 ದಕ್ಷಿಣ ಕನ್ನಡ ಬಸರೂರು 
1525-1526  ECIX(Old) DV31 ಬೆಂಗಳೂರು ವಡಿಗೇನಹಳ್ಳಿ 
12-02-1526 SITIX 11520 ದಕ್ಷಿಣ ಕನ್ನಡ ವಡೇರಹೋಬಳಿ 


೪೧೭ 


25-03-1526 EC VI(Old) SK 254 


EC VII&VIII Shimoga ಶಿವಮೊಗ್ಗ ಬಂದಕಣಕಿಕೆ 
Supplement SK 234 
28-03-1513 ECXI(Old) JL 41 ಚಿತ್ರದುರ್ಗ ದಿಬ್ಬಗೂರು 
24-06-1526 KIVI69 ಧಾರವಾಡ 


12-03-1526 SIIV 277 


09-09-1514 ಬಳ್ಳಾರಿ ಹಂಪಿ 
27-07-1519 

24-06-1526 ECV (Rev) TN 248 ಮೈಸೂರು ಹೆಮ್ಮಿಗೆ 
30-07-1526 EC VIl(Rev) NG123 ಮಂಡ್ಯ ಕಾಳಿಂಗನಹಳ್ಳಿ 
30-07-1526 EC VIl(Rev) NG124 ಮಂಡ್ಯ ಕಾಳಿಂಗನಹಳ್ಳಿ 
07-10-1526 EC III(Rev) NJ298 ಮೈಸೂರು ಅಂಕುಶಯ್ಕನಪುರ 
21-10-1526 


1526-1527 ECIV(Rev) CH305 uಾಮರಾಜನಗರ ಮಾದಲವಾಡಿ 


03-03-1527 ತೆ.ಶಾಸನಮುಲು ಮೆಹಬೂಬನಗರ ಚೆನ್ನಿಪಾಡು 

II No. P-148 
11-04-1527 SIIXVII1281 ಹಾವೇರಿ ಹನುಮಾಪುರ 
13-04-1527 ECIIl(Rev) NG 251 ಮೈಸೂರು ಕಲ್ಕುಂದ 
13-04-1527 ECIIl(Rev) NJ 246 ಮೈಸೂರು ಬಿಳಿಗೆರೆ 
13-04-1527 ECX(Old) MB37 ಕೋಲಾರ ಸೊನ್ನೆವಾಡಿ 


26-05-1527 EC V(Rev) TN 258 ಮೈಸೂರು ತತ್ತವಾಡಿ 


೪೧೮ 


31-05-1527 ECIX(Old) DB15  uೆಂಗಳೂರು ಹಾಡೋನಹಳ್ಳಿ 


29-06-1527 

31-05-1527 EC X(Old) CT 57 ಕೋಲಾರ ಅಲಂಗಿರಿ 
29-06-1527 

05-06-1527 SIIIXii521 ಕರ್ನೂಲು ಚೆರುವು ಬೆಳಗಲ್ಲು 
05-07-1527 

04-08-1527 ECIII(Rev) HG 113 ಮೈಸೂರು ಮಾಸಹಳ್ಳಿ 
07-08-1527 SIIIX1i1i522 ದಾವಣಗೆರೆ ಗುಡಿಹಳ್ಳಿ 


20-11-1527 ECIX(Old) CP24  Wೆಂಗಳೂರು ಕೋಟಿಹಳ್ಳಿ 
07-12-1527 KIIII No.7 ಕಾರವಾರ ಮೂಡಭಟ್ಡ್ಟಳ 
27-12-1527 EC IV(Rev) CH100 ಚಾಮರಾಜನಗರ ಉಮತೂರು 


29-12-1527 ECIV(Rev) CH387 uಾಮರಾಜನಗರ ಹೆಗೊಠಾರ 


24-01-1528 EC VI(Rev) SR2 ಮಂಡ್ಯ ಶ್ರೀರಂಗಪಟ್ಟಣ 

23-01-1528 EC VI(Rev) PP134 ಮಂಡ್ಯ ಮೇಲುಕೋಟೆ 

10-02-1528 ECX(Old) GD82 ಕೋಲಾರ ಚನ್ನರಾಯನಹಳ್ಳಿ 

19-02-1528 PRof Vijayanagar ಬಳ್ಳಾರಿ ಹಂಪೆ 
83-84/No.19 


11-04-1528 ECIV(Rev) CHI1 ಚಾಮರಾಜನಗರ ಆಲದೂರು 
1527 EC IV(Rev) TN132 ಮೈಸೂರು ಮರಡೀಪುರ 


29-04-1528 EC XI(0Old) DG106 ದಾವಣಗೆರೆ ಮಲೆಯಬೆನ್ನೂರ 


18-05-1528 


25-05-1528 


29-06-1528 


31-07-1528 


05-03-1528 


30-08-1528 


14-10-1528 


1528-1529 


13-01-1529 


13-01-1529 


13-01-1529 


16-01-1529 


07-02-1529 


07-02-1529 


23-04-1529 


21-04-1528 


23-04-1529 


09-08-1529 


೪೧೯" 


EC XII(O1d) CK37 ತುಮಕೂರು 
EC IV(Rev) CH112 ಚಾಮರಾಜನಗರ 
EC VIK1977)SB8 ಮಂಡ್ಯ 

SI IX 11 523 ಬಳ್ಳಾರಿ 
ECVII (Rev) HN 84 ಹಾಸನ 

SI IX 1 524 ಬಳ್ಳಾರಿ 

SI IX 1 525 ದಕ್ಷಿಣ ಕನ್ನಡ 
EC X(Old) BP5 ಕೋಲಾರ 
SI IX 11 526 ಚಂಗಲ್‌ಪೇಟೆ 
SIH IX 1 527 ಚಂಗಲ್‌ಪೇಟೆ 
SI IX 1 528 ಬಳ್ಳಾರಿ 

SHI XV 250 ಗದಗ 

EC IIlK(Rev)WJ 93 ಮೈಸೂರು 
ECXVI CK 83 ತುಮಕೂರು 
EI1 No XLVI ಬಳ್ಳಾರಿ 

AP 398 FF: SI1-1-264 


ತೆ ಶಾಸನಮುಲು ಮೆಹಬೂಬನಗರ 
I1 No.6PP 149 FF 
EC IX(Rev) BL455 ಹಾಸನ 


MAR 1943 No.20 


ಹುಳಿಯಾರು 


ಆಲದೂರು 


ಮೊರಬ 


ಬೇತಮಂಗಲ 
ನಾಗಲಾಪುರಂ 
ನಾಗಲಾಷುರಂ 


ಹಾವಿನಹಾಳು 


ವೀರಾಷಮರ 
ಗುಮ್ಮಗೋಳ 
ನಂಜನಗೂಡು 
ಪಂಕಜನಹಳ್ಳಿ 


ಹಂಪಿ 


ನಾಗಲಾಷುರಂ 


ಕಲಹಳ್ಳಿ 
ನಾ 


19-08-1529 


1529-1530 


09-01-1530 


28-12-1531 


೪೨೦ 


EC IX (Old) MA 54 
EC VI(Old) SG 18 
SIH IX11 529 


EC IV(Rev) CH89 


ಬೆಂಗಳೂರು 
ಚಿಕ್ಕಮಗಳೂರು 
ಬಳ್ಳಾರಿ ಜಿಲ್ಲೆ 


ಚಾಮರಾಜನಗರ 


ಅನುಬಂಧ : ನಾಲ್ಕು 


ತೆಲುಗು ಶಾಸನ ಸೂಚಿ 


ದಿನಾಂಕ 


24-10-1509 


25-03-1510 


13-10-1510 


14-10-1510 


14-10-1510 


1512-1513 


10-02-1513 


10-02-1513 


10-02-1513 


02-05-1513 


13-06-1513 


25-07-1513 


24-02-1514 


02-06-1514 


09-06-1514 


೪೨೧ 


ಅನುಬಂಧ : ನಾಲ್ಕು 


ತೆಲುಗು ಶಾಸನ ಸೂಚಿ 


ಶಾಸನದ ಆಕರ 


SII XVI No. 45 


SII XVI No. 46 


NDI-IT OM 46 


SII XVI No. 48 


IAP. CU-I1 No.66 


SII XVI No. 49 


TTDI-II No.32,38 


TTDI-IN No.41,49 


TTDI-II No.51,50 


TTDI-II No.60 


SIH XVI No. 50 


IAP CU-II No.69 


SII IV No.800 


SII XVI No.51 


NDI-III UD 40 


ಅನಂತಪುರ 


ಚಿತ್ತೂರು 


ಅನಂಪುರ 
ಚೆಂಗಲ್‌ಪೇಟ್‌ 


ನೆಲ್ಲೂರು 


ತಾಲ್ಲೂಕು 


ಪೆನುಗೊಂಡ 


ಚಂದಗಿರಿ 


ಕಾಂಚೇಷುರಂ 


ಉದಯಗಿರಿ 


06-07-1514 


06-07-1514 


06-07-1514 


20-08-1514 


20-08-1514 


02-09-1514 


08-07-1515 


25-07-1515 


25-10-1515 


21-12-1515 


14-01-1516 


08-02-1516 


29-03-1516 


09-11-1516 


1516-1517 


14-01-1517 


14-01-1517 


12-03-1517 


೪೨೨ 


TTDI-II No.74 


TTDI-UI No.71 


TTDI-III No.68 


NDI-II PO 36 


NDIT-I1 PO 4 


NDT-I1 KA 27 


SII-VI No.248 


SII XVI No.52 


TTDI-II No.76 


SII XVI No.53 


NDI-III PO 29 


SII XVI No. 54 


SII XVI No.694,696 


SII Vol XVI No.55S 


SII XVI No.56 


SII XVINo.57 


SIH XVI No.58 


SII XVI No.59 


ಬಳಾರಿ 


ಚೆಂಗಲ್‌ಪೇಟ್‌ 


ಚೆಂಗಲ್‌ಪೇಟ್‌ 


ಗುಂಟೂರು 


ಚಿನ್ನಕಂಚೀಪುರ 
ಚಿನ್ನಕಂಚೀಪುರ 


ಬಾಪಟಬ 
[ee] 


23-03-1517 


19-06-1517 


19-06-1517 


19-06-1517 


29-06-1517 


14-12-1517 


26-01-1518 


09-02-1518 


26-02-1518 


17-03-1518 


15-04-1518 


25-04-1518 


25-04-1518 


26-07-1518 


15-10-1518 


22-11-1518 


15-12-1518 


09-02-1519 


14-04-1519 


೪೨೩ 


SII XVI No.62 


SII XVINo.60 


IAP CU-II No.75 


1AP CU-II No.76 


SII XVI No.61 


1 AP CU-II No.77 


NDI-III OM 71 


SII XVI No.63 


SII IV No. 997 


1 AP CU-II No.79 


SII XVI No.64 


SII XVI No. 65 


SII IV No. 780 


SII IV No. 702 


SII XV No. 66 


SII XVI No. 67 


NDI III OM 114 


SI IV No. 981 


NDIIAt28 


ಅನಂತಪುರ 
ಕಡಪ 
ಪ್ರಕಾಶಂ 


ಗುಂಟೂರು 


ಕಮಲಾಪುರಂ 


ನರಸರಾವ್‌ಪೇಟ್‌ 


ಜಮ್ಮಲಮಡುಗು 


ಒಂಗೋಲು 


ನರಸರಾವ್‌ಪೇಟ್‌ 


ಅವನಿಗಡ್ಡ 


ಪೊದ್ದುಟೂರು 


ಜಮ್ಮಲಮಡುಗು 


ಕಮಲಾಪುರ 


ವಿಜಯವಾಡ 


ಗುಂಟೂರು 


ಕಮಲಾಪುರ 


೪೨೪ 


10-07-1519 SII XVI No. 85 ಅನಂತಪುರ ಧರ್ಮಾವರ 
08-08-1519 SII VI No. 695 ವಿಶಾಖಪಟ್ಟಣ ಸಿಂಹಾಚಲ 
06-11-1519 SII XVI No. 68 ಆರ್ಕಾಟ್‌ ವಿಲ್ಲುಪುರಂ 
02-05-1520 EI VI No.22 ಗುಂಟೂರು ನರಸರಾವ್‌ಪೇಟ 
02-05-1520 SILVI. No.232 ಗುಂಟೂರು ಸತ್ತೆನಪಲ್ಲಿ 
03-05-1520 NDILIIL. Ka.30 ಪಕಾಶಂ ಕಂದುಕೂರು 
03-05-1520 NDLIII. Po.14 ಪ್ರಕಾಶಂ ಹೊದಿಲಿ 
23-05-1520 IAP.CU.II.82 ಕಡಪ ಕಮಲಾಷುರಂ 
27-05-1520 SIILXVI. No.69 ಕಡಪ ರಾಯಚೋಟಿ 
31-05-1520 NDLIAt6 ನೆಲ್ಲೂರು ಆತ್ಮಕೂರು 
17-02-1521 TTDILVOL.IN.No.80 uಿತ್ತೂರು ಚಂದಗಿರಿ 
07-04-1521 IAP.CU.IIl. No.84 ಕಡಪ ಪೊದ್ದಟೂರು 
23-05-1521 SIILXVI. No.70 ಕಡಪ ಜಮ್ಮಲಮಡುಗು 
16-08-1521 SILXVI. No.7 ಚಂಗಲ್‌ಪೇಟೆ ಚಿನ್ನಕಂಟಿ 
14-11-1521 SII.X VI. No.72 ಕೃಷ್ಣಾ ಮೇಲೂರು 
13-05-1522 SILXVI.No.73 ಗುಂಟೂರು ನರಸರಾವುಪೇಟೆ 
28-12-1522 SIILXVI. No.74 ಅನಂತಪುರ ಕಲ್ಯಾಣದುರ್ಗ 
12-08-1523 SILXVI. No.75 ಚಿತ್ತೂರು ಮದನಪಲ್ಲಿ 
14-08-1524 SIILXVI. No.89 ಅನಂತಪುರ ಹಿಂದೂಪುರ 
07-11-1524 SIL.XVI. No.90 ಅನಂತಪುರ ಹಿಂದೂಪುರ 


21-12-1524 


20-05-1525 


29-12-1525 


29-12-1525 


29-12-1525 


23-05-1526 


10-08-1526 


03-03-1527 


15-06-1527 


21-06-1527 


28-07-1527 


11-08-1527 


26-08-1527 


23-11-1527 


03-11-1528 


23-04-1529 


23-04-1529 


23-04-1529 


28-07-1529 


17-10-1529 


೪೨೫ 


SIL.X VI. No.76 


SIL.X VI. No.77 


SIL.X VI. No.78 


SII. VOL.XVI. No.79 


NDILIDO. No.22 


IAP.CU.I. No.90 


IAP.CU.U. No.92 


VOL.I. P.146.47 


SII.X VI. No.80 


IAP.CU.U. No.103 


SII.X VI. No.81 


NDILI.KA.No.77 


IAP.CU.II. No.95 


IAP.CU.U. No.96 


IAP.CU.I]. No.97 


SIIL.X VI. No.82 


SIL.X VI. No.83 


SIL.X VI. No.84 


NDI.IL.Da. No.53 


SIIL.X VI. No.86 


ಚಂಗಲ್‌ಪೇಟ 


ಮಹಬೂಬ್‌ನಗರ 


ದಕ್ಷಿಣ ಅರ್ಕಾಟ್‌ 


ಕರ್ನೂಲು 


ಅನಂತರ 


ಕಾಂಚೇಷಮರಂ 


ಅಲಂಪುರ್‌ 
ದಿಂಡಿವನಂ 
ಕುಡುಮಲದಿನ್ನೆ 
ಕಮಲಾಪುರಂ 


ಕಂದುಕೂರು 


28-03-1530 


15-04-1531 


೪೨೬ 


SIL.X VI. No.87 


IAP.CU.UI. No.l 


IAP.CU.U. No.99 


NDILII.Ka. No.39 


TTDLUHI. No.69 


NDILII.Ra. No.52 


SIL.X VI. No.88 


TTDI.VOL.II.No.82 


ಅನುಬಂಧ : ಐದು 


ಪರಾಮರ್ಶನ ಸಾಹಿತ್ಯ 


ಅಹೋಬಲ 


ಸಂ. ಕಣ್ಣನ್‌ ಕೆ ಎಸ್‌ 


ಈಶ್ವರ ದತ್ತು ಕುಂದೂರಿ 


ಕಲಬುರ್ಗಿ ಎಂ ಎಂ 


ಕಲಬುರ್ಗಿ ಎಂ ಎಂ 


ಕುಶಾಲಪುಗೌಡ ಕೆ 


ಅನುವಾದಕ 


ಕೊಟ್ರಯ್ಯ ಸಿ ಟಿ ಎಂ 


ಗಣೇಶ್‌ ಕೆ ಆರ್‌ 


ಗೋಪಾಲ ಬಾರಾ 


ಚಿದಾನಂದಮೂರ್ತಿ ಎಂ 


ಪರಾಮರ್ಶನ ಸಾಹಿತ್ಯ 


೨೦೦೧ 


೨೦೧೦ 


೧೯೯೪ 


೧೯೮೭ 


೨೦೧೧ 


೨೦೦೧ 


೧೯೯೬ 


೧೯೯೫ 


೧೯೭೯ 


ಕನ್ನಡ 


ವಿರೂಪಾಕ್ಷವಸಂತೋತ್ತವ ಚಂಪೂ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ 


ಭಗ್ಗ ವಿಜಯನಗರ ಚರಿತ್ರೆ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ 


ಕರ್ನಾಟಕದ ಕೈಫಿಯತ್ತುಗಳು 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ 


ಮಹಾರಾಷ್ಟದ ಕನ್ನಡ ಶಾಸನಗಳು 
ಮುಂಬೈ ವಿಶ್ವವಿದ್ಯಾಲಯ 


ಮುಂಬೈ 


ಗಂಗಾಂಬಿಕೆಯ ಮಧುರಾವಿಜಯಂ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ 


ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ 
ಕನ್ನಡ ವಿಶ್ವವಿದ್ಯಾಲಯ 

ಹಂಪಿ 

ಆಂಧ್ರಪ್ರದೇಶದ ಕನ್ನಡ ಶಾಸನಗಳು ಒಂದು ಅಧ್ಯಯನ 
ಕನ್ನಡ ಸಾಹಿತ್ಯ ಪರಿಷತ್ತು 

ಬೆಂಗಳೂರು 

ಕನ್ನಡ ಶಾಸನಗಳು 

ಕನ್ನಡ ಸಾಹಿತ್ಯ ಪರಿಷತ್ತು 

ಬೆಂಗಳೂರು 

ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಮೈಸೂರು ವಿಶ್ವವಿದ್ಯಾನಿಲಯ 


ಮೈಸೂರು 


೧೦. 


೧೧. 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೪೨೮ 


ದೀಕ್ಷಿತ ಜಿ.ಎಸ್‌. ಮತ್ತು ೧೯೯೭ 
ಭಾರ್ಗವಿಶಿವಯ್ಯ 

ದೀಕ್ಷಿತ ಜಿ ಎಸ್‌ ೧೯೮೬ 
ನರಸಿಂಹಮೂರ್ತಿ ಎವಿ ೧೯೯೬ 


ನಿರುಪಮಾ(ಅನು) ೨೦೧೦ 
ನಾಗಯ್ಯ ಜೆ ಎಂ ೧೯೯೨ 
ನಾಯಕ ಹಾ ಮಾ ೧೯೮೧ 
ಪಾಂಡುರಂಗರಾವ್‌ ದೇಸಾಯಿ ೨೦೦೮ 


ಭಟ್‌ಸೂರಿ ಕೆ ಜಿ (ಸಂ) ೨೦೦೯ 


ಭೂಸನೂರುಮಠ ಸಂಶ ೧೯೮೮ 


ಸಂಪಾದಕರು 


ಶ್ರೀ ಕೃಷ್ಣದೇವರಾಯನ ಜೀವನ ಸಾಧನೆ 
ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 


ಸೂರು 


ಪ್ರಾ 


% ¢ 
ed 


ಲ 
ಶ್ರೀಕೃಷ್ಣದೇವರಾಯ ಮತ್ತು ಕನ್ನಡ 
ಬಿಎಂಶ್ರೀ ಪ್ರತಿಷ್ಠಾನ 
ಬೆಂಗಳೂರು 


ವಿಜಯನಗರದ ನಾಣ್ಯ ಸಂಪತ್ತು 
ಪ್ರಸಾರಾಂಗ 


ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು 


ಶ್ರೀಕೃಷ್ಣದೇವರಾಯನ ಆಮುಕ್ತ ಮಾಲ್ಕದ 
ಕನ್ನಡ ವಿಶ್ವವಿದ್ಯಾಲಯ 


ಹಂಪಿ 


ಆರನೆಯ ವಿಕ್ರಮಾದಿತ್ಯನ ಕನ್ನಡ ಶಾಸನಗಳು 
ಶ್ರೀ ನಾಗನೂರು ರುದ್ರಾಕ್ಷಿಮಠ 
ಬೆಳಗಾವಿ 


ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ-೫ 
ಮೈಸೂರು ವಿಶ್ವವಿದ್ಧಾನಿಲಯ 


ಮೈಸೂರು 


ವಿಜಯನಗರ ಸಾಮ್ರಾಜ್ಯ 
ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲ 
ಧಾರವಾಡ 


ಕರ್ನಾಟಕ ಶಾಸನ ಸಂಶೋಧನೆ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ 

ವಿಜಯ ಕಲ್ಯಾಣ 


ಮಹಾಕವಿ ಹರಿಹರ ಸ್ಮಾರಕ ಸಂಶೋಧನ ಕೇಂದ್ರ 


ಹಂಪಿ 


೧೯ 


೨೦. 


೨೦. 


೨೨. 


೨೩. 


೨೪. 


೨೫. 


೨೬. 


ತಟ 


ಮುರಿಗೆಪ್ರ ಎ (ಸಂ) 


ರಾಜಶೇಖರ ಎಸ್‌ 


ರಾಮಚಂದ್ರರಾವ್‌ ಎಸ್‌ ಕೆ 


ಲಕ್ಮಣ ತೆಲಗಾವಿ (ಸಂ) 
ME 


ಲಕ ಣ ತೆಲಗಾವಿ (ಸಂ) 
ME 


ಲಕ ಣ ತೆಲಗಾವಿ 
0 


ವಿವೇಕ ರೈ ಬಿ. ಎ. (ಸಂ) 


ವೆಂಕಟರಾಯ ಆಲೂರು 


೪೨೯ 


೨೦೦೮ 


೧೯೮೦ 


೨೦೧೧ 


೨೦೦೯ 


೨೦೧೦ 


೨೦೦೫ 


೧೯೭೦ 


ವೆಂಕಟರಮಣಯ್ಯ ನೇಲಟೂರು ೨೦೦೬ 


ಕೃಷ್ಣದೇವರಾಯ 
ಆಯ್ದ ಲೇಖನ ಸಂಪಹುಟ, ಕನ್ನಡ ವಿಶ್ವವಿದ್ಯಾಲಯ 


ಹಂಪಿ 


ವಿಜಯನಗರ ಕಾಲದ ಘಟನಾವಳಿ ಸೂಚಿ 
ಸುಜಾತ ಪಬ್ಲಿಕೇಷನ್ಸ್‌ 


ಧಾರವಾಡ 


ತಿರುಪತಿ ತಿಮ್ಮಪ್ಪ 
ಐ.ಬಿ.ಎಚ್‌. ಪ್ರಕಾಶನ 


ಬೆಂಗಳೂರು 


ರಾಮಾಜಿ ತಿರುಮಲ ಹರಿತಾರೆಯ ರಾಮರಾಜನ ಬಖ್ಯೆರು 
ಕನ್ನಡ ವಿಶ್ವವಿದ್ಯಾಲಯ 


ಹಂಪಿ 


ವಿಜಯನಗರಕಾಲದ ರಾಮಾನುಜ ಕೂಟಗಳು 
ಕನ್ನಡ ವಿಶ್ವವಿದ್ಯಾಲಯ 

ಹಂಪಿ 

ಎಪತ್ತೇಳು ಪಾಳೆಯಗಾರರು 

ವಾಲ್ಡೀಕಿ ಸಾಹಿತ್ಯ ಸಂಪದ 

ಹರ್ತಿಕೋಟೆ 

ಪ್ರವಾಸಿಕಂಡ ವಿಜಯನಗರ 

ಕನ್ನಡ ವಿಶ್ವವಿದ್ಯಾಲಯ 

ಹಂಪಿ 


ಕರ್ನಾಟಕ ಗತವೈಭವ 


ಸಮಾಜ ಪುಸ್ತಕಾಲಯ 


ದ್ರಾವಿಡ ವಿಶ್ವವಿದ್ಯಾಲಯ 


೨೮. 


೨. 


೩೦. 


೩೧. 


೩೨. 


೩೨. 


೩೪, 


೩೫. 


ಹಿ೬. 


೪೩೦ 


ವೆಂಕಟರಮಣಯ್ಯ ನೇಲಟೂರು ೨೦೧೦ 


ವೆಂಕಟರಾಮಪ್ಪ ಕೆ ೧೯೭೪ 


ವೆಂಕಟರಂಗೋಕಟ್ಟಿ (ಸಂ) ೧೮೯೩ 


ಶೇಷಾಶಾಸಿ ಆರ್‌ ೧೯೮೨ 


ಶಾಮಶಾಸಿ ಆರ್‌ (ಸಂ) ೧೯೭೩ 
ಮೆ 


ಶಾಮರಾವ್‌ ಷು. ಲ ೧೯೫೬ 


ಸಾಲೆತೊರೆ ಬಿ ಎ ೧೯೪೧ 


ಪಾಂಡುರಂಗರಾವ್‌ ದೇಸಾಯಿ 


ರಾಮಚಿಂದರಾವ್‌ ಸಿ ವ( ಸಂ) ೨೦೦೮ 


ಸುಚೇತಾ ನವರತ್ನ ೨೦೧೦ 


ವಿಜಯನಗರ ಚರಿತ್ರೆ 
ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ 


ಬೆಂಗಳೂರು 


ಶ್ರೀಕೃಷ್ಣದೇವರಾಯನ ಕಾಲದ ಕರ್ನಾಟಕಾಂಧ್ರ 
ಸಾಹಿತ್ಯ ಸಮೀಕ್ಷೆ 

CY 
ಕನ್ನಡ ಅಧ್ಯಯನ ಸಂಸ್ಥೆ 


ಥಿ 
ಮೈಸೂರು 


ಉತ್ತರ ಕರ್ನಾಟಕ ಗೆರುಟಿಯರ್‌ 
ಮುಂಬಯಿ ಸರ್ಕಾರ 


ಮುಂಬೈ 


ಕರ್ನಾಟಕದ ವೀರಗಲ್ಲುಗಳು 
ಕನ್ನಡ ಸಾಹಿತ್ಯ ಪರಿಷತ್ತು 


ಬೆಂಗಳೂರು 


ಲಿಂಗಣ್ಣಿರಾಯನ ಕೆಳದಿ ನೃಪ ವಿಜಯ 
ಕನ್ನಡ ಅಧ್ಯಯನ ಸಂಸ್ಥೆ 


ಥಿ 
ಮೈಸೂರು 


ವಿಜಯನಗರದ ಕಲೆ ಮತ್ತು ಸಾಹಿತ್ಯ 
ಮೈಸೂರು ಸರ್ಕಾರ 
ಬೆಂಗಳೂರು 


ಕನ್ನಡನಾಡಿನ ಚರಿತ್ರೆ ಭಾಗ-೧ 
ಕನ್ನಡ ಸಾಹಿತ್ಯ ಪರಿಷತ್ತು 


ಬೆಂಗಳೂರು 


ರಾಯವಾಚಕ 

ದ್ರಾವಿಡ ವಿಶ್ವವಿದ್ಯಾಲಯ 
ಕುಪ್ಪಂ 
ಅಚ್ಯುತರಾಯಾಭ್ಯುದಯಂ 
ಕನ್ನಡ ವಿಶ್ವವಿದ್ಯಾಲಯ 


ಹಂಪಿ 


೪೩೧ 


೩೭. ಸೀತಾರಾಮಯ್ಯ ಎಂ ವಿ ೧೯೮೩ ಶ್ರೀಕೃಷ್ಣದೇವರಾಯನ ದಿನಚರಿ 


ಬಿ.ಎಂ.ಶ್ರೀ ಪ್ರತಿಷ್ಠಾನ 


ಬೆಂಗಳೂರು 
೩೮. ಹಿರೇಮಠ ಆರ್‌ ಸಿ ೧೯೯೫ ಕನ್ನಡ ಶಾಸನ ಸಂಪದ 
ಕಲಬುರ್ಗಿ ಎ೦ ಎಂ ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ 


ಶಾಸನ ಸಂಹುಟಗಳು 


೩. ಎಪಿಗ್ರಾಫಿಯಾ ಕರ್ಣಾಟಿಕ ಸಂಪುಟಗಳು 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 


ಮೈಸೂರು 


ಲ, ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟಗಳು 
ಕನ್ನಡ ವಿಶ್ವವಿದ್ಯಾಲಯ 
ವಿದ್ಯಾರಣ್ಯ ಹಂಪಿ 


೫. ಕರ್ನಾಟಕ ಇನ್‌ಸ್ಕಿಷ್ಟ್‌ನ್ಸ್‌ 
ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ 


೬. ಕೃಷ್ಣದೇವರಾಯನ ಶಾಸನಗಳು 
ಕನ್ನಡ ವಿಶ್ವವಿದ್ಯಾಲಯ 
ವಿದ್ಯಾರಣ್ಯ ಹಂಪಿ 


೧೦. 


೧೧. 


೪೩೨ 


ತಿರುಪತಿ 


ಆಂಧ್ರಪದೇಶ 


ವಿಜಯನಗರ ಶಾಸನಗಳು 
ಪ್ರಾಚ್ಯವಸ್ತು ಮತ್ತು ಸಂಗಹಾಲಯ ನಿರ್ದೇಶನಾಲಯ 


ಮೈಸೂರು 
ಸೌತ್‌ ಇಂಡಿಯನ್‌ ಇನ್ನಿ ಸೆ ನ್ಸ್‌ ಸಂಪುಟಗಳು 
ಮದ್ರಾಸು 


Adapa Ramakrishna Rao 1995 KRISHNADEVARAYA 
Sahitya Akademi 
New Delhi 


Basavaraj KR (Ed) 1978 THE VIJAYANAGAR URBANITY 
Hospet 


Burton Stein 2003 VIJAYANAGARA 
Cambridge University Press 


London 


Dikshit G S (Ed) 1988 EARLY VLIJAYANAGARA STUDIES IN ITS 
HISTORY AND CULTURE 
BMS Memorial Foundation 


Bangalore 


Appadorai A 1990 ECONOMIC CONDITIONS IN SOUTHERN 
INDIA 
University of Madras 
Madras 


10. 


11. 


12. 


13. 


14. 


Girijapathi M 


Gopal R 


Harisarvottama Rao 
Gadicharla 


Hymavati P 


Krishnaswamy Iyengar S 


Mahalingam T V 


Neelakanta Sastry KA & 


Venkataramanayya N 


Rajasekhara S 


Rama RaoM 


2009 


2010 


1912 


1994 


1919 


1940 


1946 


1985 


1971 


೪ಡಿಹಿ 


THE COINAGE AND HISTORY OF 
VIJAYANAGARA EMPIRE 

182 Bagganadu, Hiriyur Tq. 
Chitradurga Dist 


LIFE AND ACHIEVEMENTS OF 
KRISHNADEVARAYA 

Directorate of Archaeology and Museums 
Government of Karnataka 


Mysore 


A NEGLECTED EMPEROR POET 
Gadichera Foundation 


Kurnnol 


VIJAYANAGAR : THE LIFE AND TIMES 
OF TULUVA VIRA NARASIMHA RAYA 
New Era Publication 

Madras 


SOURCES OF VIJAYANAGAR HISTORY 
University of Madras 
Madras 


ADMINISTRATION AND SOCIAL LIFE 
UNDER VIJAYANAGAR 

University of Madras 

Madras 


FURTHER SOURCES OF VIJAYANAGAR 
HISTORY 

University of Madras 

Madras 


THE MAP APPROACH TO VIJAYANAGAR 
HISTORY 
Sujatha Publication 


Dharwar 


KRISHNADEVARAYA 
National Book Trust 
New Delhi 


16. 


IZ. 


18. 


19. 


20. 


21; 


22. 


Ramesan 


Robert Sewell 


Ramachandraiah Oruganti 


Rao GSP 


Srinivas Ritti & 


Subbarayalu 


Venkataratnam A V 


Vasundhara Filliozat 


ಅಡಿ೪ 


1981 


2000 


1953 


2004 


2010 


1972 


1988 


೨೦೦೧ 


೧೯೯೦ 


THE TIRUMALA TEMPLE 
Tirupati Tirumala Devastanam 


Tirupati 


A FORGOTTEN EMPIRE 
A.E.S. Reprint 
New Delhi 


STUDIES ON KRISHNADEVARAYA OF 
VIJAYANAGARA 

Andhra University 

Waltar 


KRISHNADEVARAYA 
P. S. Telugu University 
Hyderabad 


VIJAYANAGARA & KRISHNADEVARAYA 
ICHR 


Bangalore 


LOCAL SELF GOVERNMENT IN 
VIJAYANAGAR 

University of Mysore 

Mysore 


HAMPI VIJAYANAGARA 

THE TEMPLE OF VITHALA 
S.B. Institute of Scientific Research 
New Delhi 


ತೆಲುಗು 


ಮನುಚರಿತ್ರ 
ಪೊಟ್ಟಿ ಶ್ರೀರಾಮಲು ತೆಲುಗು ವಿಶ್ವವಿದ್ಯಾಲಯ 
ಹೈದರಾಬಾದ್‌ 


ಸಮಗ್ರಾಂಧ್ರ ಸಾಹಿತ್ಯಂ ಸಂ-೭ 
ಪ್ರಜಾಶಕ್ತಿ ಬುಕ್‌ ಹೌಸ್‌ 
ವಿಜಯವಾಡ 


೧೦. 


೧೧. 


೧೨. 


೧೨. 


೪೩೫ 


ಈಶ್ವರದತ್ತು ಕುಂದೂರಿ 


ಚಂದಶೇಖರರೆಡ್ಡಿ ಸಿ೦೬ 
ದುರ್ಗೇಷಡಿ 
ಪ್ರತಾಪರೆಡ್ಡಿ ಸುರವರಂ ೧೯೯೬ 


ಮೊದುಗುಲ ರವಿಕೃಷ್ಣ(ಸಂ) ೨೦೧೩ 
ಸಂಪಾದಕ 


ರಾಮಚಂದರಾವ್‌ ಸಿ ವಿ(ಸಂ) ೧೯೮೧ 


ರಾಮಚಂದರಾವ್‌ ಸಿ ವಿ(ಸಂ) ೧೯೭೩ 


ರಾವೂರಿ ದೊರಸಾಮಿಶರ್ಮ ೧೯೭೭ 


ಧೂಳಿಪಾಳ ಶ್ರೀರಾಮಮೂರ್ತಿ ೧೯೬೫ 


ಪ್ರಸನ್ನಕವಿ ೧೯೭೮ 
ಭೀಮಯ್ಯ ಅನುಮಾಂಡ್ಲ ೨೦೧೦ 
ಬಿ. ರಾಮರಾಜ್‌ ೨೦೦೮ 


ಅನು : ಶ್ರೀರಾಮಭಟ್‌ 


ಪ್ರಾಚೀನಾಂಧ್ರ ಚಾರಿತ್ರಿಕ ಭೂಗೋಲಮು 


ಶ್ರೀಕೃಷ್ಣದೇವರಾಯ ವೈಭವಂ 
ತೆಲುಗು ಸಮಿತಿ 
ಹೈದರಾಬಾದ್‌ 


ಆಂಧ್ರುಲ ಸಾಂಘಿಕ ಚರಿತ್ರ 
ಓರಿಯಂಟ್‌ ಲಾಂಗಮನ್‌ 
ಹೈದರಾಬಾದ್‌ 


ಸಾಹಿತೀ ಸಮರಾಂಗಣ ಸಾರ್ವಭೌಮ 
ಶ್ರೀಕೃಷ್ಣದೇವರಾಯ 

ಮಿತ್ರ ಮಂಡಲಿ ಪ್ರಕಾಶನ 
ಗುಂಟೂರು 


ಕುಮಾರ ಧೂರ್ಜಟಿ ಕೃಷ್ಣರಾಯ ವಿಜಯಮು 
ಆಂಧ್ರಪ್ರದೇಶ ಸಾಹಿತ್ಯ ಅಕಾಡೆಮಿ 
ಹೈದರಾಬಾದ್‌ 


ಮಾರೀಚೀ ಪರಿಣಯಮ್‌ 
ಮಾನಸಪ್ರಚುರಣಲು 
ನೆಲ್ಲೂರು 


ಆಮುಕ್ತಮಾಲ್ಕದ 
ಎಮೆಸ್ಕೋ ಪಾಕೆಟ್‌ಬುಕ್ಸ್‌ 
ಹೈದರಾಬಾದ್‌ 


ಭುವನವಿಜಯಮು 
ಆಂಧ್ರ ಯುನಿವರ್ಸಿಟಿ 
ವಾಲ್ಪೇರ್‌ 


ತುಕಾರಾ 
ಆಂಧ್ರಪ್ರದೇಶ ಸಾಹಿತ್ಯ ಅಕಾಡೆಮಿ 
ಹೈದರಾಬಾದ್‌ 


ಶ್ರೀಕೃಷ್ಣದೇವರಾಯ ಪಟ್ಟಾಭಿಷೇಕ ಪಂಚಶತಿ 
ತ್ರೇಕ ಸಂಚಿಕ 


ಅನುಬಂಧ : ಆರು 


ನಕ್ಷೆ ಗಳು, ಚಿತ್ರಗಳು 


| AA 


P ನ್‌ 


“ad ey [ AN NMR. 
Al i NIA aya ನ 3 N 


VAGIRI or BA 


sg 


iw » p Wa 


} Bombay ; 


Chaul “ 
Dabhe) 


UR ad DA ” 


ಗತಿ 


Tatikotg 
Er d ನ್‌ 
4 RKO 
~Mudhal.. Py 
f sndoneTMurnool 


Kacharlakota 5% y 
Ww 


Bry 


y ನ್‌ 
Honawar U 
Bhatkal <& 218 


Basrdr 


W 
Kundaplir fg 
Barkor(&> 


Mangsler? £ 


Cannanqee 


ಮ್ನ } ಖರ. “ಹ 


Qs 


§ Paleaatc (Puliar) 
Madras 

S' Thomé 

Jeveram (Kanchi) 


twmnpol; 4 eqapatam 


i 


» Madura 4 
Divipabmam 4 
Rémésva Wa 


ಮ್‌ ಲ್ನ Comorin 


a 


NAN 
NNN 


ANN 
ಸ್‌ " 


ಗ 


S.INDIA 


GENERAL POLITICAL.POSITION 
PERIOD A.D.1336-1570. 


Yellow... _..~.Muhammadan States 
lc esnimnececcsssetd Hindu # 


English Miles 6915 10a Degree 


ನ್ಯ 


ಕೃಷ್ಣದೇವರಾಯನ ಕಾಲದ ವಿಜಯನಗರ ಸಾಮಾಜದ ನಕೆ 
[ನಂ ೨" py 


ಅಳತೆ : ೫೦ ಮೈಲಿಗೆ ಒಂದು ಇಂಚು 


ಕೃಷ್ಣದೇವರಾಯನ ಕಾಲದ ವೈಷ್ಣವ ದೇವಾಲಯಗಳ ನಿರ್ಮಾಣ ಮತ್ತು ಜೀರ್ಣೋದ್ಧಾರದ ಪ್ರದೇಶಗಳು 


, ಶ್ರೀರಂಗಂ ,  ಅನಂತಶಯನಗುಡಿ 
, ಕೊಮ್ಮೂರು . ಹಂಪಿ 
. ಕಾಂಜೀಪುರಂ , ಕೆಸರಟ್ಟಿ 

೪. ಅಣ್ಣಿಯೂರು .  ರಾಮಗಡ 

. ತಿರುಪತಿ . ಆದವಾನಿ 

. ಬೇಲೂರು . ಶ್ರೀರಂಗಾಪುರಂ 
. ಹೆಬ್ರಿ .  ಅಹೋಟಬಿಲಂ 
, ತ್ಯಾಗರ್ತಿ ಅಗ್ರಹಾರ 

೯, ಶಿರಗುಪ್ಪಿ 

೧೦. ನಾಗೇನಹಳ್ಳಿ 


UN ENN 
[) ” (7 
1] 


es ಷ 
rh $x 


ಕೃಷ್ಣದೇವರಾಯ ನೀಡಿದ ೩೦,೦೦೦ ಸಾವಿರ ಚಿನ್ನದ ವರಹಗಳಿಂದ 


ನಿರ್ಮಿಸಿದ ತಿರುಮಲದ ವಿಮಾನ ಗೋಷುರದ ಚಿನ್ನದ ಕವಚ 


ತಿರುಪತಿ ದೇವಸ್ಥಾನದಲ್ಲಿರುವ ಕೃಷ್ಣದೇವರಾಯ ಮತ್ತು ಆತನ ಅರಸಿಯರಾದ 
ತಿರುಮಲದೇವಿ ಹಾಗೂ ಚಿನ್ನಾದೇವಿಯರ ಭಕ್ತ ವಿಗ್ರಹಗಳು 


ತಮಿಳುನಾಡಿನ ಚಿದಂಬರಂನ ನಟರಾಜ ದೇವಸ್ಥಾನದ ಉತ್ತರ 


ಗೋಪಹುರದಲ್ಲಿರುವ ಕೃಷ್ಣದೇವರಾಯನಿ ಭಕ್ತವಿಗ್ರಹ 


ಕಲಾವಿದನ ಕೆಚಳಕದಲಿ ಮೂಡಿದ ಕಷದೇವರಾಯನ ತೆ,ಲಚಿತ 
0) ಸು ೦" ಖ್‌ 


ಹೈದರಾಬಾದಿನಲ್ಲಿರುವ ಕೃಷ್ಣದೇವರಾಯನ ಕಂಚಿನ ಪ್ರತಿಮೆ 


1 ಗ್‌ 
A 


ಚಂದಗಿರಿಯಲ್ಲಿ ಕೃಷ್ಣದೇವರಾಯ ನಿರ್ಮಿಸಿದ ರಾಜಮಹಲ್‌ 


ಚಂದಗಿರಿಯಲ್ಲಿ ಲ್ಲಿ ಕೃಷ್ಣ ಷದೇವರಾಯ ನಿರ್ಮಿಸಿದ ರಾಣಿಮಹಲ್‌ 


ತಿರುಪತಿ ದೇವಸ್ಥಾನದಲ್ಲಿರುವ ಕೃಷ್ಣದೇವರಾಯ ಮತ್ತು ಆತನ ಅರಸಿಯರಾದ 
ತಿರುಮಲದೇವಿ ಹಾಗೂ ಚಿನ್ನಾದೇವಿಯರ ಭಕ್ತ ವಿಗ್ರಹಗಳು 


}-4 


WE Wt. af 
ASE MAY 


p 


y} 


pe 
pC 


p Py 
4 


ಹ್ಲೆ ವರಾಹ 


ವಿಜಯನಗರ ಸಾಮ್ರಾಜ್ಯದ ರಾಜಚಿ 


ಬ 


ಸಿಯರ ಶಿಲ 


ದೇವರಾಯ ಮತು ಅವನ ಅರ 


್ಲರುವ ಕೃಷ್ಣ 


ಕರ್ನೂಲಿನ ಲಕ್ಷೀುರದಲ್ಲಿ 


ರಾಯಚೂರಿನ ಕೋಟೆಯ ನವರಂಗ ದರ್ವಾಜಾದ ಚಿತ್ರಪಟ್ಟಿಕೆಯಲ್ಲಿ ಕೃಷ್ಣದೇವರಾಯ 


1 i i | 
Wy yp 
WN il ub 


Hd ವಾ್‌ ಸ Sm 


y, ( py ಖೀ : | 


ka 


ಚಂದ್ರಗಿರಿ ಕೋಟೆಯಲ್ಲಿರುವ ಕೃಷ್ಣದೇವರಾಯ ಮತ್ತು ಅರಸಿಯರ ಶಿಲ್ಪ 


[se] 


ಷ್ಲದೇವಾಲಯದ ಮಣಿಮಂಟಪದಲ್ಲಿರುವ 


ಣ 


ದೇವರಾಯ ಮತು ಬಾಲಕ 


ಹಂಪಿಯ ಬಾಲಕ್ಕ 
ಷ 
ಣ 


ೈಷ್ಟದೇವರು 


pe) 


ೃ 


ಕಾಳಹಸ್ತಿಯಲ್ಲಿ ಕೃಷ್ಣದೇವರಾಯ ಕಟ್ಟಿಸಿದ ರಾಜಗೋಪುರ 


